ಬಹ್ಟುಂಡಿ ದೇವಾಲಯಗಳು 
ಒಂದು ಅಧ್ಯಯನ 


ಪಿಎಚ್‌.ಡಿ ಮಹಾಪ್ರಬಂಧ 


ಸಂಶೋಧಕರು 


ಎಚ್‌.ಎಂ.ಸಿದ್ದನಗೌಡರ್‌, ಎಂ.ಎ 


ಮಾರ್ಗದರ್ಶಕರು 


ಡಾ.ಎಂ.ಪಿ ಮಹದೇವಯ್ಯ, ಎ.ಎ ಪಿಎಚ್‌.ಡಿ 
ಪ್ರಾಧ್ಯಾಪಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-570006 


ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮೈಸೂರುವಿಶ್ವವಿದ್ಯಾಲಯ, ಮಾನಸಗಂಗೋತ್ರಿ 
ಮೈಸೂರು-570006 


ಡಾ.ಎಂ.ಪಿ ಮಹದೇವಯ್ಯ.ಎಂ.ಎ.ಪಿಎಚ್‌.ಡಿ 
ಪ್ರಾಧ್ಯಾಪಕರು 

ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮೈಸೂರು ವಿಶ್ವವಿದ್ಯಾಲಯ, ಮಾನಸಗಂಗೋತ್ರಿ 


ಮೈಸೂರು-560006 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ಮಾನಸ ಗಂಗೋತ್ರಿ, ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಸಂಶೋಧಕರಾದ 
ಶ್ರೀ ಎಚ್‌.ಎಂ.ಸಿದ್ದನಗೌಡರ್‌' ಇವರು ಲಕ್ಕುಂಡಿಯ ದೇವಾಲಯಗಳು ಅಧ್ಯಯನ ಎಂಬ 
ಮಹಾಪ್ರಬಂಧವನ್ನು ನನ್ನ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆಯಲ್ಲಿ ಸಿದ್ದಪಡಿಸಿದ್ದಾರೆ 
ಎಂದು ಈ ಮೂಲಕ ನಾನು ದೃಢೀಕರಿಸುತ್ತೇನೆ. 


ಈ ಮಹಾಪ್ರಬಂಧವು ಈ ಮೊದಲು ಭಾಗಶಃವಾಗಲಿ ಅಧವಾ ಪೂರ್ಣವಾಗಲಿ ಬೇರೆ 
ಯಾವುದೇ ಪದವಿ / ಡಿಪ್ಲೊಮಾಗಳಿಗಾಗಲೀ, ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ 
ಮಂಡನೆಯಾಗಿರುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ಮಹಾಪ್ರಬಂಧವು ತೃಪ್ತಿಕರವಾಗಿ 
ರಚಿಸಲ್ಪಟ್ಟಿದೆ ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಈ 
ಮಹಾಪ್ರಬಂಧವನ್ನು ಒಪ್ಪಿಸಿಕೊಳ್ಳಬಹುದು. 


ಸ್ಥಳ : ಮೈಸೂರು ಡಾ.ಎಂ.ಪಿ ಮಹದೇವಯ್ಯ.ಎಂ.ಎ.ಪಿಎಚ್‌.ಡಿ 


ದಿನಾಂಕ : -1 -2012 


ಪ್ರಮಾಣ ಪತ 


“ “್‌ 


ಎಚ್‌.ಎಂ.ಸಿದ್ದನಗೌಡರ್‌ ಆದ ನಾನು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ 
ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ॥ ಎಂ.ಪಿ.ಮಹದೇವಯ್ಯ ಐವರ 
ಮಾರ್ಗದರ್ಶನದಲ್ಲಿ ನಡೆಸಿದ ಸಂಶೋಧನೆಯ ಫಲವಾಗಿ ಲಕ್ಕುಂಡಿ ದೇವಾಲಯಗಳು 


ಒಂದು ಅಧ್ಯಯನ ಎಂಬ ಶೀರ್ಷಿಕೆಯ ಮಹಾಪ್ರಬಂಧವನ್ನು ಸಿದ್ದಪಡಿಸಿದ್ದೇನೆ. ನಾನು ಈ 


ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಷಯದಲ್ಲಿ ಡಾಕ್ಟರ್‌ ಆಫ್‌ 


“$o 


ಲಾಸಫಿ ಪದವಿಯನ್ನು ಪಡೆಯಲು ಮಂಡಿಸುತ್ತಿದ್ದನೆ ಎಂದು ಈ ಮೂಲಕ 
ಪ್ರಮಾಣೇಕರಿಸುತ್ತೇನೆ. 

ಈ ಪ್ರಬಂಧವನ್ನು ಈ ಮೊದಲು ಬೇರೆ ಯಾವುದೇ ಪದವಿ ಅಧವಾ ಡಿಫ್ಲಮೊ 
ಪದವಿ ಪಡೆಯಲು ನನ್ನಿಂದ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ 
ಮಂಡನೆಯಾಗಿರುವುದಿಲ್ಲವೆಂದು ಪ್ರಮಾಣೀಕರಿಸುತ್ತೇನೆ. 


ಸಂಶೋಧನಾ ಅಭ್ಯರ್ದಿಯ ರುಜು 
ದಿನಾಂಕ:- 


ಮಾರ್ಗದರ್ಶಕರ ರುಜು ಮೇಲು ರುಜು ವಾಡಿದೆ 
ದಿನಾಂಕ:- 


ಪ್ರಾಧ್ಯಾಪಕರು ಮತ್ತು ಅಧ್ಯಕ್ಷರು 


ಎಚ್‌ .ಎಂ೦.ಸಿದ್ದನಗೌಡರ್‌,ಎಂ.ಎ. 

ನಿರ್ದೇಶಕರು, ವಸ್ತು ಸಂಗ್ರಹಾಲಯಗಳು (ನಿ) 

ರಾಜ್ಯ ಪ್ರಾಚ್ಯವಸ್ತು, ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ 
ಬೆಂಗಳೂರು-01 


ದೃಢೀಕರಣ ಪತ್ರ 


ಲಕ್ಸುಂಡಿಯ ದೇವಾಲಯಗಳು ಒಂದು ಅಧ್ಯಯನ ಎಂಬ ಶೀರ್ಷಿಕೆಯ ಈ 
ಮಹಾಪ್ರಬಂಧವನ್ನು ಪಿಎಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 


ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ 
ವಿಭಾಗದ ಪ್ರಾಧ್ಯಾಪಕರಾದ ಡಾ॥ ಎಂ.ಪಿ.ಮಹದೇವಯ್ಯ ಎಂ.ಎ.,ಪಿಎಚ್‌.ಡಿ. ಇವರ 
ಮಾರ್ಗದರ್ಶನದಲ್ಲಿ ನನ್ನ ಸ್ವಂತ ಪರಿಶ್ರಮದಿಂದ ಸಂಶೋಧನೆ ಕೈಗೊಂಡು ಈ 
ಮಹಾಪ್ರಬಂಧವನ್ನು ಸಿದ್ದಪಡಿಸಿದ್ದೇನೆ. 

ಈ ಪ್ರಬಂಧವನ್ನು ಅಧವಾ ಇದರ ಯಾವುದೇ ಭಾಗವನ್ನು ಈ ಮೊದಲು ಬೇರೆ 
ಯಾವುದೇ ಪದವಿಗಾಗಲೀ ಅಥವಾ ಇತರ ಉದ್ದೇಶಗಳಿಗಾಗಲೀ ಮಂಡಿಸಿಲ್ಲವೆಂದು ಈ 
ಮೂಲಕ ದೃಢೀಕರಿಸುತ್ತೇನೆ. 


ಸಳ : ಮೆಸೂರು ಎಚ್‌.ಎಂ.ಸಿದ್ದನಗೌಡರ್‌ 


ಕೃತಜ್ಞತೆಗಳು 


ರಾಜ್ಯ ಪ್ರಾಚ್ಯವಸ್ತು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ನಾನು ಲಕ್ಕುಂಡಿಗೆ 
ಹಲವಾರು ಭೇಟಿ ನೀಡಿದ್ದೇನೆ. ಈ ಭೇಟಿಯು ಅಲ್ಲಿನ ವಾಸ್ತು ಕಲೆಯನ್ನು ಕುರಿತು ನನ್ನ 
ಸಂಶೋಧನಾ ಆಸಕ್ತಿಯು ಕೆರಳಿಸಿತ್ತು. ಬಾದಾಮಿ ಮತ್ತು ಐಹೊಳೆ-ಪಟ್ಟದಕಲ್ಲುಗಳಷ್ಟೇ 
ಪ್ರಮುಖವಾದ ಈ ಕೇಂದದ ಬಗ್ಗೆ ಸಮಗ್ರ ಅಧ್ಯಯನದ ಕೊರತೆಯು ಇದ್ದಿತು. ಅದರಲ್ಲೂ 
ಕನ್ನಡದಲ್ಲಿ ಲಕ್ಕುಂದಿಯ ಕುರಿತಾಗಿ ಅಧ್ಯಯನಗಳ ಕೊರತೆಯು ಕಂಡುಬರುತ್ತದೆ. ಈ 
ದಿಶೆಯಲ್ಲಿ ಲಕ್ಕುಂಡಿಯ ಎಲ್ಲ ದೇವಾಲಯಗಳ ಮತ್ತು ಜೈನಬಸದಿಗಳ ಕುರಿತಾಗಿ ನನ್ನನ್ನು 
ಸಂಶೋಧನೆಯತ್ತ ತೊಡಗಿಸಿಕೊಳ್ಳಲು ಪ್ರೇರಕಶಕ್ತಿ ಡಾ! ಎಂ.ಪಿ.ಮಹದೇವಯ್ಯನವರು. 
ಕಲ್ಯಾಣದಚಾಲುಕ್ಕರ ಕುರಿತಂತೆ ವಿಶೇಷ ಅಭಿಮಾನ ಹಾಗೂ ಆಸಕ್ತಿ ಹೊಂದಿರುವ ಅವರು 
ಅದು ನನ್ನಲ್ಲಿಯೂ ಕೂಡ ಗಟ್ಟಿಯಾಗಿ ಚಿಗುರೊಡೆಯುವಂತೆ ರೂಪಿಸಿದವರು. ನನ್ನ 
ಮಹದಾಸೆಯಂತೆ ಕಲ್ಯಾಣದಚಾಲುಕ್ಯ್ಕರ ಕುರಿತು ಪಿ.ಹೆಚ್‌.ಡಿ.ಕೈಗೊಳ್ಳಲು ಅವರ ಬಳಿ 
ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಅವರು ಅಷ್ಟೇ ಮನಃಪೂರ್ವಕವಾಗಿ ಮತ್ತು ಸಂತೋಷದಿಂದ 
ನನಗೆ ಮಾರ್ಗದರ್ಶಕರಾಗಲು ಒಪ್ಪಿದ್ದು ನನ್ನ ಸೌಭಾಗ್ಯವೆಂದೇ ಭಾವಿಸುತ್ತೇನೆ. ಈ ಕುರಿತು 
ನಾನು ಹಲವಾರು ವರ್ಷಗಳಿಂದ ಈ ಭಾಗದ ದೇವಾಲಯಗಳ ಬಗ್ಗೆ ಸಂಶೋಧನೆಯ 
ಆರಂಭದಿಂದಲೂ ನನಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡುತ್ತಾ ತನ್ನ ತಪ್ಪು 


ಒಪ್ಪುಗಳನ್ನು ತಿದುತ್ತಾ 


ಐ”) 


ಅಪಾರ ಬೆಂಬಲದೊಂದಿಗೆ ನನ್ನನ್ನು ಸಹಕರಿಸಿ, ಬೆನ್ನುತಟ್ಟಿ 
ಪ್ರೋತ್ಸಾಹಿಸಿದ ನನ್ನ ಮಾರ್ಗದರ್ಶಕರಾದ ಡಾ॥ ಎಂ.ಪಿ.ಮಹದೇವಯ್ಯನವರು, 


೨ 


ಪ್ರಾಧ್ಯಾಪಕರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಮಾನಸ 


ಗಂಗೋತಿ 


ho 


ಮೈಸೂರು ಇವರಿಗೆ ನಾನು ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು 


ಸಲ್ಲಿಸುತ್ತೇನೆ. 


ನಾನು ಪಿಎಚ್‌.ಡಿ ಸಂಶೋಧನೆ ಕೈಗೊಳ್ಳಲು ಕಾರಣರಾದ ಮತ್ತೊಬ್ಬ ಮಹನೀಯರು, 
ವಿಭಾಗದ ಅಂದಿನ ಅಧ್ಯಕ್ಷರು ಮತ್ತು ಪ್ರಾಧ್ವ್ಯಾಪಕರಾಗಿದ್ದ ಡಾ.ಎಂ.ವಿ ಕೃಷ್ಣಪ್ಪ ಇವರಿಗೆ 


ನಾನು ತುಂಬುಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 


ನಾನು ರಾಜ್ಯ ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆಯಲ್ಲಿ ಕಳೆದ ಮೂರು ದಶಕಗಳಿಂದ 


fr 


ಸೇವೆಸಲ್ಲಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಸಂಶೋಧನೆ ಕೈಗೊಳ್ಳಲು ಅವಕಾಶ ಕಲ್ಪಿಸಿದ 


[= pe] f) 


ಅಂದಿನ ನಿರ್ದೇಶಕರಾದ ಶ್ರೀ. ಕೆ.ಆರ್‌ ರಾಮಕೃಷ್ಣ, ಪ್ರಸ್ತುತ ಕಮಿಷನರ್‌ ಆಗಿದ್ದಾರೆ, ಡಾ. 


-] 


ಆರ್‌.ಗೋಪಾಲ ಮೊದಲಾದ ಅಧಿಕಾರಿಗಳಿಗೆ ನನ್ನ ನೆನಕೆಗಳು ಸಲ್ಲುತ್ತವೆ. 


p-] 


ಐನ್ನು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಅಧ್ಯಾಪಕ ವರ್ಗದವರು 
ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಮೈಸೂರಿಗೆ ವಿಭಾಗಕ್ಕೆ ಹೋದಾಗ, ತಮ್ಮ 
ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಪ್ರೋ. ಎನ್‌.ಎಸ್‌.ರಂಗರಾಜು. 
ಡಾ.ಕರಿಯಪ್ಪ, ಡಾ.ಪಭು ಮತ್ತು ಡಾ-ಶ್ರಿಮತಿ ಶೋಭಾ ಇವರಿಗೆ ನನ್ನ ಧನ್ಯವಾದಗಳು. 
ವಿಭಾಗದ ಶ್ರೀಮತಿ.ಉಷಾರವರ ಸಹಾಯವನ್ನು ತುಂಬು ಹೃದಯದಿಂದ ಇಲ್ಲಿ 


ನೆನೆಯುತ್ತೇನೆ. 


ಧರವಾಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮಿತ್ರರಾದ ಪ್ರೋ.ಶ್ರೀನಿವಾಸ ಪಾಡಿಗಾರ್‌ ಮತ್ತು 
ಪ್ರೋ.ಆರ್‌.ಎಂ.ಷಡಕ್ಷರಯ್ದ ನಮ್ಮ ಇಲಾಖೆಯ ಸಹೋದ್ಯೋಗಿ ಮಿತ್ರರಾದ 
ಶ್ರೀ. ನಾರಾಯಣ ಜೋಷಿ, ಶ್ರೀ.ಟಿ.ಎಸ್‌.ಗಂಗಾಧರ್‌, ಶ್ರೀ.ಎಸ್‌.ಎಂ.ಪೂಜಾರ್‌. ಮತ್ತು ಶ್ರೀ 
ವಾಸುದೇವ್‌ ಹಾಗೂ ಸ್ನೇಹಿತರಾದ ಡಾ. ಶ್ರೀಧರ್‌ಮೂರ್ತಿ, ಚಿತ್ರಕಲಾ ಪರಿಷತ್ತು, 
ಬೆಂಗಳೂರು ಈ ಎಲ್ಲರಿಗೂ ಹಲವಾರು ಸಂದರ್ಭದಲ್ಲಿ ಸಂಶೋಧನಾ ಕೆಲಸದಲ್ಲಿ 
ಸಹಾಯ ಮಾಡಿದ್ದಾರೆ. ಈ ಎಲ್ಲರಿಗೂ ನನ್ನ ನೆನಕೆಗಳು ಸಲ್ಲುತ್ತವೆ. 


ಸಂಶೋಧನಾ ಕಾರ್ಯದಲ್ಲಿ ತೊಡಗಿರುವ ಸಂದರ್ಭದುದ್ದಕ್ಕೂ ನನಗೆ ಉತ್ತಮ ಸಲಹೆ 
ಸೂಚನೆಗಳನ್ನು ಹಾಗೂ ಬಹು ಅಮೂಲ್ಯ ಮಾಹಿತಿಗಳನ್ನು ಹಾಗೂ ಬಹು ಮುಖ್ಯ 
ಛಾಯಾಚಿತ್ರಗಳನ್ನು ಒದಗಿಸುವ ಮುಖಾಂತರ, ನನ್ನಲ್ಲಿ ಅಪಾರ ಸ್ಫೂರ್ತಿಯನ್ನು ನೀಡಿದ 


ಮತ್ತು ಬೆಂಬಲಿಸಿದ ಡಾ ಆರ್‌.ಎಚ್‌ ಕುಲಕರ್ಣಿ, ಸಹ ಪ್ರಾಧ್ಯಾಪಕರು ಕರ್ನಾಟಕ 


ಚಿತ್ರಕಲಾ ಪರಿಷತ್‌, ಬೆಂಗಳೂರು ಇವರಿಗೆ ನಾನು ಸದಾ ಚಿರಯುಣಿಯಾಗಿರುತ್ತೇನೆ. 


ಮೈಸೂರು ವಿಶ್ವವಿದ್ಯಾಲಯವು ನನಗೆ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ 
ವಿಭಾಗದಲ್ಲಿ ಸಂಶೋಧನೆ ಕೈಗೊಳ್ಳಲು ಅವಕಾಶ ನೀಡಿದೆ. ಮತ್ತು ವಿಶ್ವವಿದ್ಯಾಲಯದ 
ಗಂಥಾಲಯದಿಂದಲೂ ನಾನು ಉಪಯೋಗ ಪಡೆದಿದ್ದೇನೆ. ಈ ಎಲ್ಲರಿಗೂ ನನ್ನ 


ಧನ್ಯವಾದಗಳು ಸಲ್ಲುತ್ತವೆ. 


ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿಗಳಾಗಿದ್ದ ಡಾ.ಎಸ್‌.ವಿ.ವೆಂಕಟೇಶಯ್ಯ, 
ಸ್‌.ವಿ.ಪಿ.ಹಳಕಟ್ಟಿ ಮತ್ತು ಪಸ್ತುತದಲ್ಲಿ ಧಾರವಾಡ ವೃತ್ತದ ಅಧಿಕಾರಿಯಾಗಿರುವ 


pr) [ನ 


ಶ್ರೀಮತಿ .ಡಾ.ಶ್ರೀಲಕ್ಷಿ , ಯವರಿಗೆ, ಮತ್ತು ಲಕ್ಕುಂಡಿ ಸ್ಮಾರಕಗಳ ಮೇಲ್ವಿಚಾರಕ ವರ್ಗದವರು 
ನನ್ನ ಸಂಶೋಧನೆಯುದ್ದಕರೂ ಕ್ಷೇತಕಾರ್ಯದಲ್ಲಿ ಸಹಕಾರ ನೀಡಿದ್ದಾರೆ. ಅದಕ್ವಾಗಿ ನನ್ನ 
ಧನ್ಯವಾದಗಳನ್ನು ಸಲ್ಲುತ್ತವೆ. ಸಂಶೋಧಕ ಮಿತ್ರರಾದ ಶ್ರೀ ಸಿದ್ದರಾಜು ಮತ್ತು ಶ್ರೀ 


ಪರಮೇಶ್‌ ರವರ ಸಹಾಯವನ್ನು ತುಂಬುಹೃದಯದಿಂದ ನೆನೆಯುತ್ತೇನೆ. 


ಪ್ರಸ್ತುತ ಸಂಶೋಧನಾ ಕೃತಿಯನ್ನು ಸಕಾಲದಲ್ಲಿ ಅಂದವಾಗಿ ಮುದ್ರಿಸಿ ಸಾಕಷ್ಟು ಶ್ರಮವಹಿಸಿ 
ಕೆಲಸ ಮಾಡಿದ  ಕೆ.ಬಿ.ಕಮ್ಯುನಿಕೇಶನ್ನಿನ ಮಾಲೀಕರಾದ ಶ್ರೀ ರಾಜು, ಮೈಸೂರು ರವರಿಗೆ 


ನನ್ನ ಧನ್ಯವಾದಗಳು. 


ಕೊನೆಯದಾಗಿ, ನನ್ನ ಸಂಶೋಧನೆಯುದ್ದಕ್ಕೂ ಸಹಕಾರ ಸಂಯಮವನ್ನು ಹೊಂದಿ, ನನ್ನ 
ಕೆಲಸದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವ ನನ್ನ ಧರ್ಮಪತ್ನಿಯಾದ ಶ್ರೀಮತಿ ಸಾವಿತ್ರಿ 


ಮತ್ತು ನನ್ನ ಚಿರಂಜೀವ. ಸಂತೋಷ್‌ ಈರ್ವರಿಗೂ ನನ್ನ ನೆನೆಕೆಗಗಳು. 


ಸ್ಥಳ : ಬೆಂಗಳೂರು ಎಚ್‌.ಎಂ.ಸಿದ್ಧನಗೌಡರ್‌ 


@ 


ದಿನಾಂಕ -1 -2012 


ವಿಷಯಾನುಕ್ರಮಿಕೆ 


ದೃಢೀಕರಣ ಪತ್ರಗಳು 


ಕೃತಜ್ಜಿತೆಗಳು---ii 
ನಕ್ಷೆಗಳು 


ಚಿತ್ರಸೂಚಿ-- vii 


ಅಧ್ಯಾಯ-1. ಪ್ರಸ್ತಾವನೆ----- 1-18 
ಅಧ್ಯಾಯ-2. ರಾಜಕೀಯ ಹಿನ್ನೆಲೆಯಲ್ಲಿ ಲಕ್ಕುಂಡಿ----- 19-50 
ಅಧ್ಯಾಯ-3. ಲಕ್ಕುಂಡಿಯ ದೇವಾಲಗಳು----- 51-144 
ಅಧ್ಯಾಯ-4. ಜೈನ ದೇವಾಲಯಗಳು----- 145-178 
ಅಧ್ಯಾಯ-5. ಲಕ್ಕುಂಡಿಯ ಶಾಸನಗಳು-----179-210 
ಅಧ್ಯಾಯ-6. ಸಮಾರೋಪ-----211-220 
ಪರಾಮರ್ಶನ ಗ್ರಂಥಗಳು-----221-231 
ಛಾಯಾಚಿತ್ರಗಳು 


2; 


13. 


. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ವಿರೂಪಾಕ್ಷ ದೇವಾಲಯ, 
. ಸೋಮೇಶ್ವರ ದೇವಾಲಯ, 


ಸೋಮೇಶ್ವರ ದೇವಾಲಯ, 
ಸೋಮೇಶ್ವರ ದೇವಾಲಯ, 
ಸೋಮೇಶ್ವರ ದೇವಾಲಯ, 
ಸೋಮೇಶ್ವರ ದೇವಾಲಯ, 


ಸಾಮಾನ್ಯ ದೃಶ್ಯ 


ಭಿತ್ತಿ 

ಸುಕನಾಶಿ ಭಾಗ 
ದ್ಹಾರಬಂಧ 
ನವರಂಗ 

ತೋರಣ 
ಗರ್ಭಗೃಹದ ದ್ದಾರಬಂಧ 
ನವರಂಗದ ಸ್ಥಂಬ 
ಸಾಮಾನ್ಯ ದೃಶ್ಯ 
ಮುಂಭಾಗದ ದೃಶ್ಯ 
ಭಿತ್ತಿ 

ಭಿತ್ತಿ 


ಶಿಖರ 


14. 


15. 


16. 


17. 


18. 


19. 


20. 


21. 


22. 


23. 


24. 


25. 


26. 


27. 


28. 


29: 


30. 


31. 


31 


32. 


33. 


34. 


35. 


36. 


ಸೋಮೇಶ್ವರ ದೇವಾಲಯ, ಶಿಖರ 

ಸೋಮೇಶ್ವರ ದೇವಾಲಯ, ದ್ವಾರಬಂಧ 
ಸೋಮೇಶ್ವರ ದೇವಾಲಯ, ನಂದಿ 
ಸಿದ್ದರಾಮೇಶ್ವರ ದೇವಾಲಯ 

ಸಿದ್ದರಾಮೇಶ್ವರ ದೇವಾಲಯ,ವಿಮಾನ 
ಸಿದ್ದರಾಮೇಶ್ವರ ದೇವಾಲಯ, ಶಿಖರದ ವಿವರ 
ಸಿದ್ದರಾಮೇಶ್ವರ ದೇವಾಲಯ, ದ್ವಾರಬಂಧ 
ಸಿದ್ದರಾಮೇಶ್ವರ ದೇವಾಲಯ, ವೇದಿಯಲ್ಲಿನ ನಾಶಿ 
ಮಲ್ಲಿಕಾರ್ಜುನ ದೇವಾಲಯ, ಸಾಮನ್ಯ ದೃಶ್ಯ 
ಮಲ್ಲಿಕಾರ್ಜುನ ದೇವಾಲಯ, ಸಭಮಂಟಪ 
ಮಲ್ಲಿಕಾರ್ಜುನ ದೇವಾಲಯ, ದ್ವಾರಬಂಧ 
ಮಲಿಕಾರ್ಜುನ ದೇವಾಲಯ, ನವರಂಗ 
ಮಲಿಕಾರ್ಜುನ ದೇವಾಲಯ, ಕಂಬ 
ಮಲ್ಲಿಕಾರ್ಜುನ ದೇವಾಲಯ, ದ್ವಾಂಬಂಧ 
ಮಲ್ಲಿಕಾರ್ಜುನ ದೇವಾಲಯ, ದ್ವಾರಬಂಧ 
ಮಲ್ಲಿಕಾರ್ಜುನ ದೇವಾಲಯ, ದಕ್ಷಿಣಭಾಗದ ದ್ವಾರ 
ಮಲ್ಲಿಕಾರ್ಜುನ ದೇವಾಲಯ ವೇದಿಭಾಗ 
ಮಲ್ಲಿಕಾರ್ಜುನ ದೇವಾಲಯ, ಒಳಮಾಳಿಗೆ 


.ಅ. ನೀಲಕಂಠೇಶ್ವರ ದೇವಾಲಯ, 


ನೀಲಕಂಠೇಶ್ವರ ದೇವಾಲಯ, ಭಿತ್ತಿ 
ನೀಲಕಂಠೇಶ್ವರ ದೇವಾಲಯ, ಹಿಂಭಾಗ 
ನೀಲಕಂಠೇಶ್ವರ ದೇವಾಲಯ, ದ್ಹಾರಬಂಧ 
ನೀಲಕಂಠೇಶ್ವರ ದೇವಾಲಯ, ಕಂಬ 
ಚಂದ್ರವೌಳೀಶ್ವ್ನರ ದೇವಾಲಯ, ಸಾಮಾನ್ಯ ದೃಶ್ಯ 


37. 


38. 


39. 


40. 


41. 


42. 


43. 


44. 


45. 


46. 


47. 


48. 


49. 


50. 


51. 


52. 


53. 


54. 


55. 


56. 


57. 


58. 


59. 


60. 


ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 
ಚಂದ್ರಮೌಳೀಶ್ವರ 


ಮುಂಭಾಗ 
ಹಿಂಭಾಗ 
ದ್ಹಾರಬಂಧ 
ನವರಂಗ 

ಕಂಬ 

ಶಾಸನ ಸಹಿತ ತೊಲೆ 
ಒಳಮಾಳಿಗೆ ಶಿಲ್ಪ 
ಸಾಮಾನ್ಯ ದೃಶ್ಯ 
ಭಿತ್ತಿ 

ಹಿಂಭಾಗ 

ವೇದಿ 

ದ್ಹಾರಬಂಧ 
ದ್ವಾರದ ವಿವರ 
ಕಂಬ 


ನವರಂಗ 


ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 


ಸಾಮನ್ಯದೃಶ್ಯ 
ಹಿಂಭಾಗ 
ಭಿತ್ತಿ 


ದ್ಹಾರಬಂಧ 


ದ್ಹಾರಬಂಧದ ಶಿಲ್ಪಗಳು 


ಪಾಶನ್ವಭಾಗ 


ಗರ್ಭಗೃಹದ ದ್ದಾರ 
ನವರಂಗದ ಕಂಬಗಳು 


ನವರಂಗ 


vi 


61. 


62. 


63. 


64. 


65. 


66. 


67. 


68. 


69. 


70. 


71. 


72. 


73. 


74. 


75. 


76. 


77. 


78. 


73: 


80. 


81. 


82. 


83. 


84. 


ಮಾಣಿಕೆಶ್ತರ ದೇವಾಲಯ, ವೇದಿ 

ಮಾಣಿಕೆಶ್ತರ ದೇವಾಲಯ, ಮುಸುಕಿನ 
ಮಾಣಿಕೆಶ್ತರ ದೇವಾಲಯ, ಮುಸುಕಿನ 
ಮಾಣಿಕೆಶ್ತರ ದೇವಾಲಯ, ಮುಸುಕಿನ 
ಮಾಣಿಕೆಶ್ತರ ದೇವಾಲಯ, ಮುಸುಕಿನ 
ಮಾಣಿಕೆಶ್ತರ ದೇವಾಲಯ, ಮುಸುಕಿನ 


ಬಾವಿ 


ಬಾವಿ 


ಬಾವಿ 


ಬಾವಿ 


ಬಾವಿ 


ಕುಂಭೇಶ್ವರ ದೇವಾಲಯ, ಸಾಮಾನ್ಯ ದೃಶ್ಯ 


ಕುಂಭೇಶ್ವರ ದೇವಾಲಯ, ಭಿತ್ತಿ 


ಕುಂಭೇಶ್ವರ ದೇವಾಲಯ, ಶಿಖರ/ವಿಮಾನ 


ಕುಂಭೇಶ್ವರ ದೇವಾಲಯ, ವಿಮಾನದ ತಾಲ 


ಕುಂಭೇಶ್ವರ ದೇವಾಲಯ, ಪಂಜರಗಳು 


ಕುಂಭೇಶ್ವರ ದೇವಾಲಯ, ಹಿಂಭಾಗ 
ಕುಂಭೇಶ್ವರ ದೇವಾಲಯ, ನವರಂಗ 
ಕುಂಭೇಶ್ವರ ದೇವಾಲಯ, ಕಂಬ 
ಕುಂಭೇಶ್ವರ ದೇವಾಲಯ, ಕಂಬ 
ಕುಂಭೇಶ್ವರ ದೇವಾಲಯ, ಕಂಬ 
ಕುಂಭೇಶ್ವರ ದೇವಾಲಯ,ಕಂಬ 
ಕುಂಭೇಶ್ವರ ದೇವಾಲಯ,ಕಂಬ 
ಕುಂಭೇಶ್ವರ ದೇವಾಲಯ,ಕಂಬ 
ಕುಂಭೇಶ್ವರ ದೇವಾಲಯ, ಕಂಬ 
ಕುಂಭೇಶ್ವರ ದೇವಾಲಯ, ದ್ಹಾರಬಂಧ 
ವೀರಭದ್ರೇಶ್ವರ ದೇವಾಲಯ 


ವೀರಭದ್ರೇಶ್ವರ ದೇವಾಲಯ, ಮುಂಭಾಗದ ಕಂಬಗಳು 


ವೀರಭದ್ರೇಶ್ವರ ದೇವಾಲಯ, ನವರಂಗ 


vii 


85. 


86. 


87. 


88. 


89. 


90. 


91. 


92. 


93. 


94. 


95. 


96. 


97. 


98. 


99. 


100 


101 


102 


103 


104 


105 


106 


107 


108 


ವೀರಭದ್ರೇಶ್ವರ ದೇವಾಲಯ, ಕೋಷ್ಟ 


ವೀರಭದ್ರೇಶ್ವರ ದೇವಾಲಯ, ಕಂಬ 


ವೀರಭದ್ರೇಶ್ವರ ದೇವಾಲಯ, ಜಾಲಂದ್ರದ ಗೋಡೆ 


ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 


. ಕಾಶಿವಿಶ್ವೇಶ್ವರ 


ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 


ಸಾಮನ್ಯ ದೃಶ್ಯ 
ಮುಂಭಾಗ 

ಭಿತ್ತಿ 

ಕೋಷ್ಪ 

ವಿಮಾನ 

ಶಿಖರದ ತಾಲ 
ಅಧಿಷ್ಠಾನ 

ಸೂರ್ಯ ದೇವಾಲಯ 
ಕೋಷ್ಪ 

ಸೂರ್ಯ ದೇವಾಲಯ 
ನವರಂಗ 

ಪೂರ್ವದ ದ್ದಾರ 
ದಕ್ಷಿಣದ ದ್ವಾರ 
ಗರ್ಭಗೃಹದ ದ್ದಾರ 
ಭಿತ್ತಿ 

ಪಾಶದ್ವದ ಭಿತ್ತಿ 
ಕಂಬದ ಶಿಲ್ಪ 

ಕಂಬದ ಶಿಲ್ಪ 
ಕಂಬಗಳು 
ಮುಂಭಾಗದ ಕಂಬಗಳು 


ವಾರಾಹಿ ಭಿತ್ತಿ ಶಿಲ್ಪ 


viii 


. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 
. ಕಾಶಿವಿಶ್ವೇಶ್ವರ 


. ನನ್ನೇಶ್ವ್ಷರ ದೇವಾಲಯ, 


. ನನ್ನೇಶ್ವ್ಷರ ದೇವಾಲಯ, 
. ನನ್ನೇಶ್ವರ ದೇವಾಲಯ, 
. ನನ್ನೇಶ್ವರ ದೇವಾಲಯ, 


ದೇವಾಲಯ, 


ಗಣಪತಿ,ಭಿತ್ತಿ ಶಿಲ್ಪ 


ದೇವಾಲಯ, ರಾವಣ ಆನೆ ಸನ್ನಿವೇಶ,ಭಿತ್ತಿ ಶಿಲ್ಪ 


ದೇವಾಲಯ,ನರಸಿಂಹ-ಹಿರಣ್ಯಕಶ್ಯಪು,ಭಿತ್ತಿ ಶಿಲ್ಪ 


ದೇವಾಲಯ, ಉರಗ್ರನರಸಿಂಹ,ಭಿತ್ತಿ ಶಿಲ್ಪ 


ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 


ದೇವಾಲಯ, 
ದೇವಾಲಯ, 


ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 
ದೇವಾಲಯ, 


. ನನ್ನೇಶ್ವ್ಷರ ದೇವಾಲಯ, 


ಗಜಸಂಹಾರ ಶಿವ, ಭಿತ್ತಿ ಶಿಲ್ಪ 


ಯೋಗಿನಿ,ಭಿತ್ತಿ ಶಿಲ್ಲ 


0 


ಬ 


ವರಾಹ, ಭಿತ್ತಿ ಶಿಲ್ಪ 


ಭಗದತ್ತ ಆನೆ, 
ಭೀಮ-ಭಗದತ್ತ ಆನೆ,ಭಿತ್ತಿ 


ರಾವಣ ಕೈಲಾಸ 


ಭಿತ್ತಿ ಶಿಲ್ಪ 


p-] 


ಶಿಲ್ಪ 


— 


ಪರ್ವತ,ಭಿತ್ತಿ ಶಿಲ್ಪ 


ರಾಮಾಯಣ, ಕಥಾನಕ ಶಿಲ್ಪ 


ರಾಮಾಯಣ, ಕಥಾನಕ ಶಿಲ್ಪ 


ರಾಮಾಯಣ,ಕಥಾನಕ ಶಿಲ್ಪ 


ಕಥಾನಕ ಶಿಲ್ಪ 


ರಾಮ-ಸೀತಾ, ಕಥಾನಕ ಶಿಲ್ಪ 


ಬಲಿ:-ತ್ರಿವಿಕ್ರಮ ಕಥಾನಕ ಶಿಲ್ಪ 


ಬಲಿ-ತ್ರಿವಿಕ್ರಮ ಕಥಾನಕ ಶಿಲ್ಪ 


ಬಲಿ-ತ್ರಿವಿಕ್ರಮ ಕಥಾನಕ ಶಿಲ್ಪ 


ಬಲಿ-ತ್ರಿವಿಕ್ರಮ ಕಥಾನಕ ಶಿಲ್ಪ 


ಸಾಮನ್ಯ ದೃಶ್ಯ 
ದಕ್ಷಿಣ ದ್ದಾರ 

ಹಿಂಭಾಗ 

ವಿಮಾನ 


ದ್ವಾರಬಂಧ 


133. 


134. 


135. 


136. 


137. 


138. 


139. 


140. 


141. 


142. 


143. 


144. 


145. 


146. 


147. 


148. 


149. 


150. 


151. 


152. 


153. 


154. 


155. 


156. 


ನನ್ನೇಶ್ವ್ಷರ ದೇವಾಲಯ, ಭಿತ್ತಿ 

ನನ್ನೇಶ್ವ್ಷರ ದೇವಾಲಯ, ಕಂಬಗಳು 

ನನ್ನೇಶ್ವ್ಷರ ದೇವಾಲಯ, ನವರಂಗ 

ನನ್ನೇಶ್ವ್ಷರ ದೇವಾಲಯ, ಕಂಬಗಳು 

ನನ್ನೇಶ್ವ್ಷರ ದೇವಾಲಯ,ಕಂಬ 

ನನ್ನೇಶ್ವ್ಷರ ದೇವಾಲಯ, ಕಂಬಗಳು 

ನನ್ನೇಶ್ವ್ಷರ ದೇವಾಲಯ, ದ್ವಾರದ ಶಾಖೆಗಳು 

ನನ್ನೇಶ್ವ್ಷರ ದೇವಾಲಯ ದ್ದಾರದ ಶಾಖೆಗಳು 
ಲಕ್ಷ್ಮೀನಾರಾಯಣ ದೇವಾಲಯ 

ಲಕ್ಷ್ಮೀನಾರಾಯಣ ದೇವಾಲಯ, ದ್ಹಾರಬಂಧ 
ಲಕ್ಷ್ಮೀನಾರಾಯಣ ದೇವಾಲಯ, ನವರಂಗ 
ಲಕ್ಷ್ಮೀನಾರಾಯಣ ದೇವಾಲಯ, ನವರಂಗದ ಕೋಷ್ಪ 
ಲಕ್ಷ ನಾರಾಯಣ ದೇವಾಲಯ, ಲಲಾಟದ ಶಿಲ್ಲಗಳು 
ಲಕ್ಷ್ಮೀನಾರಾಯಣ ದೇವಾಲಯ, ಗರ್ಭಗೃಹದ ದ್ವಾರ 
ಲಕ್ಷ್ಮೀನಾರಾಯಣ ದೇವಾಲಯ, ಅಧಿಷ್ಠಾನ 

ಲಕ್ಷ ನಾರಾಯಣ ದೇವಾಲಯ, ವಿಮಾನ 
ಲಕ್ಷ್ಮೀನಾರಾಯಣ ದೇವಾಲಯ, ಭಿತ್ತಿಯ ಕೋಷ್ಪ 
ಲಕ್ಷ್ಮೀನಾರಾಯಣ ದೇವಾಲಯ, ನಾಶಿಗಳು 
ಬ್ರಹ್ಮಜಿನಾಲಯ, ಸಾಮಾನ್ಯ ದೃಶ್ಯ 

ಬ್ರಹ್ಮಜಿನಾಲಯ, ಪಾಶದ್ವ ದೃಶ್ಯ 

ಬಹ್ಮಜಿನಾಲಯ 
ಬಹ್ಮಜಿನಾಲಯ 
ಬ್ರಹ್ಮಜಿನಾಲಯ, ಅಧಿಷ್ಠಾನ 


ಬ್ರಹ್ಮಜಿನಾಲಯ, ಭಿತ್ತಿ ಕೋಷ್ಟ 


157. 


158. 


159. 


160. 


161. 


162. 


163. 


164. 


165. 


166. 


167. 


168. 


169. 


170. 


171. 


172. 


173. 


174. 


175. 


176. 


177. 


178. 


179. 


180. 


ವಬ್ರಹ್ಮಜಿನಾಲಯ, ಕೋಷ್ಪ 
ಬ್ರಹ್ಮಜಿನಾಲಯ, ಶಿಖರ 
ಬ್ರಹ್ಮಜಿನಾಲಯ, ತೀರ್ಥ ಪ್ರನಾಳ 
ಬ್ರಹ್ಮಜಿನಾಲಯ, ವೇದಿ 
ಬ್ರಹ್ಮಜಿನಾಲಯ, ನಾಶಿ ವಿನ್ಯಾಸ 
ಬ್ರಹ್ಮಜಿನಾಲಯ, ಹಿಂಭಾಗ 
ಎಬ್ರಹ್ಮಜಿನಾಲಯ, ಇಳಿಜಾರು ಮಾಳಿಗೆ 
ಬ್ರಹ್ಮಜಿನಾಲಯ, ವೇದಿ 
ಬಹ್ಮಜಿನಾಲಯ, ವೇದಿಯ ಶಿಲ್ಪ 
ಬಹ್ಮಜಿನಾಲಯ, ಮೇಗಣ ಗರ್ಭಗೃಹ 
ಬಹ್ಮಜಿನಾಲಯ, ಸುಕನಾಶಿ ಮುಮ್ಮುಖ 
ಬ್ರಹ್ಮಜಿನಾಲಯ, ಕೀರ್ತಿ ಮುಖ 
ಬಹ್ಮಜಿನಾಲಯ, ಮಂಟಪ, 
ಬಹ್ಮಜಿನಾಲಯ, ದ್ವಾರ 
ಬ್ರಹ್ಮಜಿನಾಲಯ, ಮಂಟಪ 
ಬ್ರಹ್ಮಜಿನಾಲಯ, ಕಂಬಗಳು 
ಬ್ರಹ್ಮಜಿನಾಲಯ, ಕಂಬಗಳು 
ಬಹ್ಮಜಿನಾಲಯ, ಗರ್ಭಗೃಹದ ದ್ದಾರ 
ಬ್ರಹ್ಮಜಿನಾಲಯ, ನೇಮಿನಾಥ ತೀರ್ಥಂಕರ 
ಬ್ರಹ್ಮಜಿನಾಲಯ, ಶಾಸನ ಪೀಠ 
ಬಹ್ಮಜಿನಾಲಯ, ಅಪ್ಪರಾ 
ಬ್ರಹ್ಮಜಿನಾಲಯ, ಅಪ್ಪರಾ 
ಬ್ರಹ್ಮಜಿನಾಲಯ, ಅಪ್ಪರಾ 


ಬಹ್ಮಜಿನಾಲಯ, ಅಪ್ಪರಾ 


xi 


181. ಬ್ರಹ್ಮಜಿನಾಲಯ, ಅಪ್ಪರಾ 

182. ಬಹ್ಮಜಿನಾಲಯ, ದ್ವಾರದ ಶಿಲ್ಪಗಳು 
183. ಬಹ್ಮಜಿನಾಲಯ, ಬಹ್ಮ ದೇವರು 
184. ಬ್ರಹ್ಮಜಿನಾಲಯ, ಅಂಬಿಕಾ ಯಕ್ಷಿ 
185. ಬಹ್ಮಜಿನಾಲಯ, ಪ್ರಾಕಾರ ದ್ವಾರ 
186. ಚಿಕ್ಕ ಬಸದಿ, ಸಾಮಾನ್ಯ ದೃಶ್ಯ್‌ 
187. ಚಿಕ್ಕ ಬಸದಿ, ಹಿಂಭಾಗ 

188. ಚಿಕ್ಕ ಬಸದಿ, ಮುಂಭಾಗ 

189. ಚಿಕ್ಕ ಬಸದಿ, ದ್ಹಾರಬಂಧ 

190. ಚಿಕ್ಕ ಬಸದಿ, ಭಿತ್ತಿ 
191. ಚಿಕ್ಕ ಬಸದಿ, ವೇದಿ 

192. ಚಿಕ್ಕ ಬಸದಿ, ಅಧಿಷ್ಠಾನ 

193. ನಾಗನಾಧೇಶ್ವರ ಬಸದಿ, ಮುಂಭಾಗ 
194. ನಾಗನಾಥೇಶ್ವರ ಬಸದಿ, ಹಿಂಭಾಗ 
195. ನಾಗನಾಧೇಶ್ವರ ಬಸದಿ, ಭಿತ್ತಿ 
196. ನಾಗನಾಥೇಶ್ವರ ಬಸದಿ, ಸುಕನಾಶಿ 
197. ನಾಗನಾಥೇಶ್ವರ ಬಸದಿ, ಕೋಷ್ಟ 
198. ನಾಗನಾಧೇಶ್ವರ ಬಸದಿ, ಪಂಜರ 
199. ನಾಗನಾಥೇಶ್ವರ ಬಸದಿ, ದ್ವಾರ 
200. ನಾಗನಾಥೇಶ್ವರ ಬಸದಿ, ವೇದಿ 

201. ನಾಗನಾಥಧೇಶ್ವರ ಬಸದಿ, ನವರಂಗ 

202. ನಾಗನಾಧೇಶ್ವರ ಬಸದಿ, ಸುಕನಾಶಿ 

203. ನಾಗನಾಥೇಶ್ವರ ಬಸದಿ, ಸಹಸ್ರದಳ ಪದ್ಮ 


204. ನಾಗನಾಥೇಶ್ವರ ಬಸದಿ, ಕಂಬಗಳು 


xii 


205. 


206. 


207. 


208. 


209. 


210. 


ನಾಗನಾಥಧೇಶ್ವರ ಬಸದಿ, ನಾಗನಾಥ(ಪಾಶನ್ವನಾಧ) 
ನಾಗನಾಥೇಶ್ವರ ಬಸದಿ, ಮಂಟಪದ ಕಂಬ 
ಬ್ರಹ್ಮ, ವಸ್ತು ಸಂಗ್ರಹಾಲ 

ಬ್ರಹ್ಮ ವಸ್ತು ಸಂಗ್ರಹಾಲಯ 

ಕುಬೇರ ಯಕ್ಷ 

ಜೈನ ಯಕ್ಷ. 


xiii 


4. ವಿರುಪಾಕ್ಷ ದೇವಾಲಯ, ದ್ಹಾರಬಂಧ 


WAL Wey 
> ಷಿ pe pe 
೬ ; §. [e) 
He) 
4 f 
12 ಖಿ 
4 g 
§ 
A B 
©) 3 
p 
8: [s: 
5 F: 
[eo 
LN 
8 
F§ 
ನ R 
ಫೌ B 
yi 4 
R ಡಿ 
$ $ 
ನ) ನ) 
j j 
Ie KB 
3 %ು3 
4 @ 
— [N 


6. ವಿರುಪಾಕ್ಷ ದೇವಾಲಯ, ನವರಂಗದ 


7. ವಿರುಪಾಕ್ಷ ದೇವಾಲಯ, 
ಗರ್ಭಗೃಹ ದ್ಹಾರಬಂಧ 


[a 


8. ವಿರುಪಾಕ್ಷ ದೇವಾಲಯ, ನವರಂಗದ ಸ್ಥಂಬ 


10. ಸೋಮೇಶ್ವರ ದೇವಾಲಯ, ಮುಂಭಾಗದ ದೃಶ್ಯ 


ತ ? ೪ Ay 


11.. ಸೋಮೇಶ್ವರ ದೇವಾಲಯ, ಭಿತ್ತಿ 


12.ಸೋಮೇಶ್ವರ ದೇವಾಲಯ ಭಿತ್ತಿ 


y ೫ pn Ne 
13.ಸೋಮೇಶ್ವರ ದೇವಾಲ 
ಶಿಖರ 


\J 


ಯ 


1 4.ಸೋಮೇಶ್ವರ ದೇವಾಲಯ 
ಶಿಖರ 


14 ಸೋಮೇತ್ವತ ಷೇವಾಲಯ ದ್ಹಾರಬಬಂಧ 15 .ಸೋಮೇತ್ನತ ಷೇವಾಲಯ ನಂದಿ 


Ko 


ಪ್ರರ ದೇವಾಲಯ, ವಿಮಾನ 
17. ಸಿದ್ದರಾಮೇಶ್ವರ ದೇವಾಲಯ 


19. 


ಸಿದ್ದರಾಮೇಶ್ವರ ದೇವಾಲಯ, ಶಿಖರದ ವಿವರ 


| > SN 
20. ಸಿದ್ದರಾಮೇಶ್ವರ ದೇವಾಲಯ, ದ್ವಾರಬಂಧ 


4 ನ 


21. ಸಿದ್ದರಾಮೇಶ್ವರ ದೇವಾಲಯ, ವೇದಿಯಲ್ಲಿನ ನಾಶಿ 


22. ಮಲ್ಲಿಕಾರ್ಜುನ ದೇವಾಲಯ, ಸಾಮಾನ್ಯ ದೃಶ್ಯ 


25. ಮಲ್ಲಿಕಾರ್ಜುನ ದೇವಾಲಯ ನವರಂಗ 


23. ಮಲ್ಲಿಕಾರ್ಜುನ ದೇವಾಲಯ, ಸಭಾಮಂಟಪ 


24. ಮಲ್ಲಿಕಾರ್ಜುನ ದೇವಾಲಯ ದ್ದಾರಬಂಧ 26 ಮಲ್ಲಿಕಾರ್ಜುನ ದೇವಾಲಯ ಕಂಬ 27. ಮಲ್ಲಿಕಾರ್ಜುನ ದೇವಾಲಯ ದ್ದಾರಬಂಧ 


30 ಮಲ್ಲಿಕಾರ್ಜುನ ದೇವಾಲಯ, ವೇದಿ 


31 ಮಲ್ಲಿಕಾರ್ಜುನ ದೇವಾಲಯ, ಒಳಮಾಳಿಗೆ ವಿನ್ಯಾಸ 


29ಮಲ್ಲಿಕಾರ್ಜುನ ದೇವಾಲಯ, ದಕ್ಷಿಣ ದ್ಹಾರಬಂಧ 


ಷ್‌ pe 


32 .ನೀಲಕಂರೇಶ್ವರ ದೇವಾಲಯ, ಭಿತ್ತಿ 


3 
i 


33. ನೀಲಕಂಠೇಶ್ವರ ದೇವಾಲಯ, ಹಿಂಭಾಗ 


34 .ನೀಲಕಂರೇಶ್ವರ ದೇವಾಲಯ, ದ್ಹಾರಬಂಧ 


35..ನೀಲಕಂಠೇಶ್ವರ ದೇವಾಲಯ, ಕಂಬ 


36. ಚಂದ್ರವೌಳೀಶ್ವರ ದೇವಾಲಯ, ಸಾಮಾನ್ಯ ದೃಶ್ಯ 


ಕಾ | pyre 


37. ಚಂದ್ರಮೌಳೀಶ್ವರ ದೇವಾಲಯ, ಮುಂಭಾಗ 


4’ 48 A | 


38. ಚಂದ್ರವೌಳೀಶ್ವರ ದೇವಾಲಯ, ಹಿಂಭಾಗ 


9. ಚಂದ್ರಮೌಳೀಶ್ವರ ದೇವಾಲಯ, ದ್ಹಾರಬಂಧ 


4 


- 
” 4 
ಷ್‌ R 
_ ಈ 4 


40. ಚಂದ್ರಮೌಳೀಶ್ವರ ದೇವಾಲಯ, ನವರಂಗ 


41. ಚಂದ್ರಮೌಳೀಶ್ವರ ದೇವಾಲಯ, ಕಂಬ 


೪ೀ 


ವಾ 


42. ಬೆಂದ್ರಮೌ 


ಶ್ವರ ದೇವಾಲಯ, ಶಾಸನಸಹಿತ ತೊಲೆ 


Pi SPRDDN 


44. ಹಾಲ ಬಸಿವಣ್ಣ ದೇವಾಲಯ, ಸಾಮಾನ್ಯ ದೃಶ್ಯ 


45. ಹಾಲ ಬಸವಣ್ಣ ದೇವಾಲಯ, ಭಿತ್ತಿ 


46. ಹಾಲ ಬಸವಣ ದೇವಾಲಯ, ಹಿಂಭಾಗ 
43. ಚಂದ್ರಮೌಳೀಶ್ವರ ದೇವಾಲಯ, ಒಳಮಾಳಿಗೆ ಶಿಲ್ಪ ೧ಬ h 


, ಕಂಬ 


ಣ ದೇವಾಲಯ 


ಲ 


50. ಹಾಲು ಬಸಿವ 


TN 
- 


[¥, 
NST NET NUT SAN 
( WNT ay: pe 


49. ಹಾಲು ಬಸವಣ್ಣ ದೇವಾಲಯ, ದ್ಹಾರಬಂಧದ 


ವಿವರ 


ಯ, ವೇದಿ 


ಣ 


47. ಹಾಲು ಬಸವಣ ದೇವಾಲ 


ಇ ಯ, ಸವರಂಗ 


ಹಾಲು ಬಸಿವಣ ದೇವಾಲ 


51. 


48 ಹಾಲು ಬಸವಣ್ಣ ದೇವಾಲಯ, ದ್ಹಾರಬಂಧ 


53. ಮಾಣಿಕೇಶ್ವರ ದೇವಾಲಯ, ಹಿಂಭಾಗ 


54. ಮಾಣಿಕೇಶ್ವರ ದೇವಾಲಯ, ಭಿತ್ತಿ 


55. ಮಾಣಿಕೇಶ್ವರ ದೇವಾಲಯ, ದ್ಹಾರಬಂಧ 


nal 
ಫಾ ಫ್‌! 
ಷನ 


2 WER 


| 
Vee 


3 Y ಸ 
pe ್ಸ್‌ ಈ, * ಮ PE” 
ed B ೪ pS ನ 
3 3% ೫4 3 ಷೆ [3 . 
34 4 ¥ p [2 
4 ನ್‌ ಲ ಹಿ: ಘ್‌ 
[ on K- 


56. ಮಾಣಿಕೇಶ್ತರ ದೇವಾಲ 


57. ಮಾಣಿಕೇಶ್ವರ ದೇವಾಲಯ, ಪಾರ್ಶ್ವ ಭಾಗ 


eA ME 


Me 


60. ಮಾಣಿಕೇಶ್ವರ ದೇವಾಲಯ, ನವರಂಗದ ಮುಂಭಾಗ 


61. ಮಾಣಿಕೇಶ್ವರ ದೇವಾಲಯ, ವೇದಿ 


58. ಮಾಣಿಕೇಶ್ವರ ದೇವಾಲಯ, ಗರ್ಭಗೃಹದ ದ್ವಾರ 


59. ಮಾಣಿಕೇಶ್ವರ ದೇವಾಲಯ, ನವರಂಗದ ಕಂಬಗಳು 


63.. ಮಾಣಿಕೇಶ್ವರ ದೇವಾಲಯ, ಮುಸುಕಿನ ಬಾವಿ 


BF 64. ಮಾಣಿಕೇಶ್ವರ ದೇವಾಲಯ, 
ಕ ಮುಸುಕಿನ ಬಾವಿ 


65. ಮಾಣಿಕೇಶ್ವರ ದೇವಾಲಯ, 
ಮುಸುಕಿನ ಬಾವಿ 


66. ಮಾಣಿಕೇಶ್ವರ ದೇವಾಲಯ, 
ಮುಸುಕಿನ ಬಾವಿ 


67. ಕುಂಭೇಶ್ವರ ದೇವಾಲಯ, ಸಾಮಾನ್ನ 


71. ಕುಂಭೇಶ್ವರ ದೇವಾಲಯ, ಪಂಜರಗಳು 


69. ಕುಂಭೇಶ್ವರ ದೇವಾಲಯ, ವಿಮಾನ 


72.. ಕುಂಭೇಶ್ವ್ಷರ ದೇವಾಲಯ, ಹಿಂಭಾಗ 


ದೇವಾಲಯ, ನವರಂಗ 


77,78. ಕುಂಭೇಶ್ವರ ದೇವಾಲಯ, ಕಂಬಗಳು 


79 


PVE FN 
3 £ ಗೊ 


74,75,716, ಕುಂಭೇಶ್ವರ ದೇವಾಲಯ, ಕಂಬಗಳು 79,80-, ಕುಂಭೇಶ್ವರ ದೇವಾಲಯ, ಕಂಬಗಳು 


aS k 


84. ವೀರಭದ್ರೇಶ್ವರ ದೇವಾಲಯ, ನವರಂಗ 


85.ವೀರಭದ್ರೇಶ್ವರ ದೇವಾಲಯ, ಕೋಷ್ಟ 


86..ವೀರಭದ್ರೇಶ್ವ್ನರ ದೇವಾಲಯ, ಕಂಬ 


87.ವೀರಭದ್ರೇಶ್ವರ ದೇವಾಲಯ, ಜಾಲಂಧ್ರ 


Wr 


? ವಿಮಾನ 


ಶ್ರರ ದೇವಾಲಯ 


ಶ್ರೇ 


92. ಕಾಶಿವಿ 


93. ಕಾಶಿವಿಶ್ವೇಶ್ವರ ದೇವಾಲಯ, ವಿಮಾನದ ತಾಲಗಳು 


88. ಕಾಶಿವಿಶ್ವೇಶ್ವರ ದೇವಾಲಯ 


ಶ್ವರ ದೇವಾಲಯ, 


ಶ್ರೇ 


89. ಕಾಶಿವಿ 


ಮುಂಭಾಗ 


91. ಕಾಶಿವಿಶ್ವೇಶ್ವರ ದೇವಾಲಯ, ಕೋಷ್ಟ 


ಭಿತ್ತಿ 


90. ಕಾಶಿವಿಶೇಶ್ವರ ದೇವಾಲಯ, 


ಎ 


94. ಕಾಶಿವಿಶ್ವೇಶ್ವರ ದೇವಾಲಯ, ಅಧಿಷ್ಠಾನ 


- ೨ ವ 


95. ಕಾಶಿವಿಶ್ವೇಶ್ವರ ದೇವಾಲಯ, ಸೂರ್ಯ ದೇವಾಲಯ 


y ಅ So 


96. ಕಾಶಿವಿಶ್ಲೇಶ್ವರ ದೇವಾಲಯ, ಕೋಷ್ಠ 97. ಕಾಶಿವಿಶ್ವೇಶ್ವರ ದೇವಾಲಯ, 
ಸೂರ್ಯ ದೇವಾಲಯ 


99. ಕಾಶಿವಿಶ್ವೇಶ್ವರ ದೇವಾಲಯ 


ಪೂರ್ವದ ದ್ದಾರ 


“ಜನ್‌ ಕ್‌ p> 


ಕಾಶಿವಿಶ್ವೇಶ್ವರ ದೇವಾಲಯ, ನವರಂಗ 


98. 


pe x 


ee | \ pe 
100. ಕಾಶಿವಿಶ್ವೇಶ್ವರ ದೇವಾಲಯ, ದಕ್ಷಿಣದ ದ್ದಾರ 


101. ಕಾಶಿವಿಶ್ವೇಶ್ವರ ದೇವಾಲಯ, ಗರ್ಭಗೃಹದ ದ್ವಾರ 


103. ಕಾಶಿವಿಶೇಶ್ವರ ದೇವಾಲಯ, ಪಾರ್ಶ್ರದ ಭಿತ್ತಿ 


W A 
)) ' AN 


104, 105. ಕಾಶಿವಿಶ್ವೇಶ್ವರ ದೇವಾಲಯ, ಕಂಬದ ಶಿಲ್ಪಗಳು 


108 4 


108,109,110-. ಕಾಶಿವಿಶ್ವೇಶ್ವರ ದೇವಾಲಯ, ಭಿತ್ತಿ ಶಿಲ್ಪಗಳು 


ಶ್ವೇಶ್ವರ ದೇವಾಲಯ, 


ಲ್ಪಗಳು 


63 
ಎ 
ಲ) 


ಕಥಾನಕ ಶಿ 


112 


— 
— 
— 


115 


tly. 112; 113 Ul 115 ಕಾಶಿವಿಶ್ವೇಶ್ವರ ದೇವಾಲಯ, 


YY: y 
ಲ್ಸ 


Av 
x » pes 4 | 
ENN: 
Nw 5 


», y 
ey »” 
ಜಲ 


¢ 
: ಈ 


pe 


A 


ip 


pe 
LAL 


120, 121, 122, 123, ಕಾಶಿವಿಶ್ವೇಶ್ವರ ದೇವಾಲಯ, ಕಥಾನಕ ಶಿಲ್ಲಗಳು , 124, 125, 126,127, ಕಾಶಿವಿಶ್ವೇಶ್ವರ ದೇವಾಲಯ, ಕಥಾನಕ ಶಿಲ್ಪಗಳು 


128, . ನನ್ನೇಶ್ವರ ದೇವಾಲಯ, ಸಾಮಾನ್ಯ ದೃಶ್ಯ 


RE 


129. ನನ್ನೇಶ್ವರ ದೇವಾಲಯ, ದಕ್ಷಿಣ ದ್ವಾರ 


130 . ನನ್ನೇಶ್ವರ ದೇವಾಲಯ,ಹಿಂಬಾಗ 


131, ನನ್ನೇಶ್ವರ ದೇವಾಲಯ,ವಿಮಾನ 


ನಿಮಾಾನಾ 


132, ನನ್ನೇಶ್ವರ ದೇವಾಲಯ 
ದ್ಹಾರಬಂಧ 


34, ನನ್ನೇಶ್ವರ ದೇವಾಲಯ ಕಂಬಗಳು 


136. ನನ್ನೇಶ್ವರ ದೇವಾಲಯ, ಕಂಬಗಳು 


138, ನನ್ನೇಶ್ವರ ದೇವಾಲಯ 
ಕಂಬಗಳು 


- 


139. ನನ್ನೇಶ್ವರ ದೇವಾಲಯ 
೨ ದ್ವಾರ ಶಾಖೆಗಳ 


140. ನನ್ನೇಶ್ವ್ನರ ದೇವಾಲಯ ದ್ದಾರ ಶಾಖೆಗಳು, 


141. ಲಕಿ ನಾರಾಯಣ ದೇವಾಲಯ 


4444 i (% 78 


142. ಲಕ್ಷಿ ನಾರಾ 


ಯಣ ದೇವಾಲಯದ್ದಾರ ಬಂಧ 


143. ಲಕ್ಷಿನಾರಾಯಣ ದೇವಾಲಯ ನವರಂಗ 


144. ಲಕ್ಷಿನಾರಾಯಣ ದೇವಾಲಯ 
ನವರಂಗ ಕೋಷ್ಟ 


146. ಲಕ್ಷಿನಾರಾಯಣ ದೇವಾಲಯ 
ಗರ್ಬ್‌ಗೃಹ ದ್ದಾರ 


147. ಲಕ್ಷಿನಾರಾಯಣ ದೇವಾಲಯ 
ಅಧಿಷ್ಠಾನ 


149. ಲಕ್ಷಿ ನಾರಾಯಣ ದೇವಾಲಯ 
ಭಿತ್ತಿಯ ಕೋಷ್ಪ 


148. ಲಕ್ಷಿನಾರಾಯಣ ದೇವಾಲಯ 
ವಿಮಾನ 


150. ಲಕ್ಷಿ ನಾರಾಯಣ ದೇವಾಲಯ 
ನಾಶಿಗಳು 


ರಾ psc Se 


151. ಬ್ರಹ್ಮಜಿನಾಲಯ 


152. ಬಹ್ಮಜಿನಾಲಯ, ಪಾರ್ಶ್ವ ಭಿತ್ತಿ 


153. ಬಹ್ಮಜಿನಾಲಯ, ಮುಂಭಾಗ 


157,. ಬ್ರಹ್ಮಜಿನಾಲಯ, ಕೋಷ್ಪ 


158, ಬಹ್ಮಜಿನಾಲಯ, 
ಶಿಖರ 


155, ಬ್ರಹ್ಮಜಿನಾಲಯ, ಅಧಿಷ್ಠಾನ 


156 , ಬಹ್ಮಜಿನಾಲಯ, ಕೋಷ್ಪ / 


pa df 


159. ಬ್ರಹ್ಮಜಿನಾಲಯ, ಪ್ರನಾಳ 


165 ಬಹ್ಮಜಿನಾಲಯ, ವೇದಿಯ ಶಿಲ್ಪ 


ಹಾ 


161 ಬ್ರಹ್ಮಜಿನಾಲಯ ನಾಶಿ 


160,. ಬಹ್ಮೆಜಿನಾಲಯ, ವೇದಿ 


ಜ್‌ 


162, ಬಹ್ಮಜಿನಾಲಯ, ಹಿಂಭಾಗ 


167. ಬಹ್ಮಜಿನಾಲಯ, ಸುಕನಾಶಿ ಮುಂಭಾಗ 
163. ಬಹ್ಮಜಿನಾಲಯ, ಇಳಿಜಾರು ಮಾಳಿಗೆ 164. ಬ್ರಹ್ಮಜಿನಾಲಯ, ವೇದಿ 


169. ಬಹ್ಮಜಿನಾಲಯ, ಮಂಟಪ 


170. ಬ್ರಹ್ಮಜಿನಾಲಯ, ದ್ವಾರ 


174. ಬ್ರಹ್ಮಜಿನಾಲಯ, 
ಗರ್ಭಗೃಹದ ದ್ಹಾರಬಂಧ 


172. ಬಹ್ಮಜಿನಾಲಯ, ಕಂಬಗಳು 


175.. ಬ್ರಹ್ಮಜಿನಾಲಯ, ನೇಮಿನಾಥ ತೀರ್ಥಂಕರ 


ನ 


176. ಬ್ರಹ್ಮಜಿನಾಲಯ, ಶಾಸನ ಪೀಠ 


183. ಬ್ರಹ್ಮಜಿನಾಲಯ, ಬ್ರಹ್ಮಯಕ್ಷ 


178 


180 


181 
177, 178, 179, 180, 181. ಬ್ರಹ್ಮಜಿನಾಲಯ, ಅಪ್ಪರಾ ಶಿಲ್ಪಗಳು 


186. ಚಿಕ್ಕಬಸದಿ, ಮುಂಭಾಗ 


್‌ ್‌್ಯ 


188. ಚಿಕ್ಕಬಸದಿ, ಮುಖಮಂಟಪ 


ವ ನಲ ರ 


189. ಚಿಕ್ಕಬಸದಿ, ದ್ಹಾರಬಂಧ 


7 


192. ಚಿಕ್ಕಬಸದಿ, ಅಧಿಷ್ಠಾನ 


193. ನಾಗನಾಥೇಶ್ವರ ಬಸದಿ 


- iS ಕು Oe 


199. ನಾಗನಾಥೇಶ್ವರ ಬಸದಿ, 


p 
4k > pI £ ಹೆ | 


198. ನಾಗನಾಥೇಶ್ವರ ಬಸದಿ, ಪಂಜರ 


pe 


ದ್ದಾರ 


SST TS 


201. ನಾಗನಾಥೇಶ್ವರ ಬಸದಿ, ನವರ 


ನಾಗನಾಥೇಶ್ವರ ಬಸದಿ, ಸುಕನಾಶಿ 


೦ಗ 


205. ನಾಗನಾಥೇಶ್ವರ ಬಸದಿ, ನಾಗನಾಥ 
ಪಾರ್ಶ್ರನಾಥ 


206. ನಾಗನಾಥೇಶ್ವರ ಬಸದಿ, ಕಂಬ 


207. ಬ್ರಹ್ಮಯಕ್ಷ 


209. ಕುಬೇರ ಯಕ್ಷ 


208. ಬ್ರಹ್ಮಯಕ್ಷ 


210. ಜೈನ ಯಕ್ಷ 


ಬಹ್ಟುಂಡಿ ದೇವಾಲಯಗಳು 
ಒ೦ದು ಅಧ್ಯಯನ 


ಪಿಎಚ್‌.ಡಿ ಮಹಾಪ್ರಬಂಧ 
ಸಂಶೋಧಕರು 


ಎಚ್‌.ಎಂ.ಸಿದ್ದನಗೌಡರ್‌, ಎಂ. 


ರ 


ಮಾರ್ಗದರ್ಶಕ 


ಡಾ.ಎಂ.ಪಿ ಮಹದೇವಯ್ಯ್ಯಎಂ.ಎ.ಪಿಎಚ.ಡ 
ಪ್ರಾಧ್ಯಾಪಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-570006 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮೈಸೂರುವಿಶ್ವವಿದ್ಯಾಲಯ, ಮಾನಸಗಂಗೋತ್ರಿ 
ಮೈಸೂರು-570006 


ಅಧ್ಯಾಯ-01 ಪ್ರಸ್ತಾವನೆ4 


ಅಧ್ಯಾಯ-01 


ಪ್ರಸ್ತಾವನೆ 


ಲಕ್ಸುಂಡಿ, ಲೊಕ್ಕಿಗುಂಡಿ ಎಂದು ಸಾಮಾನ್ಯವಾಗಿ ಕರೆಯಲಾಗುವ ಈ ಗ್ರಾಮ 


ಕಲ್ಯಾಣದ ಚಾಲುಕ್ಯ ಮತ್ತು ಹೊಯ್ಸಳರ ಆಡಳಿತಕಾಲದಲ್ಲಿ ಬಹುಮುಖ್ಯವಾದ ಕಲಾ 
ಚಟುವಟಿಕೆಗಳ ಕೇಂದ್ರವಾಗಿತ್ತು. ಐಲ್ಲನ ದೇವಾಲಯಗಳು ಬಹುವೈವಿಧ್ಯಮಯವಾದ 
ವಾಸ್ತು ಶೈಲಿಗಳನ್ನು ಹೊಂದಿವೆ. ಅಲ್ಲದೇ ಇಲ್ಲಿನ ಶಿಲ್ಲಕಲೆಯು ಅಂದಿನ ಪೌಢ 
ಸಂಪ್ರದಾಯವನ್ನು ಪ್ರಚೂರಪಡಿಸುತ್ತದೆ. ಇಲ್ಲಿನ ಶಾಸನಗಳು ಲಕ್ಕುಂಡಿಯ ಐತಿಹಾಸಿಕ 
ಪ್ರಾಮುಖ್ಯತೆಯನ್ನು ಬತ್ತಿ ಹೇಳುತ್ತವೆ. ಹೀಗಾಗಿ ಲಕ್ಷುಂಡಿಯನ್ನು ಒಂದು ವಾಸ್ತುಕಲಾ 
ಕೇಂದ್ರವಾಗಿ, ಶಿಲ್ಲಕಲಾಕೇಂದ್ರವಾಗಿ ಹಾಗೂ ಅಂದಿನ ಸಾಂಸ್ಕೃತಿಕ ಹಿರಿಮೆಯನ್ನು ಬಿತ್ತುವ 


ನಿರಂತರ ಚಟುವಟಿಕೆಗಳ ಕೇಂದವಾಗಿ ನೋಡಬಹುದಾಗಿದೆ. ಲಕ್ಷುಂಡಿಯು ಇಂದು 


ಸಾಮಾನ್ಯವಾದ ಗ್ರಾಮವಾಗಿದೆ. ಗದಗ ನಗರದಿಂದ ಸುಮಾರು ಹನ್ನೊಂದು 


ಅಧ್ಯಾಯ-01 


ಗದಗ ಜಿಲ್ಲೆಯ ನಕ್ಷೆ 


"1 
Chifamaragund 
- 


NARGUND 


Jagapur [2 
Chilean araund 
\RON 


Belav anaki 
* 


Kadad fplavanaki 


Kadadi 


Hgmbal 


Hirehal 


Shantageri 
ವ್‌ [2 


Holealur 


eel Mushigeri 


[2 
Nidagundi 


) [ 
| 


ರು Nidagundi | 


Abbigeri 


Naregal 


] Savadi 


ಔಂತ 


Hulkos 


Kuntakol 
* 
© 


Nagsvi 
Chinchall 


Panavi 


Malagund 


Yalavatti 


[2 
Suranagi 
Bellatti 


SHIRAHATTI 


Surangoi 


Distict Hay 
GADAG 


Lal 


Jantlr-Shirur 


Dambal 


Dambal 


~~ Heewaddatti 
| “MUNDARGI ql 
Hirewadd: 


GGlakeri 


Bagewadi Hiewaddat 
-° 


) 


Hamrnigi 


Hebbal 


ಗದಗ ಜಿಲ್ಲೆಯಲ್ಲಿ ಲಕ್ಕುಂಡಿಯ ನಕ್ಷೆ 


ಸಾವನೆ# 


fr) 


ಅಧ್ಯಾಯ-01 


(€ 


ಕಿಲೋಮೀಟರ್‌ ದೂರದಲ್ಲಿ ಹೊಸಪೇಟೆ ರಸ್ತೆಯಲ್ಲಿದೆ. ಗದಗ ನಗರವು ಈ ಗ್ರಾಮಕ್ಕೆ 
ತಾಲ್ಲೂಕು ಮತ್ತು ಜಿಲ್ಲಾ ಕೇಂದವಾಗಿದೆ. ಕಳೆದ ಶತಮಾನದ ಆರಂಭದಿಂದಲೂ 
ವಾಸ್ತುಶಾಸ್ತ್ರ ಮತ್ತು ಕಲೆಯ ಬಗ್ಗೆ ಆಸಕ್ತರ ಗಮನಕ್ಕೆ ಬಹು ಹತ್ತಿರವಾದ ಕೇಂದ್ರ 
ಐದಾಗಿದೆ. ಲಕ್ಷುಂಡಿಯನ್ನು ನಾವು ಕೇವಲ ಹಿಂದೂ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ 
ನೋಡಲು ಸಾಧ್ಯವಿಲ್ಲ. ಏಕೆಂದರೆ, ಲಕ್ಷುಂಡಿಯು ಆ ಕಾಲದ ಪ್ರಮುಖವಾದ ಜೈನ 
ಧಾರ್ಮಿಕ ನಂಬಿಕೆಗಳ ಕೇಂದ್ರವಾಗಿತ್ತು. ಇಲ್ಲಿನ ಮತ್ತು ಇದರ ಪರಿಸರದ ಗದಗ 
ಅಣ್ಣಿಗೇರಿ, ಡಂಬಳಗಳು ಬಾದಾಮಿ ಚಾಲುಕ್ಕೋತ್ತರ ಕಾಲದ ಪ್ರಮುಖ ಜೈನ 
ನೆಲೆಗಳಾಗಿದ್ದವು. ಹಾಗೇ ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿಯೂ ಕೂಡಾ ಆ ಒಂದು 
ಹಿನ್ನೆಲೆಯೇ  ಮುಂದುವರೆದುಕೊಂಡುಹೋಯಿತು. ಹೀಗಾಗಿ ಲಕ್ಷುಂಡಿ ಅಂದಿನ 


ಸಮಕಾಲೀನ ಧಾರ್ಮಿಕ ಸನ್ನಿವೇಶದಿಂದಲೂ ಕೂಡಾ ಸಾಕಷ್ಟು ಪ್ರಭಾವವನ್ನು ಹೊಂದಿತ್ತು. 


ಲಕ್ಷುಂಡಿಯಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳ ಸಂಖ್ಯೆಯು 
ಗಣನೀಯಪ್ರಮಾಣದಲ್ಲಿದೆ. ಅಲ್ಲಿರುವ ದೇವಾಲಯಗಳಲ್ಲಿ ಮುಖ್ಯವಾಗಿ ಬ್ರಹ್ಮ ಜಿನಾಲಯ, 
ನಾಗೇಶ್ರರ ಜಿನಾಲಯ,  ಕಾಶಿವಿಶ್ವೇಶರದೇವಾಲಯ, ನನ್ನೇಶ್ವ್ಷರದೇವಾಲಯ, ಸಿದ್ದೇಶ್ವರ 
ದೇವಾಲಯ, ಲಕ್ಷಿನಾರಾಯಣ ದೇವಾಲಯ, ವೀರಭದ್ರ ದೇವಾಲಯ, ಮಾಣಿಕೇಶ್ವರ 
ದೇವಾಲಯ ಮತ್ತು ಬಾವಿ, ಹೀಗೆ ಹಲವಾರು ವಾಸ್ತು ಕೃತಿಗಳು ಗ್ರಾಮದಲ್ಲಿರುತ್ತವೆ. 
ಅಲ್ಲದೇ ಅಲ್ಲಿನ ಮಠಗಳು ಮತ್ತು ಅಷ್ಟೇನು ಪ್ರಸಿದ್ದವಲ್ಲದ ದೇವಾಲಯಗಳು ಒಟ್ಟಾಗಿ ಸೇರಿ 


[5c] 


ಲಕ್ಷುಂಡಿಯನ್ನು ಒಂದು ಪ್ರಮುಖವಾದ ವಾಸ್ತುಕಲಾ ಕೇಂದ್ರವನ್ನಾಗಿಸುತ್ತವೆ. 


ಅಧ್ಯಾಯ-01 ಪ್ರಸಾವನೆ 


ಜೈನ ಧಾರ್ಮಿಕ ಚಟುವಟಿಕೆಗಳು ಇಲ್ಲಿ ಬಹುಪ್ರಮುಖವಾಗಿ ಆರಂಭದಿಂದಲೂ 
ಕಂಡುಬರುತ್ತವೆ. ಇವುಗಳಿಗೆ ಪೂರಕವಾಗಿ ಇಲ್ಲಿನ ಹಲವಾರು ಶಾಸನಗಳು ದಾಖಲೆಗಳನ್ನು 
ಒದಗಿಸುತ್ತವೆ. ಶಾಸನಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಲಕ್ಷುಂಡಿಯು ಸಾಂಸ್ಕೃತಿಕವಾಗಿ 
ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಒಂದು ಸಂಕೀರ್ಣವಾದ ಕೇಂದ್ರವಾಗಿ ಕಾಣುತ್ತದೆ. 
ರಾಜಕೀಯವಾಗಿ ಆರಂಭದಿಂದಲೂ ಅಂದರೆ ರಾಷ್ಟಕೂಟರ ಮತ್ತು ನಂತರದಲ್ಲಿ ಕಲ್ಯಾಣದ 
ಚಾಲುಕ್ಕರ ಕಾಲದಲ್ಲಿ ಪ್ರಸಿದ್ಧ ವಾಸ್ತು-ಕಲಾ ಕೇಂದ್ರವಾಗಿ ಬೆಳೆಯಿತು. ಅದರ ಜೊತೆಯಲ್ಲಿ 
ಇಲ್ಲಿನ ಶಾಸನಗಳನ್ನು ನೋಡಿದಾಗ ಇದೊಂದು ಬಹು ಮುಖ್ಯವಾದ ವ್ಯಾಪಾರದ 
ಕೇಂದ್ರವೂ ಆಗಿತ್ತೆಂದು ತಿಳಿದುಬರುತ್ತದೆ. ಅಂದು ಬಹುವಾಗಿ ಪ್ರಚಲಿತದಲ್ಲಿದ್ದ ಐಹೊಳೆ 
ಐನೂರ್ವರ್‌ ವ್ಯಾಪಾರಿ ಗುಂಪಿನ ಸಂಘವೊಂದು ಇಲ್ಲಿ ಕಾರ್ಯನಡೆಸುತ್ತಿದ್ದು 
ದೇಶವ್ಯಾಪಿಯಾಗಿ ವ್ಯಾಪಾರ ಮಾಡುತ್ತಿತ್ತು. ಅಂದರೆ, ಈ  ದಾಖಲೆಯಿಂದಾಗಿ 
ಲಕ್ಷುಂಡಿಯನ್ನು ಒಂದು ಬಹುಮುಖ ಸಂಕೀರ್ಣತೆಯ ಕೇಂದ್ರವಾಗಿ ನಾವು 
ನೋಡಬೇಕಾಗುತ್ತದೆ. ಲಕ್ನುಂಡಿಯ ಮತ್ತೊಂದು ಅಂಗವಾಗಿ ಇಲ್ಲಿನ ಚಟುವಟಿಕೆಗಳನ್ನು 
ನೋಡಿದಾಗ, ಕಲ್ಯಾಣದ ಬಹುತೇಕ ಅರಸರ ಶಾಸನಗಳು ಇಲ್ಲಿ ಲಭ್ಯವಾಗಿವೆ. ಅಂದರೆ, 
ಎಲ್ಲ ಅರಸರಿಗೂ ಇದೊಂದು ಬಹು ಪ್ರಿಯವಾದ ತಾಣವಾಗಿತ್ತೆಂಬುದು. ಇದಕ್ಕೆ 
ಕಾರಣಗಳು ರಾಜಕೀಯವಾಗಿದ್ದಿರಬಹುದು ಅಧವಾ ಧಾರ್ಮಿಕವಾಗಿದ್ದಿರಬಹುದು. ಇಲ್ಲಿನ 


ಜೈನ ಮತ್ತು ಹಿಂದೂ ದೇವಾಲಯಗಳಿಗೆ ಮತ್ತು ಮಠಗಳಿಗೆ ಕಲ್ಯಾಣದ ಚಾಲುಕ್ಕರ 


ರಾಜರುಗಳು ತಮ್ಮ ಅಧಿಕಾರಿವರ್ಗದವರ ಮೂಲಕವಾಗಿ ಹಲವಾರು ದಾನ ದತ್ತಿಗಳನ್ನು 


ಸಾವನೆ# 


fr) 


ಅಧ್ಯಾಯ-01 


(€ 


ನೀಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಲಕ್ಕುಂಡಿಯು ಅವರ ಮುಖ್ಯವಾದ 
ಕೇಂದವಾಗಿತ್ತೆಂದು ಹೇಳಬಹುದು. ಇನ್ನು ಒಂದು ಬಹು ಮುಖ್ಯವಾದ ಅಂಶವೆಂದರೆ, 
ಲಕ್ಷುಂಡಿಯಲ್ಲಿ ಆ ಕಾಲದ ನಾಣ್ಯ ಟಂಕಸಾಲೆ ಇದ್ದಿತು. ಲೊಕ್ಕಿಯ ಪೊನ್‌ ಗದ್ಯಾಣ 
ಎಂಬ ಹೆಸರಿನಿಂದ ಇಲ್ಲಿನ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಇಂದಿಗೂ ಗ್ರಾಮದ 
ಪೂರ್ವ ಭಗದಲ್ಲಿ ಟಂಕಸಾಲೆಐದ್ದ ಭಾಗವನ್ನು ಗುರುತಿಸಲಾಗುತ್ತದೆ. ಇತ್ತಿಚೀಗೆ ಇಲ್ಲಿ 
ನಡೆದಂತಹ ಪುರಾತತ್ವ ಉತ್ಸನನದಲ್ಲಿ ಅಂತಹ ಹಲವಾರು ಪುರಾವೆಗಳು ದೊರೆತಿವೆ. 
ಅಲ್ಲದೇ ಶಾಸನಗಳಲ್ಲೂ ಕೂಡಾ ಲೊಕ್ಕಿಪೊನ್‌ಗದ್ಯಾಣದ ಹಲವಾರು ಉಲ್ಲೇಖಗಳೂ 
ದೊರೆಯುತ್ತವೆ. ಅಂದರೇ ಲಕ್ಕುಂಡಿಯು ಅರ್ದಿಕವಾಗಿಯೂ ಅಂದಿನ ಪ್ರಮುಖವಾದ 
ಕೇಂದ್ರವಾಗಿತ್ತೆಂಬುದು ಸ್ಪಷ್ಟವಾಗುತ್ತದೆ. 

ಲಕ್ಷುಂಡಿಯ ದೇವಾಲಯಗಳ ಅಧ್ಯಯನವು ಕೇವಲ ಅವುಗಳ ವಾಸ್ತು ವಿನ್ಯಾಸ 
ಮತ್ತು ಶೈಲಿಗಳ ಅಧ್ಯಯನಕ್ಕೆ ಸೀಮಿತವಾಗಿರುವುದಿಲ್ಲ. ದೇವಾಲಯವೊಂದು 
ನಿರ್ಮಾಣವಾದ ಮೇಲೆ ಅದರ ಪೂಜೆ ಪುನಸ್ಥಾರ ಹಾಗೂ ಅದರ ನಿರ್ವಹಣೆಗೆ 
ಬೇಕಾಗುವ ಎಲ್ಲ ರೀತಿಯ ವ್ಯವಸ್ಥೆಗಳೂ ಆಗಬೇಕಾಗುತ್ತವೆ. ದೇವಾಲಯದ 
ಸಂಬಂಧಿತವಾದ ಹಲವಾರು ಅಂಗಗಳಲ್ಲಿ ಅಂದಿನ ಧಾರ್ಮಿಕ ನಂಬಿಕೆಗಳು ಮತ್ತು 
ಅಂದಿನ ಧಾರ್ಮಿಕ ಗುರುಗಳು ಸಕ್ರೀಯವಾಗಿ ಭಾಗವಹಿಸುತ್ತಿದ್ದರು. ಸ್ಥಾನಪತಿ ಎಂಬ 


ಹೆಸರಿನಿಂದ ಕರೆಯಲ್ಲಡುತ್ತಿದ್ದ ದೇವಾಲಯ ಅಧಿಕಾರಿಯವರು ಅಲ್ಲಿನ ಧರ್ಮ 


ಗುರುಗಳಾಗಿ, ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಕಾಲದಲ್ಲಿ ಹೆಚ್ಚುಪಚಲಿತದಲ್ಲಿದ್ದ 


ಅಧ್ಯಾಯ-0೦1 ಪ್ರಸಾವನೆ 


fr) 


ಕಾಳಮುಖ  ಶೈವಸಿದ್ದಾಂತದ ತತ್ಸದ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳು 
ನಡೆಯುತ್ತಿದ್ದವು. ಅಂದಿನ ದೇವಾಲಯಗಳಲ್ಲವೂ ಬಹುತೇಕವಾಗಿ ಇದೇ ತಾತ್ವಿಕ 
ಹಿನ್ನೆಲೆಯಲ್ಲಿ ನಿರ್ಮಾಣವಾಗಿವೆ. ಹಿಗಾಗಿ ಕಲ್ಯಾಣದಚಾಲುಕ್ಕರ ದೇವಾಲಯಗಳನ್ನು 
ಕಾಳಮುಖ ಶೈವಾಚಾರಣೆಯ ಹಿನ್ನೆಲೆಯಲ್ಲಿಯೂ ಕೂಡ ನೋಡಬೇಕಾಗುತ್ತದೆ. ಅಂದರೆ 
ಆ ಕಾಲದಲ್ಲಿ ಕಾಳಮುಖ ಶೈವ ನಂಬಿಕೆಗಳು ಬಹು ಜನಪ್ರಿಯವಾಗಿದ್ದು ದೇವಾಲಯದ 
ಆಡಳಿತದಲ್ಲಿ, ಶಿಕ್ಷಣದಲ್ಲಿ ಮತ್ತು ಸಮಕಾಲೀನ ಧಾರ್ಮಿಕ ಆಚರಣೆಗಳಲ್ಲಿ 
ಗಟ್ಟಿಯಾಗಿದ್ದವೆಂದು ಹೇಳಬಹುದು. ಈ ನಂಬಿಕೆಯ ಜೊತೆಯಲ್ಲಿ ಜೈನ ಧರ್ಮವು 
ಎರಡನೆಯ ಬಹು ಜನಪ್ರಿಯವಾದ ಧಾರ್ಮಿಕ ನಂಬಿಕೆಯಾಗಿತ್ತು. ಸಮಕಾಲೀನ ಧಾರ್ಮಿಕ 
ಆಚರಣೆಗಳಲ್ಲಿ ಜೈನ ಧರ್ಮವು ಬಹು ಪ್ರಮುಖವಾದ ಪಾತ್ರವನ್ನು ವಹಿಸುತಿತ್ತು. 
ರಾಜಕೀಯವಾಗಿಯೂ ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಪೋಷಣೆಯು ಇದ್ದಿತ್ತು. 
ಹೀಗಾಗಿ ಲಕ್ಷುಂಡಿಯ ವಾಸ್ತು ಮತ್ತು ಶಿಲ್ಲಕಲಾ ಬೆಳವಣಿಗೆಯನ್ನು ಬಹುಮುಖೀಯ 


ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೋಡಬೇಕಾಗುತ್ತದೆ. 


(€L 


ಸುತ ಅಧ ್ಯೈಯನದ ಉದ್ದೇಶವು ಮುಖ್ಯವಾಗಿ ಲಕ್ಷುಂಡಿಯಲ್ಲಿರುವಂತಹ ಎಲ್ಲ 
ದೇವಾಲಯಗಳ ವಾಸ್ತು- ಶಿಲ್ಪಕಲಾ ಬೆಳವಣಿಗೆಯನ್ನು ಮತ್ತು ಅವುಗಳ ಸ್ಪಷ್ಟವಾದ 
ಹಂತಗಳನ್ನು ಗುರುತಿಸಿ ಅಧ್ಯಯನ ಮಾಡುವುದಾಗಿದೆ. ಇಲ್ಲಿನ ದೇವಾಲಯಗಳ ವಾಸ್ತು 
ವಿನ್ಯಾಸಗಳಲ್ಲಿ ಹಲವಾರು ವೈವಿಧ್ಯಮಯವಾದ ಅಂಶಗಳನ್ನು ಕಾಣಬಹುದಾಗಿದೆ. ಈ 


ವೈವಿಧ್ಯತೆಯೇ ಲಕ್ಷುಂಡಿಯ ದೇವಾಲಯಗಳನ್ನು ಅವುಗಳ ಸಮಕಾಲೀನವಾದ 


ಅಧ್ಯಾಯ-01 ಪ್ರಸಾವನೆ 


ದೇವಾಲಯ ವಾಸ್ತುವಿನಲ್ಲಿ ವಿಶಷ್ಟವಾದ ನೆಲೆಯಲ್ಲಿ ನಿಲ್ಲಿಸುತ್ತವೆ. ಲಕ್ಷುಂಡಿಯ 
ದೇವಾಲಯಗಳು ವಾಸ್ತು ವಿನ್ಯಾಸದ ಜೊತೆಗೆ ಶಿಲ್ಲಕಲೆಗೂ ಕೂಡಾ ಬಹು ಪ್ರಸಿದ್ದಿಯಾಗಿವೆ. 
ಉದಾಹರಣೆಗೆ ಕಾಶಿವಿಶ್ರೇಶ್ವರ ದೇವಾಲಯದ ಭಿತ್ತಿ ಶಿಲ್ಪಗಳಲ್ಲಿ ಕಂಡುಬರುವ ಶಿಲ್ಪ 
ವೈವಿಧ್ಯತೆ, ವಿಷಯ ನಿರೂಪಣೆಗಳು ಗಮನಾರ್ಹವಾದ ಅಂಶಗಳಾಗಿವೆ. ಇವುಗಳ 
ಭಾಗವಾಗಿರುವಂತಹ ಕಧಾ ನಿರೂಪಣಾ ಶಿಲ್ಪಗಳೂ ಕೂಡಾ ಅಷ್ಟೇ ಪ್ರಮುಖವಾದ ಶೈಲಿ, 
ಆಕೃತಿಯ ಲಕ್ಷಣಗಳನ್ನು ಹಾಗೂ ವಿಶಷ್ಟವೂ ಹಾಗೂ ವೈವಿಧ್ಯವೂ ಆದಂತಹ ನಿರೂಪಣಾ 
ತಂತ್ರಗಾರಿಕೆಯನ್ನು ಹೊಂದಿವೆ. ಬಾದಾಮಿ ಚಾಲುಕ್ಯೋತ್ತರ ಕಾಲದಲ್ಲಿ ಕಂಡುಬರುವಂತಹ 
ಈ ಶಿಲ್ಲಗಳು ಆ ಕಾಲದ ಶೈಲಿ ಮತ್ತು ವಿಷಯ ನಿರೂಪಣಾ ಸಂವೇದನೆಗಳನ್ನು 
ಮೈಗೂಡಿಸಿಕೊಂಡು ಬೆಳವಣಿಗೆಹೊಂದಿವೆ. ಲಕ್ಕುಂಡಿಯ ಶಿಲ್ಪಗಳ ವೈಶಿಷ್ಟ್ಯತೆಯು 
ಅವುಗಳ ಅಪೂರ್ವವಾದ ಹಾಗೂ ವೈವಿಧ್ಯಮಯವಾದ ನಿರೂಪಣಾ ತಂತ್ರಗಾರಿಕೆಯಲ್ಲಿದೆ. 
ಶಿಲ್ಲಕಲೆಯ ಹಲವಾರು ಹೊರಹುಗಳನ್ನು ಪ್ರಸ್ತುತ ಅಧ್ಯಯನದಲ್ಲಿ ಚರ್ಚಿಸಲಾಗುತ್ತದೆ. 
ಇಲ್ಲಿನ ದೇವಾಲಯಗಳ ನಿರ್ಮಾಣದ ಕಾಲಗಳ ಬಗ್ಗೆ ಹಲವಾರು ಜಿಜ್ಞಾಸೆಗಳಿವೆ. 
ಅವುಗಳ ಕಾಲಗಳ ಬಗ್ಗೆ ಸ್ಪಷ್ಟವಾದ ನಿಲುವುಗಳಿರುವುದಿಲ್ಲ. ಹೀಗಾಗಿ ಲಕ್ಷುಂಡಿಯ 
ದೇವಾಲಯಗಳ ನಿರ್ಮಾಣದ ಕಾಲವನ್ನು ಪೂರಕವಾದ ದಾಖಲೆಗಳಿಂದ ಮತ್ತು 
ಸಮಕಾಲೀನ ಶಾಸನೋಕ್ತವಾದ ದಾಖಲೆಗಳಿಂದ ಪಡೆಯಬಹುದಾಗಿದೆ. ಪ್ರಸ್ತುತ 


ಸಂಶೋಧನಾ ಕೃತಿಯಲ್ಲಿ ದೇವಾಲಯಗಳ ನಿರ್ಮಾಣ ಕಾಲಗಳ ಸಾಧ್ಯತೆಯ ಬಗ್ಗೆಯೂ 


ವಿಶೇಷ ಗಮನ ಹರಿಸಿ ಚರ್ಚೆಯನ್ನು ನೀಡಲಾಗಿದೆ. ಲಕ್ಷುಂಡಿಯ ದೇವಾಲಯಗಳ 


ಸಾವನೆ# 


fr) 


ಅಧ್ಯಾಯ-01 


(€ 


ಒಟ್ಟಾರೆಯಾದ ಅಧ್ಯಯನವು ಈ ಸಂಶೋಧನಾ ಕೃತಿಯ ಬಹು ಪ್ರಧಾನವಾದ ಹಾಗೂ 


ಪ್ರಮುಖವಾದ ಆಶಯವಾಗಿದೆ. 


ಆರಂಭದಲ್ಲಿ ಹೇಳಿದಂತೆ, ಪ್ರಸ್ತುತ ಅಧ್ಯಯನದ ವ್ಯಾಪ್ತಿಯು ಮತ್ತು ಉದ್ದೇಶವು 
ಲಕ್ಕುಂಡಿಯ ದೇವಾಲಯಗಳನ್ನು ಕುರಿತು ಸಂಶೋಧನಾತ್ಮಕವಾದ ಅಧ್ಯಯನವನ್ನು 


ಕೈಗೊಳ್ಳುವುದಾಗಿದೆ. 


ಲಕ್ಷುಂಡಿಯ ಐತಿಹಾಸಿಕವಾದ ಹಿನ್ನೆಲೆಯು ಸಾಕಷ್ಟು ಸಂಕೀರ್ಣತೆಯಿಂದ ಕೂಡಿದೆ. 
ರಾಷ್ಟಕೂಟ, ಕಲ್ಯಾಣದ ಚಾಲುಕ್ಕ, ಯಾದವ ಮತ್ತು ಹೊಯ್ಸಳ ರಾಜಮನೆತನಗಳ 
ಆಡಳಿತಾತ್ಮಕವಾದ ರಾಜಕೀಯ ಹಾಗೂ ಸಾಂಸ್ಕೃತಿಕವಾದ ಕುರುಹುಗಳನ್ನು ಇಲ್ಲಿ 
ಕಾಣಬಹುದು. ಹೀಗಾಗಿ ಬಹುಮುಖೀಯ ಸಾಂಸ್ಕೃತಿಕ ಸೊಬಗನ್ನು ಇಲ್ಲಿನ 


ದೇವಾಲಯಗಳ ನಿರ್ಮಾಣದಲ್ಲೂ ನೋಡಬಹುದು. 


ಸಂಶೋಧನಾ ಅಧ್ಯಯನದ ವ್ಯಾಪ್ತಿಯು ಇಲ್ಲಿನ ಅತ್ಯಂತ ಪ್ರಾಚೀನತಮವಾದ 
ದೇವಾಲಯದಿಂದ ಹಿಡಿದು ಹೊಯ್ದಳ ಕಾಲಫಟ್ಟದೊರೆಗಿನ ದೇವಾಲಯಗಳಿಗೆ 
ಸಿಮೀತವಾಗಿದೆ. ಅಂದರೇ ಸುಮಾರು ಕ್ರಿಶ 1300 ರ ಕಾಲಫಟ್ಟದೊರೆಗಿನ ಕಾಲವನ್ನು 
ಅಧ್ಯಯನದ ವಿಸ್ತಾರವೆಂದು ಹೇಳಬಹುದು. ಈ ಅವಧಿಯೊಳಗಿನ ಕಾಲಘಟ್ಟದಲ್ಲಿ 


ನಿರ್ಮಾಣವಾದ ದೇವಾಲಯಗಳ ವಾಸ್ತು ವಿನ್ಯಾಸ, ಅವುಗಳ ಸಾಮಾನ್ಯ ಲಕ್ಷಣಗಳು, 


ಅಧ್ಯಾಯ-01 ಪ್ರಸಾವನೆ 


fr) 


ಅವುಗಳಲ್ಲಿಯ ಶಿಲ್ಪಗಳನ್ನು ಕುರಿತು ಹಾಗೂ ಶಾಸನಗಳನ್ನು ಕೂಡಾ ಇಲ್ಲಿ ಅಧ್ಯಯನ 


ಮಾಡಲಾಗುತ್ತದೆ. 


ಐದುವರೆಗೂ ನಡೆದಿರುವ ಅಧ್ಯಯನಗಳು: 


ಲಕ್ಷುಂಡಿಯ ಕುರಿತಾಗಿ ಹಲವಾರು ಅಧ್ಯಯನಗಳು ಆಗಿರುತ್ತವೆ. ಆರಂಭದಲ್ಲಿ 
ಅಂದರೆ ಕಳೆದ ಶತಮಾನದ ಆರಂಭದಲ್ಲಿಯೇ ಲಕ್ಕುಂಡಿಯ ಶಾಸನಗಳನ್ನು 
ದಾಖಲಿಸಲಾಗಿದೆ ಮತ್ತು ಅಧ್ಯಯನಕ್ಕೂ ಒಳಪಡಿಸಲಾಗಿದೆ. ಲಕ್ಷುಂಡಿಯ 
ದೇವಾಲಯಗಳ ಕುರಿತಾಗಿ ಹೆನಿ ಕಸಿನ್ನರ ' (1926) ಅಧ್ಯಯನವೇ ಮೊಟ್ಟ ಮೊದಲ 
ಸಮಗ್ರ ಅಧ್ಯಯನವೆಂದು ಹೇಳಬಹುದು. ಹೆನ್ರಿ ಕಸಿನ್ನರು ಇಲ್ಲಿನ ಬಹುತೇಕವಾಗಿ ಎಲ್ಲ 
ದೇವಾಲಯಗಳ ಕುರಿತಾಗಿ ತಮ್ಮ ಪುಸ್ತಕದಲ್ಲಿ ಚರ್ಚಿಸಿದ್ದಾರೆ. ಲಕ್ಷುಂಡಿಯ 
ದೇವಾಲಯಗಳ ಬಗ್ಗೆ ಕಸಿನ್ನರ ಮೊದಲು ಹಲವರು ಉಲ್ಲೇಖಿಸಿದ್ದಾರೆ. ಜೇಮ್ಸ್‌ 
ಬರ್ಜೆಸ್‌? (1874) ಫರ್ಸ್ನ ಸೀಸನ್ಸ್‌ ಆಪರೇಷನ್ಸ್‌ ಐನ್‌ ದಿ ಬೆಳಗಾಂ ಅಂಡ ಕಲಾದ್ದಿ 
ಡಿಸ್ಪಿಕ್ಸ. ಇದರಲ್ಲಿ ಇವುಗಳಬಗ್ಗೆ ಕಿರಿದಾದ ಉಲ್ಲೇಖವಿದೆ. ಲಕ್ಷುಂಡಿಯ ಕುರಿತಾದ 
ಪ್ರತ್ಯೇಕವಾದ ಅಧ್ಯಯನಗಳು ಬಹು ವಿರಳವಾಗಿವೆ. ಅಂದರೆ, ಲಕ್ಷುಂಡಿಯ ವಾಸ್ತು-ಕಲೆಗೆ 
ಸಂಬಂಧಿಸಿದಂತೆ ಸಮಗವಾದ ಅಧ್ಯಯನಗಳು ಐದುವರೆಗೂ ನಡೆದಿರುವುದಿಲ್ಲ. 
ಲಕ್ಷುಂಡಿಯ ಬಗ್ಗೆ ಆದಂತಹ ಅಧ್ಯಯನಗಳು ಬಿಡಿಯಾಗಿ ಮತ್ತು ಕರ್ನಾಟಕದ 


ವಾಸ್ತುಕಲೆಯ ಬೆಗ್ಗೆ ಅಧ್ಯಯನಗಳು ನಡೆಯುವಾಗ ಅವುಗಳ ಭಾಗವಾಗಿ ಕೈಗೊಳ್ಳಲಾಗಿದೆ. 


ಜೇಮ್ಸ್‌ ಫರ್ಗ್ಯುಸನ್‌” ಎಂಬ ವಿದ್ವಾಂಸರು 1876 ರರಲ್ಲಿ ರಚಿಸಿದಂತಹ ಹಿಸ್ಸರಿ ಆಫ್‌ 


ಅಧ್ಯಾಯ-01 ಪ್ರಸಾವನೆ 


fr) 


ಐಂಡಿಯನ್‌ ಅಂಡ್‌ ಈಸ್ಥರ್ನ ಆರ್ಕಿಟೆಕ್ನರ್‌ ಎಂಬ ಪುಸ್ತಕದಲ್ಲಿ ಕಲ್ಕಣದ ಚಾಲುಕ್ಕರ 
ಕೆಲವು ದೇವಾಲಯಗಳ ಚರ್ಚೆ ಇದೆ. ಲಕ್ಷುಂಡಿಯ ಬಗ್ಗೆ ವಿವರಣೆ ಸ್ವಲ್ಪದರಲ್ಲಿಯೇ 
ಮೂಡಿಬಂದಿದೆ. ನಂತರದಲ್ಲಿ ಪ್ರಕಟವಾದ ಹಲವಾರು ವಸ್ತುಕಲಾ ಅಧ್ಯಯನಗಳಲ್ಲಿ 
ಲಕ್ಷುಂಡಿಯ ದೇವಾಲಯಗಳ ಕುರಿತಾದ ಮಾಹಿತಿಯು ದೊರೆಯುತ್ತದೆ. ಆದರೆ 
ಇವುಗಳ ಬಗ್ಗೆ ಸಾಕಷ್ಟು ವಿಷದವಾದ ಅಧ್ಯಯನವು 1980 ರ ದಶಕದಲ್ಲಿ 
ಎಂ.ಎ.ಢಾಕಿಯವರು ಸಾದರಪಡಿಸಿದೆ' ಎನ್‌ಸ್ಕಕ್ರೋಬಿಡಿಯ ಆಫ್‌ ಇಂಡಿಯನ್‌ 
ಟ್‌ಂಪಲ್‌' ಆರ್ಕಿಟಿಕ್ಸರ್‌' ಕೃತಿಯಲ್ಲಿ ಲಕ್ಕುಂಡಿಯ ದೇವಾಲಯಗಳ ವಾಸ್ತು ಲಕ್ಷಣಗಳ 
ಬಗ್ಗೆ ಸಾಕಷ್ಟು ವಿವರವಾಗಿ ಚರ್ಚಿಸಲಾಗಿದೆ. ಪ್ರಾಯಶಃ ಈ ಕೃತಿಯೇ ಮೊದಲ ನೈಜವಾದ 
ಅಧ್ಯಯನವೆಂದು ಹೇಳಿದರೂ ತಪ್ಪಾಗಲಾರದು. ಈ ಅಧ್ಯಯನದಲ್ಲಿ ಢಾಕಿಯವರು 
ಸಾಕಷ್ಟು ಅರ್ಥಗರ್ಭಿತವಾಗಿ ಮತ್ತು ನೈಜವಾಗಿ ದೇವಾಲಯಗಳ ವಿವರಣಾತ್ಮಕವಾದ 
ಅಧ್ಯಯನ ಮಾಡಿದ್ದಾರೆ. ಲಕ್ಷುಂಡಿಯ ದೇವಾಲಯಗಳ ಬಗ್ಗೆ ಬಿಡಿಯಾದ 
ಅಧ್ಯಯನಗಳೂ ಆಗಿವೆ. ಇಲ್ಲಿನ ಮತ್ತು ಬೇರೆ ದೇವಾಲಯಗಳ ತೌಲನಿಕ 
ಆಧ್ಯಯನಗಳನ್ನು ಮಾಡುವಂತಹ ಪ್ರಯತ್ನಗಳೂ ನಡೆದಿವೆ. ಆದರೆ, ಸಮಗ್ರವಾದ 
ಅಧ್ಯಯನವು ಸಂಪೂರ್ಣತೆಯು ಆಗಿರುವದಿಲ್ಲ. ಪ್ರಸ್ತುತ ಅಧ್ಯಯನವು ಆ ನಿಟ್ಟಿನಲ್ಲಿ 


ಅಂತಹ ಒಂದು ಪ್ರಯತ್ನವನ್ನು ಮಾಡುತ್ತಿದೆ. 


ಲಕ್ಷುಂಡಿಯ ದೇವಾಲಯಗಳ ಸಮಗ್ರ ಅಧ್ಯಯನಕ್ಕಾಗಿ ಶಾಸನಗಳ ಅಧ್ಯಯನದ 


ಅವಶ್ಯಕತೆಯೂ ಇರುತ್ತದೆ. ಇಲ್ಲಿನ ದೇವಾಲಯಗಳಲ್ಲಿ ಹಿಂದೂ ಮತ್ತು ಜೈನ ಧಾರ್ಮಿಕ 


10 


ಅಧ್ಯಾಯ-01 ಪ್ರಸಾವನೆ 


fr) 


ಹಿನ್ನೆಲೆಐರುವಂತಹ ಹಲವಾರು ಶಾಸನಗಳು ಇಲ್ಲಿ ದೊರೆತಿವೆ. ಬಹುತೇಕ ಶಾಸನಗಳು 
ಎಸ್‌.ಐ.ಏ. 11 ಮತ್ತು 15 ರಲ್ಲಿ ಪ್ರಕಟವಾಗಿವೆ". ಅಲ್ಲದೇ ಎ.ಆರ್‌.ಎಸ್‌.ಉ.ಈ- 
1926-27 ರಲ್ಲಿಯೂ ಕೂಡ ದಾಖಲಾಗಿವೆ". ಕರ್ನಾಟಕ ಐನ್ಸಿಪ್ಸನ್ಸ್‌ ಸಂಪುಟಗಳಲ್ಲಿ ಈ 
ಹಿಂದೆಯೇ ಪಿ.ಬಿ.ದೇಸಾಯಿಯವರು ಹಲವಾರು ಶಾಸನಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೇ 
ಐತ್ತಿಚೀಗೆ ಶ್ರೀಮತಿ ಹನುಮಾಕ್ಷಿ ಗೋಗಿ' ಎಂಬ ವಿದ್ದಾಂಸರು ಇಲ್ಲಿನ ಸಮಗ್ರ 
ಶಾಸನಗಳನ್ನು ಒಂದಡೆ ತರುವ ಪ್ರಯತ್ನ ಮಾಡಿದ್ದಾರೆ. ಈ ಶಾಸನಗಳ ಆಧಾರದಿಂದ 
ಲಕ್ಷುಂಡಿಯ ಸಮಗ್ರವಾದ ಸಾಂಸ್ಕೃತಿಕವಾದ ಅಧ್ಯಯನವನ್ನು ಸಾಧ್ಯವಾಗುತ್ತದೆ. 
ಶಾಸನಗಳು ಇಲ್ಲಿನ ದೇವಾಲಯಗಳ ನಿರ್ಮಾಣ, ದಾನ ದತ್ತಿ, ಮತ್ತು ಸ್ಥಳೀಯವಾದ 
ಜನಪದದ ಬಗ್ಗೆಯೂ ಮಾಹಿತಿಯನ್ನು ನೀಡುತ್ತವೆ. ಶಾಸನಗಳ ಸಹಯದಿಂದಲೇ 
ದೇವಾಲಯ ವಾಸ್ತು ಕಲೆಯ ಬೇಳಾವಣಿಗೆಗೆ ಕಾರಣವದ ರಾಜರುಗಳ ಪೋಷಣೆಯ 
ಬಗೆಯೂ ಕೂಡಾ ಮಾಹಿತಿ ದೊರೆಯುತ್ತವೆ. ಉದಾಹರಣೆಗೆ ಕ್ರಿಶ. 1007(ಶಕ 
ವರ್ಷ929) ರಲ್ಲಿ ಜೈನಧರ್ಮದ ದಾನಚಿಂತಾಮಣಿಯಂದೇ ಹೆಸರಾಗಿರುವ 
ಅತ್ತಿಯಬ್ಲೆಯು ಲೊಕ್ಕಿಗುಣ್ಣಿ ಮಹಾಗ್ರಾಮದಲ್ಲಿ ಬಸದಿಯನ್ನು ಮಾಡಿಸಿ, ತೀರ್ಥಂಕರನ 
ಪೂಜೆಗೆ ದಾನ ದತ್ತಿಗಳನ್ನು ನೀಡಿದಳೆಂದು ಪ್ರಕೃತವಾಗಿ ಗದಗ್‌ 
ವಸ್ತುಸಂಗ್ರಹಾಲಯದಲ್ಲಿರುವ ಶಾಸನವು ಮಾಹಿತಿ ನೀಡುತ್ತದೆ. ಅತ್ತಿಯಬ್ಬೆಯು ನಿರ್ಮಾಣ 
ಮಾಡಿರುವ ಬಸದಿಯು ಬ್ರಹ್ಮ ಜಿನಾಲಯ ಜೈನ ಬಸದಿಯೇ ಆಗಿದೆ. ಇಲ್ಲಿನ ಕ್ರಿಶ 
1079 ರ ಕಾಲಕ್ಕೆ ಮತ್ತೊಂದು ಶಾಸನ ಸೇರಿದ್ದು ಆರನೆಯ ವಿಕ್ರಮಾದಿತ್ಯನ ಆಡಳಿತಕ್ಕೆ 


ಸೇರಿದೆ. ಇದರಲ್ಲಿ ವರ್ತಕ ಸಂಘದ ಮಹಾಜನರು ಮರುಳೇಶ್ವರದೇವರಿಗೆ ತಲಾ 


11 


ಅಧ್ಯಾಯ-01 ಸಾವನೆ4 


fr) 


(€ 


ಒಂದೊಂದು ಸಟ್ಟುಗ ಭತ್ತವನ್ನು ದಾನ ಮಾಡಿದ ವಿವರವನ್ನು ನೀಡುತ್ತದೆ. ಈ 
ಶಾಸನದಿಂದ ಮರುಳೇಶ್ವರ ದೇವಾಲಯವಿದ್ದ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಅಲ್ಲದೇ 
ಮೇಲೆ ಉಲ್ಲೇಖಿಸಿದ ವರ್ತಕರ ಸಂಘದ ಬಗ್ಗೆಯೂ ಕೂಡಾ ಮಾಹಿತಿ ದೊರೆಯುತ್ತದೆ. 
ಹಾಗೂ ಅವರು ಅಂದಿನ ಸಮಾಜದಲ್ಲಿ ಹೊಂದಿದ್ದ ಸ್ಥಾನ ಮಾನಗಳಬಗ್ಗೆಯೂ ಒಂದು 
ಚಿತ್ರಣ ದೊರೆಯುತ್ತದೆ. ಹೀಗೆ ಶಾಸನಗಳ ಅಧ್ಯಯನವು ದೇವಾಲಯಗಳಿಗೆ ಪೂರಕವಾದ 


ಮಾಹಿತಿಗಳನ್ನು ನೀಡುತ್ತವೆ. 


ಲಕ್ಕುಂಡಿಯ ಬಗ್ಗೆ ಐತಿಹಸಿಕ ಹಿನ್ನೆಲೆಯಲ್ಲಿ ಕಲ್ಯಾಣದ ಚಾಲುಕ್ಯರ ಇತಿಹಾಸ 
ರಚನೆಯಲ್ಲಿ ಉಲ್ಲೇಖಗೊಂಡಿದೆ. ದಿ.ಪಿ.ಬಿ. ದೇಸಾಯಿಯವರ ನ ಅ ಹಿಸ್ಟರಿ ಆಫ್‌ 
ಕರ್ನಾಟಕಾ(1970), ದಿ.ಬಿ.ಆರ್‌.ಗೋಪಾಲ್‌ 5 ರವರ ಕಲ್ಯಾಣದ ಚಾಲುಕ್ಕರು ಮತ್ತು 
ಕಲಚೂರಿಗಳು ಪುಸ್ತಕದಲ್ಲಿ ಲಕ್ಷುಂಡಿಯ ಬಗ್ಗೆ ಸ್ತೂಲವಾದ ಉಲ್ಲೇಖವು ಬರುತ್ತದೆ. 
ಲಕ್ಷುಂಡಿಯ ದೇವಾಲಯಗಳನ್ನು ಕುರಿತಾಗಿ ಸಮಗವಾದ ಅಧ್ಯಯನಗಳು ನಡೆದಿಲ್ಲವೆಂಬ 
ಅಂಶದ ನಡುವೆಯೇ ಆಡಮ್‌ ಹಾರ್ಡಿ ಎಂಬವಿದ್ದಾಂಸರು ಇಲ್ಲಿನ ಹಲವಾರು 
ದೇವಾಲಯಗಳನ್ನು ಕುರಿತು ಸಾಕಷ್ಟು ಅಭ್ಯಾಸಮಾಡಿದ್ದಾರೆ.'” ಆಡಮ ಹಾರ್ಡಿಯವರು 
ಇಲ್ಲಿನ ದೇವಾಲಯಗಳ ವಾಸ್ತು ಅಂಗಗಳು, ಅವುಗಳ ಪ್ರಾಮುಖ್ಯತೆಗಳ ಬಗ್ಗೆ ಬೆಳಕು 
ಚೆಲ್ಲಿದ್ದಾರೆ. ಲಕ್ಷುಂಡಿಯ ಬಗ್ಗೆ ಅಧ್ಯಯನ ಮಾಡಿದ ಮತ್ತೊಬ್ಬ ವಿದ್ವಾಂಸ ಗೆರಾರ್ಡ 


ಫೋಕೆಮಾ ಅವರ ಚಾಲುಕ್ಯಾ ಆರ್ಕಿಟೆಕ್ಷರ್‌-2003. ಈ ಪುಸ್ತಕವು ಕಲ್ಯಾಣ ಚಾಲುಕ್ಯರ 


ದೇವಾಲಯ ಅಧ್ಯಯನಕ್ಕೆ ಸಾಕಷ್ಟು ವಿವರವನ್ನು ಒದಗಿಸುತ್ತದೆ. ಪ್ರತಿಯೊಂದು 


12 


ಅಧ್ಯಾಯ-01 ಸಾವನೆ4 


fr) 


(€ 


ದೇವಾಲಯದ ಸರಳವಾದ ಜಾಮಿತಿಕ ತಲವಿನ್ಯಾಸವನ್ನು ನೀಡಿದ್ದು, ದೇವಾಲಯದ ವಾಸ್ತು 


ಅಂಗಗಳನ್ನು ಸಾಕಷ್ಟು ವಿವರವಾಗಿ ಚರ್ಚಿಸಲಾಗಿದೆ.'' 


ಇಲ್ಲಿನ ಶಾಸನಗಳಲ್ಲಿ ಹೊಯ್ದಳ ಎರಡನೆಯ ಬಲ್ಲಾಳನ ಕಾಲದ ಶಾಸನಗಳಲ್ಲಿಯೂ 
ಕೂಡಾ ಲಕ್ಷುಂಡಿಯ ಉಲ್ಲೇಖವು ದೊರೆಯುತ್ತದೆ"”. ಕ್ರಿ.ಶ.1173 ರ ಹೊತ್ತಿಗೆ ಕಲ್ಯಾಣದ 
ಚಾಲುಕ್ಕರ ಅಧೀನದಿಂದ ಸ್ವತಂತ್ರವಾದ ಮೇಲೆ ಹೊಯ್ದಳ ರಾಜ್ಯವೂ ಅಲ್ಲಿಯವರೆಗೂ 
ವಿಸ್ತಾರಗೊಂಡಿತ್ತು. ಹೀಗಾಗಿ, ಲಕ್ಷುಂಡಿಯ ದೇವಾಲಯ ವಾಸ್ತುವನ್ನು ಬಹುಮುಖ 


ಅಧ್ಯಯನದ ಹಿನ್ನೆಲೆಯಲ್ಲಿಯೇ ಅಭ್ಯಾಸಮಾಡಬೇಕಾಗುತ್ತದೆ. 


ಲಕ್ಷುಂಡಿಯ ದೇವಾಲಯಗಳು ಸಂಶೋಧಕರಿಗೆ, ಅಧ್ಯಯನಶೀಲರಿಗೆ 
ಬಹುವಿಧವಾದ ಪಶ್ನೆಗಳನ್ನೊಡ್ತುತ್ತವೆ. ಅಲ್ಲಿನ ದೇವಾಲಯ ವಾಸ್ತುವಿನ ಜೊತೆಗೆ ಶಿಲ್ಲಗಳ 
ಮತ್ತು ಒಟ್ಟಾರೆಯಾದ ಲಕ್ಕುಂಡಿಯ ಸಾಂಸ್ಕೃತಿಕ ಪರಿಸರವು ಅಂದಿನ ಸಮಕಾಲೀನ 


ಸನ್ನಿವೇಶದಲ್ಲಿ ಬೆಳೆದುಬಂದಂತಹ ದಾರಿಯನ್ನೂ ನೋಡಬಹುದಾಗಿದೆ. 


ಪ್ರಸ್ತುತ ಸಂಶೋಧನ ಪ್ರಭಂಧವನ್ನು ಒಟ್ಟು ಆರು ಅಧ್ಯಾಯಗಳಾಗಿ 


ವಿಂಗಡಿಸಲಾಗಿದೆ. 


ಮೊದಲನೆಯ ಅಧ್ಯಾಯವು ಪ್ರಸ್ತಾವನೆ ಯಾಗಿದ್ದು, ಅದು ಪ್ರಸ್ತುತ ಅಧ್ಯಾಯವಾಗಿದೆ. 


13 


ಸಾವನೆ# 


fr) 


ಅಧ್ಯಾಯ-01 


(€ 


ಎರಡನೆಯ ಅಧ್ಯಾಯದಲ್ಲಿ ಲಕ್ಕುಂಡಿಯನ್ನು ಅಂದಿನ ಸಮಕಾಲೀನ ರಾಜಕೀಯ 
ಹಿನ್ನೆಲೆಯಲ್ಲಿ ಅಧ್ಯಯನ ಕೈಗೊಳ್ಳಲಾಗಿದೆ. ಇಲ್ಲಿ ದೊರೆತಂತಹ ಶಾಸನಗಳ ಹಿನ್ನೆಲೆಯಲ್ಲಿ 
ಇಲ್ಲಿನ ರಾಜಕೀಯ ಸನ್ನಿವೇಶವನ್ನು ಚಿತ್ರಿಸಲಾಗುತ್ತದೆ. ಲಕ್ಷುಂಡಿಗೆ ಸಂಬಂಧಿಸಿದ 
ರಾಷ್ಟಕೂಟ, ಕಲ್ಯ್ಯಣದ ಚಾಲುಕ್ಕ ಯಾದವ ಮತ್ತು ಹೊಯ್ದಳ ಹಾಗೂ ನಂತರದ 
ಕಾಲಫಟ್ಟದ ಏನಾದರೂ ದಾಖಲೆಗಳಿದ್ದಲ್ಲಿ ಅವುಗಳನ್ನು ಕೂಡ ಗಮನಿಸಿ ಇಲ್ಲಿ 


ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. 


ಮೂರನೆಯ ಅಧ್ಯಾಯವು ಲಕ್ಕುಂಡಿಯ ದೇವಾಲಯಗಳ ಅಧ್ಯಯನವಾಗಿದೆ. ಈ 
ಅಧ್ಯಾಯದಲ್ಲಿ ಮುಖ್ಯವಾಗಿ ಹಿಂದೂ ದೇವಾಲಯಗಳಿಗೆ ಸಂಬಂಧಿಸಿದಂತೆ 
ವಿಶ್ಲೇಷಣಾತ್ಮಕವಾದ ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಕಂದುಬರುವ 
ಕಾಶಿವಿಶ್ವೇಶ್ವರ,, ವಿರುಪಾಕ್ಷ ಸಿದ್ದರಾಮೇಶ್ವರ, ಸೋಮೇಶ್ವರ,ಮಲ್ಲಿಕಾರ್ಜುನ, ಕುಂಭೇಶ್ವರ, 
ನನ್ನೇಶ್ವರ, ಮಣಿಕೇಶ್ವರ, ನಿಲಕಂಠೇಶ್ವರ, ಬಸವೇಶ್ವರ, ಚಂದ್ರಮೌಳೀಶ್ವರ ದೇವಾಲಯ, 
ಲಕ್ಷ್ಮೀನಾರಾಯಣ, ವೀರಭದ್ರೇಶ್ಪರ ಹಾಗೂ ಗ್ರಾಮದಲ್ಲಿರುವ ಸಿದ್ದರ ಬಾವಿ ಮತ್ತು 
ಮಾಣಿಕೇಶ್ವ್ಷರ ದೇವಾಲಯದ ಪಕ್ಷದಲ್ಲಿರುವ ಸುಂದರವಾದ ಅಲಂಕಾರಿಕ ಕುಂಡ ಗಳನ್ನು 
ಇಲ್ಲಿ ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ಮೇಲೆ ಹೆಸರಿಸಿದ ದೇವಾಲಯಗಳ ವಾಸ್ತು 
ವಿನ್ಯಾಸಗಳು, ಅವುಗಳಲ್ಲಿ ಕಂಡುಬರುವ ವಿವಿಧ ವಾಸ್ತು ಅಂಶಗಳನ್ನು ಕುರಿತು 
ತೌಲನಿಕವಾಅಗಿ ವಿಶ್ಲೇಷಿಸಲಾಗಿದೆ. ಈ ದೇವಾಲಯಗಳಲ್ಲಿ ಕಂಡುಬರುವಂತಹ 


ಹಲವಾರು ವೈವಿಧ್ಯಮಯವಾದ ಶಿಲ್ಪಗಳನ್ನು ಕುರಿತಂತೆ ಅಧ್ಯಯನ ಮಾಡಲಾಗಿದೆ. 


14 


ಅಧ್ಯಾಯ-0೦1 ಸಾವನೆ4 


fr) 


(€ 


ಶಿಲ್ಪಗಳನ್ನು ದೇವಾಲಯದ ಹೊರ ಭಿತ್ತಿ, ಕಂಬಗಳ ಪೀಠಗಳಲ್ಲಿ, ತೊಲೆ ಪಟ್ಟಿಕೆಗಳಲ್ಲಿ, 
ದ್ಹಾರಬಂಧಗಳಲ್ಲಿ, ಲಲಾಟ ಪಟ್ಟಿಕೆಗಳಲ್ಲಿ, ಅಲ್ಲದೇ ಮುಖಮಂಟಪಗಳ ಅಧಿಷ್ಠಾನ 
ಪಟ್ಟಿಕೆಗಳಲ್ಲಿಯೂ ಕೂಡಾ ಕಂಡುಬರುತ್ತವೆ. ಇವುಗಳಲ್ಲಿ ಬಿಡಿಶಿಲ್ಲಗಳು ಮತ್ತು ಕಥಾನಕ 
ಶಿಲ್ಲಗಳು ಸೇರಿವೆ. ಶಿಲ್ಪಗಳ ಶೈಲಿ, ಪ್ರತಿಮಾ ಲಕ್ಷಣಗಳು, ಹಾಗೂ ಕಥಾನಕ ಶಿಲ್ಲಗಳ 
ನಿರೂಪಣಾ ವಿಷಯಗಳು, ವಿನ್ಯಾಸ ಮತ್ತು ಅವುಗಳ ಪ್ರಾಮುಖ್ಯತೆ ಹೀಗೆ ಹಲವಾರು 


ವಿಧದಲ್ಲಿ ಇವುಗಳನ್ನು ಅಧ್ಯಯನ ಮಾಡಲಾಗಿದೆ. 


ನಾಲ್ಕನೆಯ ಅಧ್ಯಾಯವು ಜೈನ ವಾಸ್ತು ಮತ್ತು ಶಿಲ್ಲಕಲೆಗೆ ಸಂಬಂಧಿಸಿದೆ. ಮೇಲಿನ 
ಅಧ್ಯಾಯದಂತೆ, ಲಕ್ಸುಂಡಿಯಲ್ಲಿರುವ ಜೈನ ದೇವಾಲಯಗಳ ವಾಸ್ತುಕಲೆ ಮತ್ತು ಶಿಲ್ಲಕಲಾ 
ಬೆಳವಣಿಗೆಯನ್ನು ಅಧ್ಯಯನ ಮಾಡಲಾಗಿದೆ. ಇಲ್ಲಿನ ಬಹ್ಮ ಜಿನಾಲಯ, ನಾಗನಥೇಶ್ವರ 
ಜಿನಾಲಯಗಳ ವಾಸ್ತು ಕಲೆಯನ್ನು ಸಾಕಷ್ಟು ವಿವರವಾಗಿ ಗಮನಿಸಲಗಿದೆ. ಬಹ್ಮ 


ಜಿನಾಲಯದ ಪಕ್ಕದಲ್ಲಿರುವ ಮತ್ತೊಂದು ಜಿನಾಲಯದ ಅಧ್ಯಯನವನ್ನು ಇಲ್ಲಿ 


ಮಾಡಲಾಗಿದೆ. ಒಟ್ಟಾರೆಯಾಗಿ ಲಕ್ಷುಂಡಿಯ ವಾಸ್ತು ಶಿಲ್ಲಗಳ ಹಿನ್ನೆಲೆಯಲ್ಲಿ ಇಲ್ಲಿನ ಎಲ್ಲ 


ದೇವಾಲಯಗಳ ಅಧ್ಯಯನವು ಸಾಧ್ಯಾಂತವಾಗಿ ಮಾಡಲಾಗಿದೆ. 


ಅಧ್ಯಾಯ ಐದರಲ್ಲಿ ಇಲ್ಲಿ ದೊರೆತಂತಹ ಶಾಸನಗಳ ಹಿನ್ನೆಲೆಯಲ್ಲಿ ಲಕ್ಕುಂಡಿಯ 
ಸಾಂಸ್ಕೃತಿಕ ಬೆಳವಣಿಗೆಯನ್ನು ಕುರಿತಂತೆ ಅಧ್ಯಯನ ಮಾಡಲಾಗಿದೆ. ಇಲ್ಲಿನ 


ದೇವಾಲಯಗಳಲ್ಲಿ, ಮಠಗಳಲ್ಲಿ, ದೇವಾಲಯಗಳ ತೊಲೆಗಳಲ್ಲಿ, ಕಂಬಗಳ 


15 


ಅಧ್ಯಾಯ-01 ಪ್ರಸಾವನೆ 


fr) 


ಮುಂಭಾಗಗಳಲ್ಲಿ ಮತ್ತು ಬಿಡಿಯಾಗಿ ಸುಮಾರು ಎಂಭತ್ತಕ್ಕೂ ಅಧಿಕ ಶಾಸನಗಳು 
ದೊರೆತಿವೆ. ಅವುಗಳ ಹಿನ್ನೆಲೆಯಲ್ಲಿ ಲಕ್ಷುಂಡಿಯ ಬಹುಮುಖ ಸಂಸ್ಕೃತಿಯನ್ನು 
ಪರಿಚಯಿಸಲಾಗಿದೆ. ಜೈನ ದೇವಾಲಯದ ನಿರ್ಮಾಣಮಾಡಿದ ಅತ್ತಿಯಬ್ಲೆಯ ಶಾಸನ, 
ಕಲ್ಯಾಣದ ಚಾಲುಕ್ಕರ ಹಲವಾರು ರಾಜರುಗಳ ಶಾಸನಗಳು ಲಕ್ಕುಂಡಿಯನ್ನು ಬಹು 
ಮುಖ್ಯವಾದ ಚಟುವಟಿಕೆಗಳ ಕೇಂದ್ರವನ್ನಾಗಿ ಮಾಡುತ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿನ ಎಲ್ಲ 


ಶಾಸನಗಳನ್ನು ಕ್ರೋಢೀಕರಿಸಿ ಅಧ್ಯಯನಮಾಡಲಾಗಿದೆ. 


ಕೊನೆಯ ಅಧ್ಯಾಯವು ಸಮಾರೋಪವಾಗಿದೆ. ಈ ಅಧ್ಯಾಯವು ಸಂಶೋಧನಾ 
ಕೃತಿಯ ಎಲ್ಲ ಅಧ್ಯಾಗಳ ಸಮಾರೋಪವಾಗಿದ್ದು ಇದರಲ್ಲಿ ಸಂಶೋಧನಾ ಪ್ರಭಂಧದ 
ಕ್ರೋಢೀಕೃತ ರೂಪವನ್ನು ಒಟ್ಟಾರೆಯಾಗಿ ನೀಡಲಾಗಿದೆ. ಸಂಶೋಧನಾ ಕೃತಿಗೆ ಪೂರಕವಾಗಿ 
ಚಾಯಾಚಿತ್ರಗಳು, ದೇವಾಲಯಗಳ ತಲ ನಕ್ಷೆಗಳು ಹಾಗೂ ಪೂರಕವಾದ ಪರಾಮರ್ಷನ 


ಗ್ರಂಥಗಳ ಪಟ್ಟಿಗಳನ್ನು ನೀಡಲಾಗಿದೆ. 


ಲಕ್ಷುಂಡಿಯ ದೇವಾಲಯಗಳನ್ನು ಒಟ್ಟಾರೆಯಾಗಿ ವಿಶೇಷಣಾತ್ಮಕವಾಗಿ, ಅವುಗಳ 
ವಸ್ತು ಲಕ್ಷಣಗಳು, ಸಮಕಾಲೀನ ಪರಿಸ್ಥಿತಿಯಲ್ಲಿ ಅಂದಿನ ದೇವಾಯಗಳ ಪ್ರಭಾವ ಅಧವಾ 
ಐವುಗಳು ಬೇರೆ ದೇವಾಲಯಗಳ ಮೇಲೆ ಮಾಡಿದಂತಹ ಪ್ರಭಾವ, ಸಮಕಾಲೀನ ವಾಸ್ತು 


ಶಾಸ್ತ್ರ ಕೃತಿಗಳನ್ನು ಲಕ್ಷುಂಡಿಯ ದೇವಾಲಯಗಳ ನಿರ್ಮಾಣದಲ್ಲಿ 


16 


ಅಧ್ಯಾಯ-01 ಪ್ರಸ್ತಾವನೆ4 


ಉಪಯೋಗಿಸಿದ್ದಿರಬಹುದ್ದ ಸಾಧ್ಯತೆಗಳು, ಶಿಲ್ಲಕಲೆಯ ಬೇಳಾವಣಿಗೆ ಹೀಗೆ ಲಕ್ಷುಂಡಿಯ 


ದೇವಾಲಯಗಳ ಅಧ್ಯಯನವನ್ನು ಮಾಡಲಾಗಿದೆ. 


17 


ಅಧ್ಯಾಯ-0೦1 ಪ್ರಸಾವನೆ 


ಅಡಿಟಿಪ್ಪಣಿಗಳು 


1. ಹೆನಿ ಕಸಿನ್ಸ್‌-1926. ಕರ್ನಾಟಕ ಅರ್ಕಿಟೆಕ್ಷರ್‌, ಕಲ್ಲತ್ತಾ 

2. ಜೇಮ್ಸ ಬರ್ಜೆಸ್‌.(1874) ಫರ್‌ ಸೀಸನ್ಸ್‌ ಅಪರೇಷನ್‌ ಇನ್‌ ದಿ ಬೆಳಗಾಂ 
ಅಂಡ ಕಲಾದ್ದಿ ಡಿಸ್ಪಿಕ್ಷ [ 

3. ಜೇಮ್ಸ್‌ ಫರ್ಗ್ಯುಸನ್‌ (1876) ಹಿಸ್ಥರಿ ಆಫ್‌' ಐಂಡಿಯನ್‌' ಅಂಡ್‌' ಈಸ್ತರ್ನ 
ಆರ್ಕಿಟಿಕ್ಕರ್‌ 

4. ಎಂ.ಎ.ಢಾಕಿ 1996-ಎನ್‌ಸ್ಯಕ್ಹೋಪಿಡಿಯ ಆಫ್‌ ಇಂಡಿಯನ್‌ ಟ್‌ಂಪಲ್‌ 
ಆರ್ಕಿಟೆಕ್ಕರ್‌, ಸೌಧ ಐಂಡಿಯ, ಅಪ್ಪರ್‌ ದಾವಿಡ ದೇಶ ಲೇಟರ್‌' ಫೇಸ್‌ 

5. ಎಸ್‌.ಐಐ. 11 ಮತ್ತು 15 

6. ಎ.ಆರ್‌.ಎಸ್‌.ಐ.ಈ-1926-27 

7. ಹನುಮಾಕ್ಷಿ ಗೋಗಿ.2008.ಲಕ್ಷುಂಡಿಯ ಶಾಸನಗಳು.ಹುಬ್ಬಳ್ಳಿ 

8. ಪಿ.ಬಿ.ದೇಸಾಯಿ (1970)ಅ ಹಿಸ್ಪರಿ ಆಫ್‌ ಕರ್ನಾಟಕಾ. ಧಾರವಾಡ 

9. ಬಿ.ಆರ್‌.ಗೋಪಾಲ್‌ 1980. ಕಲ್ಯಾಣದ ಚಾಲುಕ್ಕರು ಮತ್ತು ಕಲಚೂರಿಗಳು. 
ಧಾರವಾಡ(ಇಂಗ್ಲ್ನೀಷ) 

10. ಆಡಮ್‌ ಹಾರ್ಡಿ-1995. ಇಂಡಿಯನ್‌ ಟೆಂಪಲ್‌ ಆರ್ಕಿಟೆಕ್ಟರ್‌. ಡೆಲ್ಲಿ 


ils 8 ಗೆರಾರ್ಡಫೋಕೆಮಾ, 2003,ಚಾಲುಕ್ಯಾ ಆರ್ಕಿಟೆಕ್ಷರ್‌., ಡೆಲ್ಲಿ 


12. ಶೇಖ ಅಲಿ. ದಿ ಹೊಯ್ದಳಾಸ್‌. 1972.. ಮೈಸೂರು 


18 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


pb 
WW 
3 —— 
0 ಹ 
1% 
A = 
(| § 
ಮ; 
K 7 
ಸ್ನ 
7] 
ad 4 


ಅಧ್ಯಾಯ-02 
ರಾಜಕೀಯ ಹಿನ್ನೆಲೆಯಲ್ಲಿ ಲಕ್ಕುಂಡಿ 


ಲಕ್ಷುಂಡಿಯ ಐತಿಹಾಸಿಕ ಹಿನ್ನೆಲೆಯು ಅಂದಿನ ಸಮಕಾಲೀನವಾದ ರಾಜಕೀಯ 
ಚಟುವಟಿಕೆಗಳಿಗೆ ಪೂರಕವಾಗಿಯೇ ನಡೆದುಕೊಂಡುಬಂದಿದೆ. ಕರ್ನಾಟಕದ ರಾಜಕೀಯ 
ಇತಿಹಾಸವನ್ನು ನೋಡಿದಾಗ, ವಿಶೇಷವಾಗಿ ಪ್ರಸ್ತುತ ಅಧ್ಯಯನದ ಪ್ರದೇಶಕ್ಕೆ ಪೂರಕವಾಗಿ 
ಗಮನಿಸಿದಾಗ, ಲಕ್ಷುಂಡಿಯು ಆರಂಭದಿಂದಲೂ ಬನವಾಸಿಯ ಕದಂಬ, ಬಾದಾಮಿಯ 
ಚಾಲುಕ್ಯ ಹಾಗೂ ನಂತರದಲ್ಲಿ ರಾಷ್ಟಕೂಟ ಹಾಗೂ ಕಲ್ಯಾಣಾದ ಚಾಲುಕ್ಕರ ರಾಜಕೀಯ 
ಹಾಗೂ ಆಡಳಿತದ ಭಾಗವಗಿತ್ತು. ಕಲ್ಯಾಣದ ಚಾಲುಕ್ಕರ ನಂತರದಲ್ಲಿ ಕಳಚೂರ್ಯ 
ಹಾಗೂ ಹೊಯ್ಸಳ ರಾಜಮನೆತನಗಳ ಶಾಸನೋಕ್ತವಾದ ದಾಖಲೆಗಳು ಲಕ್ಕುಂಡಿಯಲ್ಲಿ 
ದೊರೆಯುವದರಿಂದ ಆ ರಾಜಮನೆತನಗಳು ಇಲ್ಲಿ ತಮ್ಮ ಆಡಳಿತವನ್ನು ಸ್ಥಾಪಿಸಿದ್ದವೆಂದು 
ಹೇಳಬಹುದು. ಸಾಮಾನ್ಯವಾಗಿ, ಒಂದು ರಾಜಮನೆತನವು ಪ್ರವರ್ಧಮಾನಕ್ಕೆ ಬಂದಾಗ, 
ಆ ಮನೆತನದ ರಾಜರ, ಅಥವಾ ರಾಜಮನೆತನದವರ ಮತ್ತು ಅವರ ರಾಜಾಮಾತ್ಯ 


ಹಾಗೂ ಅವರ ಆಡಳಿತದಲ್ಲಿದ್ದ ಶ್ರೀಮಂತ ವೈಶ್ಯ ಸಮುದಾಯದವರ ಆಶಯದ ಮೇರೆಗೆ 


19 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ4 


ಹಲವಾರು ಧಾರ್ಮಿಕ ಸಂಕೀರ್ಣಗಳು ಮತ್ತು ಸ್ಮಾರಕಗಳು ನಿರ್ಮಾಣವಾಗುತ್ತವೆ. ಅವುಗಳ 
ನಿರ್ಮಾಣದಲ್ಲಿ ಅಂದಿನ ಸಮಕಾಲೀನವಾದ ವಾಸ್ತುಶೈಲಿಗಳೂ ಕೂಡ ದೇವಾಲಯಗಳ 


ರಚನೆಯಲ್ಲಿ ಕಂಡುಬರುತ್ತವೆ. 


ಲಕ್ಷುಂಡಿಯ ಪ್ರಾಚೀನತೆಯು ಇತಿಹಾಸಿಕವಾಗಿ ನಿಖರವಾಗಿ ತಿಳಿದುಬರುವುದಿಲ್ಲ. 
ಆದರೆ, ಇತ್ತೀಚೀಗೆ ಇಲ್ಲಿನ ಮಠವೊಂದರ ಮುಂಭಾಗದಲ್ಲಿ ರಾಜ್ಯ ಪುರಾತತ್ವ ಇಲಾಖೆಯ 
ವತಿಯಿಂದ ಕೈಗೊಂಡಂತಹ ಉತ್ಸನನದಲ್ಲಿ ಪ್ರಾಗೈತಿಹಾಸಿಕ ದಾಖಲೆಗಳು ಪತ್ತೆಯಾಗಿವೆ". 
ಹಲವಾರು ಮಡಿಕೆ ಕುಡಿಕೆಗಳು ಕೂಡಾ ಪತ್ತೆಯಾಗಿವೆ. ಇದರಿಂದಾಗಿ ಇಲ್ಲಿನ 
ಪ್ರಾಚಿನತಮವಾದ ಜನವಸತಿಯ ಕುರುಹುಗಳು ಪತ್ತೆಯಾದಂತೆ ಆಗಿವೆ. ಇನ್ನು ಐತಿಹಾಸಿಕ 
ಕಾಲಘಟ್ಟಗಳಲ್ಲಿ ನಿಖರವಾಗಿ ಲಕ್ಷುಂಡಿಯ ಹೆಸರು ಆರಂಭದಲ್ಲಿ ಕಂಡುಬರದೇ ಇದ್ದರೂ 
ಪ್ರಾಯಶಃ ಬಾದಾಮಿ ಚಾಲುಕ್ಕರ ಕಾಲದ ಹೊತ್ತಿಗೆ ಲಕ್ಷುಂಡಿ ಗ್ರಾಮವು ಸ್ಥಾಪನೆಯಾಗಿ 
ಪ್ರವರ್ಧಮಾನಕ್ಕೆ ಬಂದಿರಬಹುದೆಂದು ತೋರುತ್ತದೆ. ಲಕ್ಷುಂಡಿಯ ಬಗ್ಗೆ ಸ್ಪಷ್ಟವಾಗಿ 
ರಾಷ್ಟಕೂಟರ ಶಾಸನದಲ್ಲಿ ನಮಗೆ ದಾಖಲೆಗಳು ದೊರೆಯುತ್ತವೆ. ಅಂದರೆ ರಾಷ್ಟಕೂಟರ 
ಕಾಲದ ಹೊತ್ತಿಗೆ ಲಕ್ಷುಂಡಿಯು ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಂತೆ ಕಾಣುತ್ತದೆ. 
ಕ್ರಿ.ಶ.೨950 ರ ನಂತರದ ಶಾಸನಗಳ ದಾಖಲೆಗಳನ್ನು ನೋಡಿದಾಗ, ಇಲ್ಲಿ ಧಾರ್ಮಿಕವಾದ 
ಬಹು ವಿಧವಾದ ಚಟುವಟಿಕೆಗಳು ನಿರಂತರವಾಗಿ ನಡೆದಂತೆ ತೋರುತ್ತವೆ. ವಿಶೇಷವಾಗಿ 
ಜೈನ ಧಾರ್ಮಿಕವಾದ ಚಟುವಟಿಕೆಗಳು ನಡೆದಬಗ್ಗೆ ದಾಖಲೆಗಳು ದೊರೆಯುತ್ತವೆ”. ಈ 


ಪ್ರದೇಶದಲ್ಲಿ ದೊರೆತಿರುವಂತಹ ರಾಷ್ಟಕೂಟರ ಕಾಲದ ವೀರಗಲ್ಲುಗಳು ಮತ್ತು ಶಾಸನಗಳು 


20 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಈ ಪ್ರದೇಶದ ಪ್ರಾಚೀನತೆಯ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುತ್ತವೆ. ಇಲ್ಲಿಗೆ 
ಹತ್ತಿರದ ರೋಣ, ಕುಕನೂರುಗಳಲ್ಲಿ ರಾಷ್ಟಕೂಟರ ಹಲವು ಲಿಖಿತ ದಾಖಲೆಗಳು 
ದೊರೆತಿವೆ. ರೋಣದಲ್ಲಿರುವ ರಾಷ್ಟಕೂಟ ಅಮೋಫವರ್ಷನ ಕಾಲದ ಶಾಸನೋಕ್ಷ್ತವಾದ 
ವೀರಗಲ್ಲು, ಕುಕನೂರಿನ ಶಾಸನೋಕ್ತವಾದ ಸ್ಥಂಭ ಮತ್ತು ನವಲಿಂಗೇಶ್ವರ ದೇವಾಲಯಗಳು 
ಆ ಕಾಲದ ದಾಖಲೆಗಳಾಗಿವೆ. ಅಲ್ಲದೇ ಪುಲಿಗೆರೆ-ಅಣ್ಣಿಗೇರಿಯೂ ಈ ಪ್ರದೇಶದಲ್ಲಿಯೇ 
ಇರುವುದರಿಂದ ಅದು ಮೊದಲಿನಿಂದಲೂ ಕೂಡ ಚಟುವಟಿಕೆಯಿಂದ ಕೂಡಿದ 
ಸ್ಥಳವಾಗಿತ್ತು. ಅಲ್ಲದೇ ಲಕ್ಕುಂಡಿಯ ಹತ್ತಿರದಲ್ಲಿಯೇ ಇರುವಂತಹ ಡಂಬಳವೂ ಕೂಡ 
ಅಷ್ಟೇ ಪ್ರಮುಖವಾದ ಸ್ಥಳವಾಗಿತ್ತು". ಈ ಹಿನ್ನೆಲೆಯಲ್ಲಿ ಲಕ್ಕುಂಡಿಯನ್ನು ನೋಡಿದಾಗ 
ಅಂದು ಬಹುಶಃ ಸಾಕಷ್ಟು ಚಟುವಟಿಕೆಗಳ ಆಗರವಾಗಿತ್ತು. ಡಂಬಳವನ್ನು ಧರ್ಮವೊಳಲ್‌ 
ಎಂದು ಶಾಸನಗಳಲ್ಲಿ ಹೇಳಲಾಗಿದೆ". ಅಲ್ಲದೇ ಅಲ್ಲಿನ ಬೌದ್ದ ಚಟುವಟಿಕೆಗಳ ಬಗ್ಗೆ 


ಸಾಕಷ್ಟು 


ಮಾಹಿತಿಗಳೂ ಲಭ್ಯವಾಗಿವೆ”. ಈ ಎಲ್ಲ ಸಮಕಾಲೀನ ರಾಜಕೀಯ. 
ಧಾರ್ಮಿಕ ಹಾಗೂ ಕಲಾ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ 
ಲಕ್ಕುಂಡಿ/ಲೊಕ್ಕಿಗುಂಡಿಯೂ ಕೂಡಾ ಬಹುಮುಖ್ಯವಾದ ಕೇಂದ್ರವಾಗಿದ್ದುದು ಸ್ಪಷ್ಟವಾಗುತ್ತದೆ. 

ರಾಜಕೀಯವಾಗಿ ಹಾಗೂ ಆಡಳಿತಾತ್ಮಕವಾಗಿ ನೋಡಿದಾಗ ಲಕ್ಷುಂಡಿಯು 
ಕಲ್ಯಾಣ ಚಾಲುಕ್ಕರ ಕಾಲದ ಆಡಳಿತ ಕೇಂದ್ರವಾದ ಮಸವಾಡಿ 140 ರ ಭಾಗವಾಗಿತ್ತು. 
ಆರಂಭದಿಂದಲೂ ಸಾಕಷ್ಟು ಚಟುವಟಿಕೆಗಳ ಕೇಂದ್ರವಾಗಿದ್ದುದು ಇಲ್ಲಿನ ಶಾಸನಗಳನ್ನು 


ಗಮನಿಸಿದಾಗ ತಿಳಿದುಬರುತ್ತದೆ. ಆರಂಭಿಕ ಕಾಲದಲ್ಲಿನ ದಾಖಲೆಗಳನ್ನು ನೋಡಿದಾಗ 


21 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ರಾಷ್ಟಕೂಟರ ಕಾಲದ ಒಂದು ವೀರಗಲ್ಲು ದೊರೆತಿದ್ದು, ಅದರಲ್ಲಿ ರಷ್ಟಕೂಟರ ದೊರೆ 
ಅಕಾಲವರ್ಷನ ಹೆಸರು ಉಲ್ಲೇಖಿಸುತ್ತದೆ. ಇದು ಇಲ್ಲಿ ದೊರೆತ ಪ್ರಾಯಶಃ ಮೊದಲ 
ರಾಜಕೀಯವಾಗಿ ರಾಜನೊಬ್ಬನ ಉಲ್ಲೇಖವನ್ನು ನೀಡುತ್ತದೆ. ರಾಷ್ಟಕೂಟರ ಅಕಾಲವರ್ಷನ 


ಉಲ್ಲೇಖವೇ ಮೊದಲನೆಯದು. 


ಲಕ್ಷುಂಡಿಯಲ್ಲಿ ದೊರೆತಂತಹ ಶಾಸನಗಳನ್ನು ಒಟ್ಟಾಗಿ ಗಮನಿಸಿದಾಗ ಶಾಸನಗಳು 
ಹಲವಾರು ರಾಜಮನೆತನಗಳನ್ನು ಕುರಿತಾಗಿ ದಾಖಲೆಗಳನ್ನು ನೀಡುತ್ತವೆ. ೦ಏಲೆ 
ಉಲ್ಲೇಖಿಸಿದ  ರಾಷ್ಟಕೂಟ ಅಕಾಲವರ್ಷನ ಕಾಲದ ವೀರಗಲ್ಲು ಶಾಸನವೇ 
ಪ್ರಾಚೀನತಮವಾದುದು. ಇಲ್ಲಿನ ಒಟ್ಟಾರೆ ಶಾಸನಗಳನ್ನು ಗಣನೆಗೆ ತಗೆದುಕೊಂಡರೆ, 
ರಾಷ್ಟಕೂಟ, ಕಲ್ಯಾಣದ ಚಾಲುಕ್ಕ, ಕಳಚೂರ್ಯ ಹಾಗೂ ಹೊಯ್ಸಳ ಮನೆತನಗಳ 
ಹಲವಾರು ರಾಜರುಗಳನ್ನು ಉಲ್ಲೇಖಿಸುವಂತಹ ಶಾಸನಗಳು ಕಂಡುಬಂದಿವೆ. 
ಅವುಗಳಲ್ಲದೇ ಹಲವಾರು ಶಾಸನಗಳು ನೇರವಾಗಿ ದೇವಾಲಯಗಳಿಗೆ ಮತ್ತು ಜೈನ 
ಬಸದಿಗಳಿಗೆ ದಾನ ನೀಡಿದಂತಹ ದಾನಿಗಳ ಹೆಸರುಗಳನ್ನು ಉಲ್ಲೇಖಿಸುತ್ತವೆ. ಅಂದರೇ, 
ಲಕ್ಷುಂಡಿಯ ಹಲವಾರು ಮಹಾಜನಗಳು ಕೂಡಾ ಇಲ್ಲಿ ಧಾರ್ಮಿಕವಾಗಿ ಮತ್ತು 
ಆಡಳಿತಾತ್ಮಕವಾಗಿ ಸಾಕಷ್ಟು ಅಧಿಕಾರವನ್ನು ಹೊಂದಿದ್ದರೆಂಬುದು ಸ್ಪಷ್ಟವಾಗುತ್ತದೆ. ಇಲ್ಲಿನ 
ವ್ಯಾಪಾರಿ ವರ್ಗವೂ ಕೂಡಾ ಅಂದು ಸಮಾಜದಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿತ್ತು. 


ಈ ಅಭಿಪ್ರಾಯಕ್ಕೆ ಪೂರಕವಾದ ಹಲವಾರು ಲಿಖಿತವಾದ ದಾಖಲೆಗಳೂ ಇಲ್ಲಿನ 


22 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಶಾಸನಗಳಲ್ಲಿ ದೊರೆಯುತ್ತವೆ. ಐಲ್ಲಿನ ಶಾಸನಗಳನ್ನು ಗಮನಿಸಿ ಲಕ್ಕುಂಡಿಯ 


ಐತಿಹಾಸಿಕವಾದ ಬೆಳವಣಿಗೆಯನ್ನು ರಚಿಸಬಹುದಾಗಿದೆ. 


ರಾಷ್ಟಕೂಟರು 

ರಾಷ್ಟಕೂಟರ ಬಗ್ಗೆ ದಾಖಲೆಯು ದೊರೆಯುವದು ಅವರ ಶಾಸನದ 
ಆಧಾರಗಳಿಂದ. ಅವರ ಶಾಸನವೇ, ಮೇಲೆ ಹೇಳಿದಂತೆ ಲಕ್ಕುಂಡಿಯಲ್ಲಿ ದೊರೆತಂತಹ 
ಮೊಟ್ಟಮೊದಲ ರಾಜಕೀಯವಾದ ದಾಖಲೆಯಾಗಿದೆ. ಈ ಶಾಸನದಲ್ಲಿ ಯಾವುದೇ 
ರಾಜಕೀಯ ವಿಶೇಷತೆಯಬಗ್ಗೆ ಸೂಚನೆಯಿಲ್ಲದಿದ್ದರೂ, ಕೇವಲ ವೀರನೊಬ್ಬನ ಮರಣದ 
ಬಗ್ಗೆ ಸೂಚಿಸುವಂತಹ ವೀರಗಲ್ಲಾಗಿದೆ. ಐದರಲ್ಲಿ ರಾಷ್ಟಕೂಟರ ದೊರೆ, ಅಕಾಲವರ್ಷನ 
ಉಲ್ಲೇಖವಿದೆ. ಹೀಗಾಗಿ ರಾಷ್ಟಕೂಟರ ಆಡಳಿತದಲ್ಲಿದ್ದುದನ್ನು ನಿಖರವಾಗಿ 
ಹೇಳಬಹುದಾಗಿದೆ. ಅಕಾಲವರ್ಷ ಎಂಬ ಬಿರುದು ರಾಷ್ಟಕೂಟರ ಹಲವಾರು 
ದೊರೆಗಳಿತ್ತು. ಕಾಲಮಾನದ ದೃಷ್ಟಿಯಿಂದ ನೋಡಿದರೆ ಬಹುಶಃ ಕರ್ಕನ ಕಾಲದ 
ಶಾಸನವಿದಾಗಿದೆ.' ರಾಷ್ಟಕೂಟರ ಕಾಲದ ಅಡಳಿತದ ಕೊನೆಯ ಫಟ್ಟದಲ್ಲಿ ಈ 
ಶಾಸನವನ್ನು ಹಾಕಲಾಗಿದೆ. ರಾಷ್ಟಕೂಟರ ದೊರೆಗಳು ಸಾಹಿತ್ಯ ಮತ್ತು 


ಕಲಾಪ್ರಿಯರಾಗಿದ್ದರೆಂಬುದು ನಿರ್ವಿವಾದದ ಮಾತು. ಅವರ ಹಲವಾರು ವಾಸ್ತುಕೃತಿಗಳು 


ಕರ್ನಾಟಕದಲ್ಲಿಯೂ ಕೂಡಾ ಲಭ್ಯವಾಗಿವೆ. 


ಕಲ್ಯಾಣದ ಚಾಲುಕ್ಯರು ; 


23 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಲಕ್ಕುಂಡಿಯ ಐತಿಹಾಸಿಕ ದಾಖಲೆಗಳಲ್ಲಿ ಕಲ್ಯಾಣ ಚಾಲುಕ್ಕರ ಕಾಲಫಟ್ಟವೇ 
ಪ್ರಮುಖವಾದುದು. ಕಲ್ಯಾಣದ ಚಾಲುಕ್ಕರ ಶಾಸನಗಳೇ ಅಧಿಕವಾಗಿವೆ ಮತ್ತು ಇಲ್ಲಿ 
ಶಾಸನಗಳನ್ನು ಹಾಕಿಸಿದಂತಹ ರಾಜರುಗಳ ಸಂಖ್ಯೆಯೂ ಅಧಿಕವಾಗಿಯೇ ಇದೆ. 
ಇದರಿಂದಾಗಿ ಲಕ್ಷುಂಡಿಯಲ್ಲಿನ ಆಡಳಿತಾತ್ಮಕವಾದ ಮತ್ತು ಧಾರ್ಮಿಕವಾದ, ಹಾಗೂ 
ಸಾಂಸ್ಕೃತಿಕ ಇತಿಹಾಸವನ್ನು ರಚಿಸಲು ಸಾಧ್ಯವಾಗುತ್ತದೆ. ಲಕ್ಷುಂಡಿ, ಡಂಬಳ, ಇಟ್ಟಗಿ. 
ಗದಗ್‌, ಅಣ್ಣಿಗೇರಿ ಮೊದಲಾದ ಸ್ಥಳಗಳು ಅಂದು ಬಹು ಚಟುವಟಿಕೆಗಳ 
ಕೇಂದ್ರಗಳಾಗಿದ್ದವು. ಅಂತೆಯೇ ಸಮಕಾಲೀನವಾದ ಧಾರ್ಮಿಕ ಮತ್ತು ವಾಸ್ತುಕಲಾ ಮತ್ತು 


ಶಿಲ್ಪಕಲಾ ಚಟುವಟಿಕೆಗಳನ್ನು ಲಕ್ಷುಂಡಿಯಲ್ಲಿಯೂ ಕೂಡಾ ಕಾಣಬಹುದು. 


ಕಲ್ಯಾಣದ ಚಾಲುಕ್ಕರ ಬಹುತೇಕ ರಾಜರ ಹೆಸರುಗಳು ಶಾಸನೋಕ್ಷವಾಗಿ ಇಲ್ಲಿ 
ಲಭ್ಯವಾಗಿವೆ. ಆರಂಭಿಕ ಅರಸರ ಶಾಸನಗಳ ದಾಖಲೆಗಳು ಇಲ್ಲದೇ ಹೋದರೂ, 
ಇರಿವಬೆಡಂಗ ಸತ್ಯಾಶ್ರಯನ ಕಾಲದ ಶಾಸನವೇ ಇಲ್ಲಿ ದೊರೆತಂತಹ ಕಲ್ಯಾಣದ 
ಚಾಲುಕ್ಕರ ಪ್ರಥಮ ದಾಖಲೆಯಾಗಿದೆ".  ಇರಿವಬೆಡಂಗನು ಎರಡನೆಯ ತೈಲನನಂತರ 
ಆಳಿಕೆ ಮಾಡಿದ್ದಾನೆ. ಇರಿವಬೆಡಂಗ ಸತ್ಯಾಶ್ರಯನು ಹಲವಾರು ಬಿರುದುಗಳನ್ನು 
ಹೊಂದಿದ್ದನು. ಅಕಳಂಕಚರಿತ ಸಾಹಸ-ಭೀಮ, ಚಾಲುಕ್ಕ ಮಾರ್ಥಾಂಡ ಎಂಬ 
ಬಿರುದುಗಳು ಶಾಸನೋಕ್ತವಾಗಿವೆ್‌. ಇವನ ಆಡಳಿತದಲ್ಲಿ ಕಲ್ಯಾಣವು ಸಾಕಷ್ಟು 


ಪ್ರವರ್ಧಮಾನಕ್ಕೆ ಬಂದಿದ್ದಂತಹ ರಾಜ್ಯವಾಗಿತ್ತು. ಅಲ್ಲದೇ ಎರಡನೆಯ ತೈಲನ 


ಕಾಲದಲ್ಲಿಯೇ ಕಲ್ಯಾಣದ ಅರಸರು ಚಕ್ರವರ್ತಿಯೆಂಬ ಬಿರುದಿಗೆ ಭಾಜನರಾಗಿದ್ದು, ಇರಿವ 


24 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಬೆಡಂಗ ಸತ್ಯಾಶ್ರಯನೂ ಕೂಡಾ ಚಕ್ರವರ್ತಿಯ ಸ್ಥಾನವನ್ನು ಹೊಂದಿದ್ದನು. ಇವನ 
ಕಾಲ್ಲಲ್ಲಿ ಚೋಳರೊಂದಿಗಿನ ಯುದ್ದಗಳು ನಿರಂತರವಾಗಿ ನಡೆದವು. ವಾಸ್ತವಿಕವಾಗಿ ಇವನು 
ರಾಜನಾಗುವ ಮೊದಲೇ  ಚೋಳರೊಂದಿಗಿನ ಯುದ್ದದಲ್ಲಿ ತೊಡಗಿದ್ದ. ತಂಜಾವೂರಿನ 
ಚೋಳರಾಜ ರಾಜರಾಜನೊಂದಿಗಿನ ಯುದ್ದದಲ್ಲಿ ಸತ್ಯಾಶ್ರಯನು ಸೋತನೆಂದು 
ದಾಖಲೆಗಳು ಹೇಳುತ್ತವೆ. ಆದರೇ ಹಲವಾರು ಯುದ್ದಗಳು ನಡೆದು ಈರ್ವರು 
ಜಯಗಳಿಸಿದ್ದಾರೆ ಮತ್ತು ಸೋತಿದ್ದಾರೆ." ಸತ್ಯಾಶ್ರಯನು ಉತ್ತರದ ರಾಜರೊಂದಿಗೆಯೂ 
ಕೂಡಾ ಯುದ್ದಗಳನ್ನು ಮಾಡಿದ್ದಾನೆ. ಅವನು ಪಟ್ಟಾಭಿಷಿಕ್ಷನಾದ ಕೂಡಲೆ 
ಮೊದಲನೆಯದಾಗಿ ಪರಮಾರ ರಾಜಮನೆತದ ಸಿಂಧುರಾಜನೊಂದಿಗೆ ಸೆಣಸಬೇಕಾಯಿತು. 
ಈ ಮೊದಲೇ ತೈಲನ ಕಾಲದಲ್ಲಿ ಪರಮಾರ ಮುಂಜ ನನ್ನು ಸೋಲಿಸಲಾಗಿತ್ತು. 
ನಂತರದಲ್ಲಿ ಸತ್ಯಾಶ್ರಯನು ಸಿಂಧುರಾಜನೊಂದಿಗೆ ಯುದ್ಧಮಾಡಿದನು. ಇದರಿಂದಾಗಿ 
ಮಾಳವದೊರೆಗಿನ ಭಾಗವು ಕಲ್ಯಾಣದ ಚಾಲುಕ್ಕರ ಅಧೀನದಕ್ಷೆ ಬಂದಿತು. ಆದರೇ ಪುನಃ 
ಸ್ಪಲ್ಪ ಕಾಲದಲ್ಲಿಯೇ ಸಿಂಧರಾಜನು ಕಳೆದುಕೊಂಡಂತಹ ಭಾಗಗಳನ್ನು ಸಂಪಾದಿಸಿದನೆಂದು 
ಶಾಸನಗಳಿಂದ ತಿಳಿದು ಬರುತ್ತದೆ. ಸತ್ಯಾಶ್ರಯ ಐಇರಿವಬೆಡಂಗನ ಕಾಲದಲ್ಲಿ 
ಶಿಲಹಾರರೊಂದಿಗೆಯೂ ಹಲವಾರು ಯುದ್ದಗಳು ನಡೆದವು. ಆ ಕಾಲದ ಖ್ಯಾತ ಕವಿ 
ರನ್ನ ನ ಪ್ರಕಾರ ಸತ್ಯಾಶ್ರಯನು ಶಿಲಹಾರ ಅಪರಾಜಿತನನ್ನು ಸೋಲಿಸಿದನೆಂದು 


ತಿಳಿಸುತ್ತಾನೆ. ರನ್ನನು ಹೇಳುವ ಪ್ರಕಾರ ಅಪರಾಜಿತನನ್ನು ಕಡ್ಡಿಯಮೇಲಿನ  ಕ್ರಿಮಿಯಂತೆ 


ಸತ್ಯಾಶ್ರಯನು ಹೊಸಕಿ ಹಾಕಿದನೆಂದು ಉಲ್ಲೇಖಿಸುತ್ತಾನೆ "". 


25 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಸತ್ಯಾಶ್ರಯನು ತನ್ನ ಆಡಳಿತದಲ್ಲಿ ಲಾಟದ ಮೇಲೆ ಯುದ್ದ ಮಾಡಿದನು. 
ಲಕ್ಸುಂಡಿಯ ಶಾಸನದಲ್ಲಿ ಲಾಟದ ಮೇಲಿನ ಯುದ್ದದ ಉಲ್ಲೇಖವಿದೆ." ಈ ಶಾಸನದಲ್ಲಿ 
ಸತ್ಯಾಶ್ರಯನು ದಾನಚಿಂತಾಮಣಿ ಅತ್ತಿಯಬ್ಲೆಗೆ ಭೂಮಿಯನ್ನು ದಾನ ನೀಡಿದ 
ಉಲ್ಲೇಖವಿದೆ. ಅಲ್ಲದೇ ಅವಳು ಅಹವಮಲ್ಲನಿಂದ ಪರವಾನಿಗೆ ಪಡೆದು ಜಿನಾಲಯವನ್ನು 
ನಿರ್ಮಿಸಿದ ವಿವರವೂ ಇಲ್ಲಿ ದಾಖಲಾಗಿದೆ. ಶಾಸನದಲ್ಲಿ ನಂದಿಪುರದ ಗುರ್ಜರರ ಮೇಲೆ 
ಸತ್ಯಾಶ್ರಯನು ಯುದ್ಧಮಾಡಿ ಗೆದ್ದನೆಂದು ಉಲ್ಲೇಖವಿದೆ. ಆದರೆ ಬಿ.ಆರ್‌ ಗೋಪಾಲರವರ 
ಪ್ರಕಾರ ಸತ್ಯಾಶ್ರಯನು ಪ್ರಾಯಶಃ ಗುರ್ಜರ ಎಂಬ ಕಿರಿದಾದ ಮನೆತನದ ಅರಸರನ್ನು 
ಸೋಲಿಸಿರಬಹುದೆಂದು ಅಭಿಪ್ರಾಯಪಟ್ಟಿದ್ದಾರೆ." ವಿಶೇಷವೆಂದರೆ, ಲಕ್ಸುಂಡಿಯ ಶಾಸನದಲ್ಲಿ 
ಅತ್ತಿಯಬ್ಸೆಯ ಮಗನಾದ ಪಡೆವಳ ತೈಲ ನು ಮಾಸವಾಡಿನಾಡನ್ನು ಆಳುತ್ತಿದ್ದನೆಂದು 
ಉಲ್ಲೇಖಿಸುತ್ತದೆ. ಅಂದರೆ ಲಕ್ಷುಂಡಿಯು ಮಾಸವಾಡಿ-140 ನಾಡಿನ ಭಾಗವಾಗಿತ್ತು. 
ಬೆಳ್ಳಲ, ಬನವಾಸಿ ಭಾಗಗಳೂ ಕೂಡ ಇದಕ್ಕೆ ಹೊಂದಿಕೊಂಡಿದ್ದವು. ಸತ್ಯಾಶ್ರಯ 


ಐರಿವಬೆಡಂಗನ ಕಾಲದಲ್ಲಿ ಲಕ್ಷುಂಡಿಯು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಸಾಕಷ್ಟು 


ಪ್ರವರ್ಧಮಾನಕ್ಕೆ ಬಂದಿತ್ತು. 


ಎರಡನೆಯ ಜಯಸಿಂಹನು ಇರಿವ ಬೆಡಂಗನ ನಂತರದಲ್ಲಿ ಆಳ್ಗಿಕೆ ಮಾಡಿದನು. 
ಜಯಸಿಂಹನ  ಆಳ್ಗಿಕೆಯಕಾಲದಲ್ಲೂ ಲಕ್ಷುಂಡಿಯ ಧಾರ್ಮಿಕ ಮತ್ತು ರಾಜಕೀಯ 
ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡುಬಂದಿವೆ. ಜಯಸಿಂಹನಿಗೆ ಜಗದೇಕಮಲ್ಲ, 


ತೈಲೋಕ್ಯ್ಕಮಲ್ಲ ಮತ್ತು ವಿಕ್ರಮಸಿಂಹ ಎಂಬ ಮೊದಲಾದ ಬಿರುದುಗಳಿದ್ದವು"“. 


26 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಜಯಸಿಂಹನಿಗೆ ಸಂಬಂಧಿಸಿದ ನೂರಕ್ಕೂ ಅಧಿಕವಾದ ಶಾಸನಗಳು ಬೆಳಕಿಗೆ ಬಂದಿವೆ. 
ಅವನ ಆಡಳಿತ ವ್ಯಾಪ್ತಿ ಮತ್ತು ವೈಖರಿಯ ಬಗ್ಗೆ ಅವುಗಳು ಬೆಳಕು ಚೆಲ್ಲುತ್ತವೆ. ಅವನ 
ಆಡಳಿತದ ಅನ್ನೂಲಕ್ಟಾಗಿ ಅವನು ಹಲವಾರು ಉಪ ರಾಜಧಾನಿಗಳನ್ನು ಮಾಡಿಕೊಂಡಿದ್ದನು. 
ಕೊಲ್ಲಾಪುರ, ಸಾನಿವಾಡಾ ಮೊದಲಾದವಗಳು. ಇವನ ಆಡಳಿತದ ಆರಂಭದಲ್ಲಿ ಚೋಳರ 
ರಾಜ ರಾಜೇಂದ್ರಚೋಳನು ಕಲ್ಯಾಣ ಚಾಲುಕ್ಕರ ಅಂದಿನ ರಾಜಧಾನಿಯಾಗಿದ್ದ 
ಮಾನ್ಯಖೇಟದ ಮೇಲೆ ದಾಳೀ ಮಾಡಿ ನಗರವನ್ನು ಸುಟ್ಟನೆಂದು ದಾಖಲೆಗಳೂ ಹೇಳುತ್ತವೆ. 
ಇದರಿಂದಾಗಿ ಚಾಲುಕ್ಯ ಚೋಳ ವೈರತ್ವಕ್ಕೆ ಇನ್ನೂ ಕೂಡಾ ಹೆಚ್ಚಿನ ಒತ್ತು ದೊರೆಯಿತು. 


ಚೋಳ-ಚಾಲುಕ್ಯ ವೈರತ್ಸದ ಪರಿಣಾಮವಾಗಿಯೇ ಜಯಸಿಂಹನು ಹಲವಾರು ಬಾರಿ ತನ್ನ 


ರಾಜಧಾನಿಯನ್ನು ಬದಲಾಯಿಸಿದಂತೆ ತೋರುತ್ತದೆ. 


ಲಕ್ಕುಂಡಿಯ ಶಾಸನದಲ್ಲಿ" ಜಗದೇಕಮಲ್ಲನ ಆಳಿಕೆಯ ಕಾಲದಲ್ಲಿ 
ಮಹಾಮಂಡಳೇಶ್ವರ ಕುಂದಮರಸನು ಬನವಾಸೆ ನಾಡನ್ನು ಆಳುತ್ತಿದ್ದ ವಿಷಯವನ್ನು 
ಮತ್ತು ಅವನು ಚಾಮುಂಡದೇವಿಯ ಕೃಪೆಯನ್ನು ಹೊಂದಿದವನೆಂತಲೂ ಶಾಸನವು 
ಉಲ್ಲೇಖಿಸುತ್ತದೆ. ಕುಂದಮರಸನು ಇರಿವಬೆಡಂಗನ ನಂಬಿಕಸ್ತ ಸೇವಕನಾಗಿದ್ದನೆಂದು 
ಹೇಳಿಕೊಂಡಿದ್ದಾನೆ. ಅಲ್ಲದೇ ಅವನ ಮಗನಾದ ಗೊಲ್ಲಿಮಯ್ಯನು ಬ್ರಹ್ಮದೇವನ ಪರಮ 
ಆರಾಧಕನಾಗಿದ್ದು ಮಹಾಮತ್ಯ ಪದವಿಯನ್ನು ಹೊಂದಿದ್ದನೆಂದು ಹೇಳುತ್ತದೆ. ಪ್ರಾಯಶ 
ಇಲ್ಲಿ ಹೆಸರಿಸಿರುವ ಬ್ರಹ್ಮದೇವಾರು ಅತ್ತಿಮಬ್ಬೆ ಸ್ಥಾಪಿಸಿರುವ ಬ್ರಹ್ಮಜಿನಾಲಯದ 


ಬ್ರಹ್ಮದೇವರೇ ಆಗಿರುವುದಲ್ಲಿ ಸಂಶಯವಿಲ್ಲ. 


27 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಜಯಸಿಂಹನ ಕಾಲದಲ್ಲಿ ಲಕ್ಕುಂಡಿಯ ಧಾರ್ಮಿಕ ಚಟುವಟಿಕೆಯ ಜೊತೆಗೆ 
ಅಂದಿನ ಬಹು ಪ್ರಸಿದ್ದ ವ್ಯಾಪಾರಿಗಳ ತಾಣವಾಗಿಯೂ ಪ್ರಸಿದ್ಧಿಯಾಗಿತ್ತು. ಇಲ್ಲನ ವಣಿಕ 
ಸಮುದಾಯವು ಅಂದಿನ ವ್ಯಾಪಾರಿ ಚಟುವಟಿಕೆಗಳಲ್ಲಿ ಬಹು ಮುಖ್ಯವಾದ ಕೇಂದ್ರವಾಗಿತ್ತು. 
ಜಗದೇಕಮಲ್ಲನ ನಂತರದಲ್ಲಿ ಆಳಿದ ತ್ರೈಲೋಕ್ಯಮಲ್ಲದೇವನ ಅಳಿಕೆಕಾಲದ ಇಲ್ಲಿನ ಒಂದು 
ಶಾಸನದಲ್ಲಿ ದವಣಿಗ ಮಹಜನರು ಜಿನೇಶ್ವರ ದೇವರಿಗೆ ಸೊಲಗೆ ಭತ್ತ ಮತ್ತು ಅಭಿನವ 
ಪಾಶುಪತರಾದ ಮಿರುಂಜೆಯ ಬ್ರಹ್ಮಲಿಂಗಪಂಡಿತರ ಶಿಷ್ಯರಾದ ಪವಿತ್ರರಾಸಿ ಜೀಯರಿಗೆ 
ಧಾರಪೂರ್ವಕವಾಗಿ ದಾನ ನೀಡಿದ ವಿವರವನ್ನು ನೀಡುತ್ತದೆ. ವಿಶೇಷವೆಂದರೆ ಈ 
ಶಾಸನದಲ್ಲಿ ಉಲ್ಲೇಖಿತವಾದ ದವಣಿಗ ಮಹಾಜನರು -ಪ್ರಾಯಶಃ ದವಣಿಗ 
ಸಮುದಾಯದ ಅಂದಿನ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಮಹಾಜನರ ಎತ್ತರಕ್ಕೆ 
ಬೆಳೆಯಬೇಕಾದರೆ, ದವಣಿಗ ಸಮುದಾಯವು ಅಂದಿನ ಸಮಾಜಿಕ ಚಟುವಟಿಕೆಗಳಲ್ಲಿ 
ಬಹು ಮುಖ್ಯವಾದ ಪಾತ್ರವನ್ನು ವಹಿಸುತ್ತಿದ್ದುದನ್ನು ಗಮನಿಸಬಹುದು. ಇವರು ಜಿನೇಶ್ವರ 
ದೇವರಿಗೆ ಅಂದರೇ ಬಹುಶಃ ಬ್ರಹ್ಮಜಿನಾಲಯದ ಜಿನೇಶ್ವ್ಷರ ದೇವರಿಗೆ ದಾನರೂಪದಲ್ಲಿ 


ಸೊಲಗೆ ಭತ್ತವನ್ನು ನೀಡಿರುವುದು ದಾಖಲಾಗಿದೆ. 


ಅಂದಿನ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ವಾಸವಾಗಿದ್ದ ಕಾಳಮುಖ ಗುರುವಾದ 
ಬ್ರಹ್ಮಲಿಂಗಪಂಡಿತರ ಶಿಷ್ಯರಿಗೆ ದಾನ ನೀಡಿದ ದಾಖಲೆಗಳು ಅಂದಿನ ಧಾರ್ಮಿಕ 
ಚಟುವಟಿಕೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಶಾಸನದಲ್ಲಿ ಬ್ರಹ್ಮಲಿಂಗಪಂಡಿತರನ್ನು 


ಅಭಿನವ ಪಾಶುಪತರೆಂದು ಹೆಸರಿಸಿದೆ. ಪಶುಪತ ಶೈವ ಧಾರ್ಮಿಕ ಆಚರಣೆಗಳು ಲಾಕುಳ 


28 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಶೈವ ಆಚರಣೆಗಳಿಗೆ ಪೂರಕವಾಗಿ ಬೆಳವಣಿಗೆ ಹೊಂದಿದ್ದವು. ಪಾಶುಪತ ಆಚರಣೆಯು 
ಕಾಳಮುಖರ ನಂಬಿಕೆಗಳ ಭಾಗವಾಗಿಯೇ ಬೆಳೆದಿವೆ. ವಿಶೇಷವಾಗಿ ಲಾಕುಳ ಶೈವ 
ಧಾರ್ಮಿಕ ಆಚರಣೆಗಳು ಆ ಕಾಲದ ವಾಸ್ತು ಚಟುವಟಿಕೆಗಳಲ್ಲಿ ಹೆಚ್ಚು ಗಮನಾರ್ಹವಾಗಿ 
ಬೆಳವಣಿಗೆಹೊಂದಿದ್ದವು. ದೇವಾಲಯಗಳ ನಿರ್ಮಾಣಕ್ಕೆ ಧಾರ್ಮಿಕ ಸಂವೇದನೆಗಳಾಗಿ 
ಕಾಳಮುಖ ಶೈವ ನಂಬಿಕೆಗಳು ಪ್ರಭಾವಕಾರಿಯಾದ ಬೆಳವಣಿಗೆಯಾಗಿದೆ. ಲಕ್ನುಂಡಿಯಲ್ಲಿನ 
ಬಹುತೇಕ ಶೈವ ದೇವಾಲಯಗಳು ಕಾಳಮುಖ ಶೈವ ಸಿದ್ದಾಂತಗಳ ಪ್ರಭಾವದಿಂದಾಗಿಯೇ 
ಅಭಿವೃದ್ದಿಹೊಂದಿವೆ. ಅಲ್ಲದೇ ಇಲ್ಲಿನ ಸುತ್ತಲೂ ಇರುವ ಸ್ಥಳಗಲ್ಲಿರುವ ದೇವಾಲಯಗಳೂ 
ಕೂಡಾ ಉದಾಹರಣೆಗೆ ಡಂಬಳ, ಗದಗ್‌, ಉಣಕಲ್‌, ಅಣ್ಣಿಗೇರಿ, ಸೂಡಿ, ಇಟಗಿ, 
ಮೊದಲಾದ ಸ್ಥಳಗಳಲ್ಲಿರುವ ದೇವಾಲಯಗಳೆಲ್ಲವೂ ಕಾಳಮುಖ ಶೈವ ಸಿದ್ದಾಂತ ಮತ್ತು 
ಆಚರಣೆಗಳ ಪ್ರಭಾವದಿಂದಾಗಿಯೇ ಪ್ರಸಿದ್ಧವಾಗಿವೆ. ಲಕ್ಷುಂಡಿಯ ಪ್ರಸ್ತುತ ಶಾಸನವೂ 
ಕೂಡಾ ಸ್ಪಷ್ಟವಾಗಿ ಪಾಶುಪತ ಧಾರ್ಮಿಕ ಆಚರಣೆಯಬಗ್ಗೆ ಉಲ್ಲೇಖಿಸಿರುವುದು 


ವಿಶೇಷವಾಗಿದೆ. ತ್ರೈಲೋಕ್ಯಮಲ್ಲನ ಅಳ್ಗಿಕೆಯಲ್ಲಿಯೂ ಲಕ್ಕುಂಡಿಯ ಪ್ರಾಮುಖ್ಯತೆಯು 


$ ಥ್ರ ವ 

ಮುಂದುವರೆಯಿತು. ಸ್ಪಷ್ಟವಾಗಿ ನೋಡಿದಾಗ ಇಲ್ಲಿನ ಪ್ರಸಿದ್ಧ ದಾನಚಿಂತಾಮಣಿ 
ಅತ್ತಿಮಬ್ಲೆಯ ಧಾರ್ಮಿಕ ಚಟುವಟಿಕೆಗಳಿಗೆ ಅಂದಿನ ಸಾಮಾಜಿಕ ಮನ್ನಣೆಯು ದೊರೆತ 
ಹಿನ್ನೆಲೆಯಲ್ಲಿ ಬ್ರಹ್ಮಜಿನಾಲಯ ಮತ್ತು ಇನ್ನಿತರ ಜಿನಾಲಯಗಳ ನಿರ್ಮಾಣಗಳಿಗೆ 


ಕಾರಣವಾಯಿತು. ಜೈನ ಧಾರ್ಮಿಕ ಅಚರಣೆಗಳು ಪ್ರಮುಖವಾಗಿ ಕಂಡುಬರತೊಡಗಿದವು. 


29 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಎರಡನೆಯ ಜಯಸಿಂನ ನಂತರ ಆಳ್ಗಿಕೆ ಮಾಡಿದವನು ಮೊದಲನೆಯ 
ಸೋಮೇಶ್ವರ. ಇವನ ಆಳ್ದಿಕೆಯ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯ ಮನೆತನವು ಸಾಕಷ್ಟು 
ಪ್ರವರ್ಧಮಾನಕ್ಕೆ ಬಂದಿತು. ಲಕ್ಷುಂಡಿಯಲ್ಲಿ ಮೊದಲನೆಯ ಸೋಮೇಶ್ವರನ ಯಾವುದೇ 
ಶಾಸನಗಳು ದೊರೆತಿಲ್ಲ. ಆದರೆ, ಸೋಮೇಶ್ವರನ ಅಳ್ಗಿಕೆಯ ಕಾಲವು ಹಲವಾರು 
ಯುದ್ಧಗಳಿಗೆ ನಾಂದಿಯಾಯಿತು". ಚೋಳರೊಂದಿಗಿನ ತುಂಗಭದ್ರಾ ದೋಆಬ್‌ ಮತ್ತು 
ವೆಂಗಿಯ ಭಗಗಳಿಗಾಗಿ ಹಲವರು ಯುದ್ದಗಳು ನಿರಂತರವಾದವು. ಪರಮಾರ ದೊರೆ 
ಭೋಜನೊಂದಿಗೂ ಕೂಡಾ ಯುದ್ದಮಾಡಿ ಮಾಂಡವದ ವರೆಗೂ ಚಾಲುಕ್ಯ ಸೈನ್ಯವು 
ಹೋಗಿತ್ತು, ಅವರ ರಾಜಧಾನಿ ಧಾರಾ ವನ್ನು ಚಾಲುಕ್ಯ ಸೈನಿಕರು ದಮನಮಾಡಿದರೆಂದು 
ಶಾಸನಗಳು ಹೇಳುತ್ತವೆ. ಸೋಮೇಶ್ವರನು ಕಲಚೂರಿ ಕರ್ಣನನ್ನು ಕೂಡಾ ಸೋಲಿಸಿದನು. 
ಅಲ್ಲದೇ ಶಿಲಹಾರ ಮನೆತನದ ರಾಜರನ್ನು ಕೂಡಾ ಸೋಲಿಸಿದಂತೆ ತೋರುತ್ತದೆ. 
ಆರನೆಯ ವಿಕ್ರಮಾದಿತ್ಯನ ರಾಜ್ಯದಲ್ಲಿದ್ದ ಕವಿ ಬಿಲ್ಲಣನ ಪ್ರಕಾರ ಸೋಮೇಶ್ವರನಿಗೆ 
ಯಾವುದೋ ರೀತಿಯ ವ್ಯಾಧಿ ತಗುಲಿ ಅದರಿಂದ ಚೇತರಿಸಿಕೊಳ್ಳಲಿಲ್ಲ. ಇದರಿಂದಾಗಿಯೇ 
ಅವನು  ಕುರುವತ್ತಿಯ ಹತ್ತಿರದ ತುಂಗಭದ್ರಾ ನದಿಯಲ್ಲಿ ಜಲಸ್ಥಂಭನ ಹೊಂದಿ ಪ್ರಾಣ 


ತ್ಯಾಗಮಾಡಿದನೆಂದು ತಿಳಿದುಬರುತ್ತದೆ." 


ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನ ಮರಣಾನಂತರದಲ್ಲಿ ಅವನ ಮಗನಾದ 
ಭುವನೈಕಮಲ್ಲ ಎರಡನೆಯ ಸೋಮೇಶ್ವರನು ಆಡಳಿತನಡೆಸಿದನು. ಭುವನೈಕಮಲ್ಲದೇವನ 


ಆಡಳಿತದ ದಾಖಲೆಗಳನ್ನು ಇಲ್ಲಿ ನೋಡಬಹುದು. ವಿಶೇಷವೆಂದರೇ ಇಲ್ಲಿ ದೊರೆತ 


30 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಭುವನೈಕಮಲ್ಲನ ಶಾಸನದಲ್ಲಿ ಲಕ್ಕುಂಡಿಯನ್ನು ಶ್ರೀರಾಮರದತ್ತಿಯ ಅಗ್ರಹಾರವೆಂದು 
ಹೇಳಲಾಗಿದೆ". ಇಲ್ಲಿನ ಸಾವಿರ ಮಹಾಜನರು ಮರುಳೇಶ್ವರ ದೇವರಿಗೆ ಸುಂಕದಾನ, 
ಗಾಣ ಮತ್ತು ತೋಟಗಳನ್ನು ದಾನರೂಪವಾಗಿ ನೀಡಲಯಿತೆಂದು ಉಲ್ಲೇಖಿಸುತ್ತದೆ. 
ಮರಳಿಮಯ್ಯನೆಂಬುವವನು ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವರಿಗೆ ನಿತ್ಯ ಪೂಜಾ 
ವಿಧಿಗಳಿಗಾಗಿ ದಾನ ನೀಡಿ ಈ ದಾನವನ್ನು ಸಾಸಿರ್ವ ಮಹಾಜನರು ಪಾಲಿಸಬೇಕೆಂದು 
ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಮರುಳೇಶ್ವರ ದೇವಾಲಯವು ಲಕ್ಷುಂಡಿಯಲ್ಲಿದ್ದುದರ ಬಗ್ಗೆ 


ದಾಖಲೆಗಳನ್ನು ನೋಡಬೇಕಾಗುತ್ತದೆ. 


ಭವನೈಕಮಲ್ಲ ಸೋಮೇಶ್ವರನು ರಾಜನದ ಮೇಲೆ ತಕ್ಷಣದಲ್ಲಿ ಹಲವಾರು 
ಯುದ್ದಗಳಲ್ಲಿ ತೊಡಗಬೇಕಾಯಿತು. ಯುದ್ದಗಳು ಚಾಲುಕ್ಕರ ಆಡಳಿತದ ಅವಿಭಾಜ್ಯ 
ಅಂಗಗಳಾಗಿ ಬೆಳೆದಿವೆ. ಅವನ ತಮ್ಮನಾದ ಆರನೆಯ ವಿಕ್ರಮಾದಿತ್ಯನ ಸಹಾಯದಿಂದಾಗಿ 
ಪರಮಾರರ ಮೇಲಿನ ಯುದ್ದದಲ್ಲಿ ಜಯಗಳಿಸಿದನು. ಅಲ್ಲದೇ ಜಯಸಿಂಹನನ್ನು ಆ 
ಭಾಗದಲ್ಲಿ ಸ್ಥಾಪಿಸಿದನು. ಆದರೆ ಎರಡನೆಯ ಸೋಮೇಶ್ವರನು ಆಡಳಿತಕ್ಕೆ 
ಬಂದಾಗಿನಿಂದಲೂ ವಿಕ್ರಮಾದಿತ್ಯನ ಮೇಲೆ ಅಷ್ಟಾಗಿ ನಂಬಿಕೆಯನ್ನಿಡಲಿಲ್ಲ. ಇದರಿಂದಾಗಿ 
ವಿಕ್ರಮಾದಿತ್ಯ ಮತ್ತು ಅವನ ಮಧ್ಯೆ ವಿರಸವೇ ಬೇಳೆಯಿತು. ಬಿಲ್ಲಣನ ಪ್ರಕಾರ 
ಮದಲನೆಯ  ಸೋಮೇಶ್ವರನಿಗೆ ಮೊದಲಿನಿಂದಲೂ  ವಿಕ್ರಮಾದಿತ್ಯನನ್ನೇ ರಾಜನನ್ನಾಗಿ 


ಮಾಡಬೇಕೆಂಬ ಆಸೆಯಿತ್ತು. ಆದರೆ ಅನಿವಾರ್ಯವಾಗಿ ಸೋಮೇಶ್ವರನಿಗೆ 


ನೀಡಬೇಕಾಯಿತು. ಆದರೆ ಕಾಲಾನಂತರದಲ್ಲಿ ವಿಕ್ರಮಾದಿತ್ಯನು ಅಂದಿನ 


JL 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಮಹಾಮಂಡಲೆಶ್ವ್ಚರರ ಸಹಯದಿಂದ ತನ್ನ ಅಣ್ಣ ಸೋಮೇಶ್ವರನನ್ನು ಕೆಳಗಿಳಿಸಿದನು ಮತ್ತು 
ತಾನೇ ರಾಜನಾದನು. ಕ್ರಿಶ 1077ರಲ್ಲಿ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬಂದನೆಂದು 


ತಿಳಿಯಲಾಗುತ್ತದೆ. ಕ್ರಿ.ಶ 1127ರವರೆಗೂ ಅವನು ಅಳಿಕೆ ಮಾಡಿದನು. 


ಆರನೆಯ ವಿಕ್ರಮಾದಿತ್ಯನ ಆಡಳಿತದ ಕಾಲವು ಕಲ್ಯಾಣ ಚಾಲುಕ್ಕರ ಉತ್ತುಂಗುದ 
ಕಾಲವೆಂಬುದು ನಿರ್ವಿವಾದವಾಗಿ ಎಲ್ಲ ವಿದ್ವಾಂಸರ ಅಭಿಪ್ರಾಯವಾಗಿದೆ”. ಅವನ 
ಆಡಳಿತದಲ್ಲಿ ಹಾಕಿಸಿದಷ್ಟು ಶಾಸನಗಳು ಮತ್ತು ನಿರ್ಮಿಸಿದಷ್ಟು ದೇವಾಲಯಗಳು 
ಬೇರಾವಕಾಲದಲ್ಲೂ ಆಗಲಿಲ್ಲ. ಸುಮಾರು ಐವತ್ತು ವರ್ಷಗಳಷ್ಟು ದೀರ್ಪಕಾಲ ಆಳ್ಪಿಕೆ 
ಮಾಡಿದ ವಿಕ್ರಮಾದಿತ್ಯನು ಕಲ್ಯಾಣ ಚಾಲುಕ್ಯ ರಾಜಮನೆತನವನ್ನು ಅಂದಿನ ರಾಜಕೀಯ 
ಸ್ಥಿತಿಯಲ್ಲಿ ಅತ್ಯುತ್ತಮವಾದ ಮತ್ತು ಸಧೃಡವಾದ ರಾಜ್ಯವನ್ನಾಗಿ ಮಾಡಿದನು. ಅವನ 
ಹಲವಾರು ಶಾಸನಗಳು ಲಕ್ಕುಂಡಿಯಲ್ಲಿ ದೊರೆತಿವೆ. ಇವುಗಳ ಹಿನ್ನೆಲೆಯಲ್ಲಿ 
ಲಕ್ಷುಂಡಿಯಲ್ಲಿನ ಅವನ ಪಾತ್ರವನ್ನು ಮತ್ತು ಒಟ್ಟಾರೆ ಆಡಳಿತದ ಘಟ್ಟಗಳನ್ನು 
ನೋಡಬಹುದಾಗಿದೆ. ವಿಕ್ರಮಾದಿತ್ಯನು ರಾಜನಾದ ಮೇಲೆ ಹಲವಾರು ಹೊಸತುಗಳಿಗೆ 
ಕಾರಣನಾಗಿದ್ದಾನೆ. ಅವನು ರಾಜನಾದ ಮೇಲೆ ಹೊರಗಿನವರು ಸ್ಥಾಪಿಸಿದ ಶಕ ವರ್ಷವನ್ನು 
ನಿಲ್ಲಿಸಿ ವಿಕ್ರಮ ಶಕೆಯನ್ನು ಪ್ರಾರಂಭಿಸಿದನೆಂದು?' ಇದನ್ನೆ ಮಾದರಿಯಾಗಿ ನಂತರದ 
ರಾಜರು ಕೂಡಾ ತಮ್ಮ ಹೆಸರಿನಿಂದ ಶಕೆಗಳನ್ನು ಸ್ಥಾಪಿಸಿದರೆಂದು ಮತ್ತು ಅವುಗಳನ್ನೇ 


ಪಾಲಿಸಿದರೆಂದು ತಿಳೀದುಬರುತ್ತದೆ. ವಿಶಾಲವಾದ ಸಾಮ್ರಾಜ್ಯವಾದ ಕಲ್ಯಾಣದ ಚಾಲುಕ್ಯರ 


ರಾಜ್ಯವನ್ನು ಆಡಳಿತಾತ್ಮಕವಾಗಿ ಹಲವಾರು ಕಿರು ಭಾಗಗಳಾಗಿ ವಿಂಗಡಿಸಿ ಅವುಗಳಿಗೆ ತನ್ನ 


ಪಿ2 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಹತ್ತಿರದ ಸಂಬಧಿಗಳನ್ನೇ ಮಹಾಮಾಂಡಳಿಕರನ್ನಾಗಿ ಮಾಡಿದನು. ಅಲ್ಲದೇ ಅವನ 
ಪತ್ನಿಯರೂ ಕೂಡಾ ರಾಜ್ಯಾಡಳಿತದಲ್ಲಿ ತೊಡಗಿದ್ದರು, ಮತ್ತು ಹಲವಾರು ಭಾಗಗಳನ್ನು 
ಸ್ವತಂತ್ರವಾಗಿ ಆಳುತಿದ್ದರು. ಧಾರ್ಮಿಕವಾಗಿ ಅಂದು ಹಿಂದು, ಜೈನ ಮತ್ತು ಬೌದ್ದ 


ಧಾರ್ಮಿಕ ನಂಬಿಕೆಗಳು ಪ್ರಚಲಿತದಲ್ಲಿದ್ದವು. 


ವಿಕ್ರಮಾದಿತ್ಯನು ತನ್ನ ಆಳ್ದಿಕೆಯ ಕಾಲದಲ್ಲಿ ಮೂರುಬಾರಿ ಮಾಳ್ಸದ ಮೇಲೆ 
ದಾಳಿಮಾಡಿದನು. ಪರಮಾರ  ಉದಯನನ್ನು ಸೋಲಿಸಿದನೆಂದು ತಿಳಿದುಬರುತ್ತದೆ. 
ಇದರಿಂದಾಗಿ ನರ್ಮದೆಯ ದಕ್ಷಿಣ ಭಾಗಗಳೆಲ್ಲವು ಚಾಲುಕ್ಕರ ಅಧೀನಕ್ಕೆ ಬಂದವು. ಅವನ 
ಶಾಸನಗಳಲ್ಲಿ ಅವನು ಹಲವಾರು ದೇಶಗಳನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಬಹುಶಃ 
ಕೆಲವಷ್ಟು ಭಾಗವು ಉತ್ಸೇಕ್ಷಾಪೂರ್ವಕವಾದ ಅಂಶಗಳಿವೆ. ವೆಂಗಿಯನ್ನು ಅವನು 
ಕಳೆದುಕೊಂಡು ಪುನಃ ಪಡೆದನು. ಇದರಿಂದಾಗಿ ಕೊಲ್ಲಿಪಾಕೆ700 ಭಾಗವು ಅವನ 
ಆಡಳಿತಕ್ಕೆ ಸೇರಿಕೊಂಡಿತು. ಇದನ್ನು ಅನಂತಪಾಲನೆಂಬ ಮಹಾದಂಡನಾಯಕನು 
ಆಡಳಿತಮಾಡುತ್ತಿದ್ದನು. ಅನಂತಪಾಲಯ್ಯನ ಉಲ್ಲೇಖಗಳು ಹಲವಾರು ಶಾಸನಗಳಲ್ಲಿ 


ಕಂಡುಬರುತ್ತವೆ”. 


ವಿಕ್ರಮಾದಿತ್ಯನ ಆಳ್ವಿಕೆಯ ಕೊನೆಯ ಘಟ್ಟದಲ್ಲಿ ಹೊಯ್ಸಳ ರಾಜ ಮೊದಲನೆಯ 
ಬಲ್ಲಾಳನು ಸಾಕಷ್ಟುಭಾಗಗಳನ್ನು ತನ್ನ ಅಧೀನಕ್ಕೆ ಪಡೆದನು. ಬಲ್ಲಾಳನು ರಾಜನಾಗಿ 


ಆಡಳಿತಮಾಡಿದನು. ಅವನು ತನ್ನ ಶಾಸನಗಳಲ್ಲಿ ಮಹಾಮಂಡಳೇಶ್ವರ ಎಂಬ 


ತಿ3 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಹೆಸನಿಂದಲೇ  ಕರೆದುಕೊಂಡಿದ್ದಾನೆ. ಅದರಂತೆ ಕ್ರಮೇಣವಗಿ ಮಂಡಳಿಕರೆಲ್ಲರು 
ಸ್ಪತಂತ್ರರಾಗುವತ್ತ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಕ್ರಿ.ಶ.1127ರಲ್ಲಿ ಅವನು 


ದೈವಾಧೀನನಾದನು ಮತ್ತು ಮೂರನೆಯ ಸೋಮೇಶ್ವರನು ರಾಜನಾದನು. 


ಲಕ್ಷುಂಡಿಯಲ್ಲಿರುವಂತಹ ಆರನೆಯ ವಿಕ್ರಮಾದಿತ್ಯನ ಶಾಸನಗಳು ಅಲ್ಲಿನ 
ರಾಜಕೀಯ, ಸ್ಥಳೀಯ ಆಡಳಿತ ಮತ್ತು ನಂದಿನ ಧಾರ್ಮಿಕ ಚಟುವಟಿಕೆಗಳನ್ನು ಕುರಿತಾಗಿ 
ಬೆಳಕು ಚೆಲ್ಲುತ್ತವೆ. ಅವನ ಆಡಳಿತದ ಆರಂಭಿಕ ಕಾಲದ ಶಾಸನವೊಂದು ಲಕ್ಷುಂಡಿಯ 
ಮರುಳೇಶ್ವರ ದೇವಾಲಯಕ್ಕೆ ದಾನ ನೀಡಿದ ದಾಖಲೆಯನ್ನು ನೀಡುತ್ತದೆ”. ಲಕ್ಷುಂಡಿಯ 
ವ್ಯಾಪಾರಸ್ಥರ ಪ್ರತಿಯೊಂದು ಅಂಗಡಿಯವರು ಮರುಳೆಶ್ವ್ತರ ದೇವರಿಗೆ ಒಂದೊಂದು 
ಸಟ್ಟುಗ ಭತ್ತವನ್ನು ದಾನ ನೀಡಿದ ದಾಖಲೆಐದೆ. ಇಲ್ಲಿನ ಆನೆಯಕೇರೆಯ ಮುನ್ನೂರು 
ಜನ ನಖರರು ಬಚ್ಚರಸ ಮತ್ತುಅ ಗಣಗಳು ಕೂಡ ಭತ್ತವನ್ನು ದಾನವಾಗಿ ನೀಡಿದರೆಂದು 
ಉಲ್ಲೇಖಿಸುತ್ತದೆ. ಅಂಗಡಿಗಳು, ನಖರರು ಇವೆಲ್ಲವು ಲಕ್ಕುಂಡಿಯ ವ್ಯಾಪರಸ್ಥರ 
ಕೂಟವೆಂಬುದನ್ನು ಸೂಚಿಸುತ್ತದೆ. ಅಲ್ಲದೇ ಕೆರೆ ಕಟ್ಟಿಸಿದ ದಾಖಲೆಯೂ ಕೂಡ ಇದರಲ್ಲಿ 
ನಂತರದ ಶಾಸನದಲ್ಲಿ ದಾಖಲಾಗಿದೆ. ಇಲ್ಲಿನ ಇನ್ನೊಂದು ಶಾಸನವು ವಿಕ್ರಮಾದಿತ್ಯನ 
ಕಾಲಕ್ಕೆ ಸೇರಿದ್ದು". ಇದರಲ್ಲಿ ಲಕ್ಕುಂಡಿಯನ್ನು ಬೆಳ್ಳಲದ ಅಗ್ರಹಾರ ಚೂಡಾಮಣಿ 
ಭೂಷಣಪ್ರಧಾನವೆನಿಸುತ್ತದೆ. ಮತ್ತೊಂದು ಹೊಸದಾಗಿ ಶೋಧಿಸಿದ ವಿಕ್ರಮಾದಿತ್ಯನ 
ಶಾಸನವು ಅವನ ವಿಕ್ರಮ ಶಕೆ 44ನೆಯ ವರ್ಷದಲ್ಲಿ ದಾಖಲಗಿದೆ. ಅಂದರೆ ಸುಮರು 


1119 ರಲ್ಲಿ ಹಾಕಿಸಲಾಗಿದೆ. ಇದರಲ್ಲಿ ಚಟ್ಟೇಶ್ವರ ದೇವರಿಗೆ ಷಷ್ಠಿಯ ನಿತ್ಯ ಪೂಜೆಗಾಗಿ 


34 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಬೇಕಾದ ಹುವುಗಳಿಗಾಗಿ ಹಲಾವಾರು ಜನಗಳು, ವಡ್ಡವ್ಯ ಹಾರಿ ದಾಸಸೆಟ್ಟಿ ಮಣಿಗಾರ 
ಗೋವಿಂದಸೆಟ್ಟಿ, ಮೊದಲಾದವರು ಗದ್ಯಾಣಗಳನ್ನು ದಾನ ನೀಡಿದರೆಂದು ಉಲ್ಲೇಖಿಸುತ್ತದೆ. 
ಲಕ್ಷುಂಡಿಯಲ್ಲಿ ಇಂದು ಚಟ್ಟೇಶ್ವರ ದೇವಾಲಯವಾವುದೆಂದು ಗುರುತಿಸುವುದು ಕಷ್ಟ 
ಸಾಧ್ಯದ ಕೆಲಸ. ವಿಕ್ರಮಾದಿತ್ಯನ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ತೆಲ್ಲಿಗರರೂ ಕೂಡಾ 
ಸಮಾಜಿಕವಾಗಿ ಬಹುವಾದ ಪ್ರಾಶಸ್ತ್ಯವನ್ನು ಹೊಂದಿದ್ದರು". ತೆಲ್ಲಿಗೇಶ್ವರ ದೇವರಿಗೆ 


ಹಲವು ಸೆಟ್ಟಿಯರು ದಾನ ನೀಡಿದ ಉಲ್ಲೇಖವು ದೊರೆಯುತ್ತದೆ. 


ಕ್ರಿಶ 1925 ರ ಒಂದು ಶಾಸನವು ಲಕ್ಕುಂಡಿಯಲ್ಲಿ ದೊರೆತಿದ್ದು, ಅದರಲ್ಲಿ ಅವನ 
ರಜ್ಯವ್ಯಾಪ್ತಿಯನ್ನು ಮತ್ತು ಅವನ ಸಾಹಸಗಾಥೆಗಳನ್ನು ಸವಿವರವಾಗಿ ವಿವರಿಸುತ್ತದೆ”. 
ವಿಕ್ರಮಾದಿತ್ಯನ ಹಲವು ಶಾಸನಗಳು ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಇರುತ್ತವೆ. 
ಬಸದಿಗಳಿಗೆ ದಾನ ನೀಡಿದ ಮತ್ತು ಹಲವಾರು ಜೈನ ಸಂಘಗಳನ್ನು ಹೆಸರಿಸುವಂತಹ 


ದಾಖಲೆಗಳನ್ನು ನೀಡುತ್ತವೆ. 


ಆಡಳಿತದ ದೃಷ್ಟಿಯಿಂದ ಲಕ್ಷುಂಡಿಯನ್ನು ಗಮನಿಸಿದಾಗ ಅಲ್ಲನ ಸ್ಥಳೀಯವಾದ 
ಆಡಳಿತವನ್ನು ಮಹಾಜನಗಳು ನೋಡಿಕೊಳ್ಳುತ್ತಿದ್ದರೆಂಬುದು ಹಲವಾರು ಶಾಸನಗಳ 
ಆಧಾರದಿಂದ ತಿಳಿದುಬರುತ್ತದೆ. ಇಲ್ಲಿ ಮುಖ್ಯವಾಗಿ ತೆಲ್ಲಿಗಲು, ನಖರರು, ಸೆಟ್ಟಿಗಳು, 
ದವಣಿಗರು ಮತ್ತು ಮೊದಲಾದವರು ಮಹಾಜನಗಳಾಗಿದ್ದರು. ಅವರ ಸಹಾಯದಿಂದಾಗಿ 


ಸ್ಥಳೀಯ ಜೈನ ಮತ್ತು ಶೈವ, ವೈಷಣವ ದೇವಾಲಯಗಳ ನಿತ್ಯ ನೈಮಿತ್ಯಕ ಪೂಜಾ ವಿಧಿ- 


35 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ವಿಧಾನಗಳು ನಿರಾತಂಕವಾಗಿ ನಡೆದುಕೊಂಡುಬರುತ್ತಿದ್ದವು. ರಾಜ ಮತ್ತು ವಿಭಾಗದ 
ಮಾಂಡಳೀಕ ಅಧವ ಆಡಳಿತಾಧಿಕಾರಿಗಳು ಉಲ್ಲೇಖಗೊಂಡರೂ  ಮಹಾಜನಗಳೇ 
ಮುಖ್ಯವಾದ ಪಾತ್ರವಹಿಸುತ್ತಿದ್ದರು. ರಾಜನ ಆಡಳಿತದಲ್ಲಿ ಸ್ಥಳೀಯ ಆಡಳಿತವನ್ನು 
ನೋಡಿಕೊಳ್ಳಲು ಮಹಾಜನರ ವ್ಯವಸ್ಥೆಯು ಯಾವಗಲೂ ಸಿದ್ದವಗಿರುತಿತ್ತು. 
ಧರ್ಮಾತೀತವಾಗಿ ಅವರು ಗ್ರಾಮದ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತ 
ಅಂದಿನ ಸಮಾಜವನ್ನು ಬಹು ಅರ್ಥಪೂರ್ಣವಾಗಿ ಮುಂದೆ ಸಾಗಿಸಿದ್ದಾರೆ. ಇಲ್ಲಿನ 
ಶಾಸನವೊಂದು ಮಹಜನರನ್ನು ತುಂಬು ನುಡಿಗಳಿಂದ ಹೊಗಳಿದೆ.” ಶ್ರೀರಾಮರದತ್ತಿಯ 
ಮಹಾಅಗ್ರಹಾರ ಲೊಕ್ಕಿಗುಂಡಿಯರೊಡೆಯ ಪ್ರಮುಖ ಮಹಾಜನ, ಶ್ರೀ ಸಾಸಿರ್ವರಂ, 


ಎಂದು ಹೇಳುತ್ತ ಧರ್ಮದಿಂದ ಮತ್ತು ಚಾರಿತ್ರವಂತರೆಂದು ಹೇಳುತ್ತದೆ. 


ಸರ್ವಜ್ಞ ಚಕ್ರವರ್ತಿ ಭೂಲೋಕಮಲ್ಲ ಮೂರನೆಯ ಸೋಮೇಶ್ವರನು ಆರನೆಯ 
ವಿಕ್ರಮಾದಿತ್ಯನ ನಂತರದಲ್ಲಿ ಅಳ್ಗಿಕೆ ಮಾಡಿದನು. ಇವನು ಮಾನಸೋಲ್ಲಾಸ ಅಧವಾ 
ಅಭಿಲಾಷಿತಾರ್ಥ ಚಿಂತಾಮಣಿ ಎಂಬ ವಿಶ್ವಕೋಶವನ್ನು ಸಂಪಾದಿಸಿ ಪ್ರಚೂರಪಡಿಸಿದ್ದನು. 
ಈ ಕೃತಿಯು ಅಂದಿನ ಸಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಬಗ್ಗೆ ಸಚಿತ್ರಣವನ್ನು 
ನೀಡುತ್ತದೆ. ಇಲ್ಲಿನ್‌ ಒಂದು ವೀರಗಲ್ಲು ಶಾಸನದಲ್ಲಿ ಇವನ ಹೆಸರು ಉಲ್ಲೇಖಗೊಂಡಿದೆ. 
ಭುಲೋಕಮಲ್ಲನು ಕೂಡಾ ತನ್ನ ತಂದೆಯಂತೆ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದನು. 


ಇವನ ಆಡಳಿತದಲ್ಲಿ ಶಾಂತವಾದ ವಾತಾವಾರಣವಿದ್ದು ಹೆಚ್ಚಿನ ಯುದ್ದಗಳು ನಡೆಯಲಿಲ್ಲ. 


ಅವನು ಬಹುತೇಕವಾಗಿ ತನ್ನ ರಾಜಧಾನಿಯಲ್ಲಿಯೇ ಇದ್ದು ರಾಜ್ಯಭಾರವನ್ನು 


36 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಮಾಡಿದನೆಂದು ಶಾಸನಗಳಿಂದ ತಿಳಿಯಬಹುದಾಗಿದೆ. ಅವನು ಬನವಾಸಿ, 
ನವಿಲೆಯಕುಪ್ಪ, ಹುಲ್ಲುಣಿಯ ತೀರ್ಥ ಮೊದಲಾದ ಸ್ಥಳಗಳಿಗೆ ಭೇಟಿಯನ್ನು ನೀಡಿದ 
ವಿವರವನ್ನು ಪಡೆಯಬಹುದಾಗಿದೆ". ಸರ್ವಜ್ಞ ಸೋಮೇಶ್ವರನ ಮಗ ಜಗದೇಕಮಲ್ಲ-2 


ನು 1139 ರ ಹೊತ್ತಿಗೆ ರಾಜ್ಯದ ಆಡಳಿತವನ್ನು ಹೊಂದಿದನು. 


ಎರಡನೆಯ ಜಗದೇಕಮಲ್ಲನ ಕಾಲದಲ್ಲಿ ಚಾಲುಕ್ಯ ಮನೆತನದ ಹಿನ್ನಡೆಯನ್ನು 
ಕಾಣಬಹುದು. ಮೊದಲನೆಯದಾಗಿ ವೆಂಗಿಯು ಇವರ ಕೈಯಿಂದ ಹೋಯಿತು. ಕಾಕತಿಯ 
ಪ್ರೋಲನು ಸ್ವತಂತ್ರನಾದನು. ಅಲ್ಲದೇ ಇತ್ತ ಹೊಯ್ಸಳರು ಕೂಡಾ ಸಾಕಷ್ಟು 
ಪ್ರಭಾವಶಲಿಗಳಾದರು. ಹನಗಲ್ಲಿನವರೆಗೂ ಹೊಯ್ಸಳ ವಿಷ್ಣುವರ್ಧನು ಅಧಿಕಾರವನ್ನು 
ಸ್ಥಾಪಿಸಿದನು. ಲಕ್ಕುಂಡಿಯ ಜಗದೇಕಮಲ್ಲನ ಶಾಸನವೊಂದು ದಾನ ನೀಡಿದ ಉಲ್ಲೇಖವನ್ನು 
ನೀಡುತ್ತದೆ”. ಮತ್ತೊಂದು ಶಾಸನದಲ್ಲಿ ಚನ್ನಕೇಶವ ದೇವರಿಗೆ ದಾನ ಬಿಟ್ಟ ವಿಚಾರವನ್ನು 


ನೀಡುತ್ತದೆ”.  ತೆಲ್ಲಿಗೇಶ್ಚರ ದೇವರಿಗೆ ಶ್ರೀಗಂಧಕ್ಕೆ ದಾನ ನೀಡಿದ ವಿವರವು 


ದೊರೆಯುತ್ತದೆ”. 


ಜಗದೇಕಮಲ್ಲನ ನಂತರದಲ್ಲಿ ಎರಡನೆಯ ತೈಲನು ಅಳ್ದಿಕೆ ಮಾಡಿದನು. 
ಲಕ್ಷುಂಡಿಯಲ್ಲಿ ತೈಲನ ಶಾಸನಗಳ ದಾಖಲೆಗಳಿಲ್ಲ. ಆದರೆ ಅವನ ಮಗನಾದ ನಾಲ್ಲನೆಯ 
ಸೋಮೇಶ್ವರ ಅಧವಾ ತ್ರಿಭುವನಮಲ್ಲನ ಕಾಲದ ಉಲ್ಲೇಖಗಳು ದೊರೆಯುತ್ತವೆ. ಈ 


ಕಾಲದಲ್ಲಿ ಕಲಚೂರಿಗಳು ಸಾಕಷ್ಟು ಪ್ರಭಾವಶಾಲಿಗಳಾದರು. ಅತ್ತ ಹೊಯ್ಸಳರು 


37 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ4 


ಸಂಪೂರ್ಣವಾಗಿ ಸ್ಪತಂತ್ರರಾಗುವತ್ತ ಹೆಜ್ಜಿ ಹಾಕಿದ್ದರು. ತ್ರಿಭುವನಮಲ್ಲನ"? ಶಾಸನದಲ್ಲಿ. 
ಕಾಳಮುಖ ಪಂಡಿತನ ಬಗ್ಗೆ ಉಲ್ಲೇಖವಿದೆ. ಸ್ಥಾನಾಚಾರ್ಯ ಸೋಮೇಶ್ವರ ಪಂಡಿತನಿಗೆ 
120 ಹೊನ್ನ ಗದ್ಯಾಣಗಳನ್ನು ಪೆರ್ಗಡೆಯರ ತ್ರಿಭುವನ ಕೇಶವ ನು ನೀಡಿದನೆಂದು 
ಶಾಸನವು ಉಲ್ಲೇಖಿಸುತ್ತದೆ. ಅಲ್ಲದೇ ಗಂಧಿಗ ದಾಸಿಸೆಟ್ಟಿಯು ಮೂರು ಮತ್ತರು 


ಭೂಮಿಯನ್ನು ದಾನವನ್ನು ನೀಡಿದ ಉಲ್ಲೇಖವಿದೆ. 


ಕಲ್ಯಾಣದ ಚಾಲುಕ್ಕರ ಶಾಸನಗಳನ್ನು ನೋಡಿದರೆ ಸುಮಾರು 1160-70 
ರವರೆಗೂ ಇಲ್ಲಿ ಅವರ ಅಧಿಕಾರವಿದ್ದಂತೆ ತೋರುತ್ತದೆ. ಶಾಸನಗಳ ಹಿನ್ನೆಲೆಯಲ್ಲಿ 
ನೋಡಿದಾಗ ಕಲಚೂರಿಗಳ ಹಲವಾರು ಶಾಸನಗಳೂ ಇಲ್ಲಿ ಕಂಡುಬಂದಿವೆ. ಹೀಗಾಗಿ 
ಬಹುಶಃ ಕೆಲವು ಕಾಲಕ್ಷಾದರೂ ಲಕ್ಷುಂಡಿಯು ಕಲಚೂರಿಗಳ ಅಧೀನದಲ್ಲಿದ್ದಿರಬಹುದೆಂದು 
ತೋರುತ್ತದೆ. ಬಹುಶಃ ಅವರು ಕಲ್ಯಾಣದ ಚಾಲುಕ್ಕರ ಮಹಾಮಾಂಡಲೀಕರಾಗಿದ್ದ 


ಕಾರಣವಾಗಿ ಅವರ ಶಾಸನಗಳೂ ಇಲ್ಲಿ ಕಂಡುಬರುತ್ತವೆ. 


ಸುಮಾರು ಕ್ರಿ.ಶ.1180 ಕಲಾಫಟ್ಟದಲ್ಲಿ ಪುನಃ ಚಾಲುಕ್ಕ ಸಾಮಜ್ಯದ 
ಅಧಿಕಾರವನ್ನು ತ್ರಿಭುವನಮಲ್ಲ ನಾಲ್ದನೆಯ ಸೋಮೇಶ್ವರನು ಸ್ಥಾಪಿಸಿದ್ದು ಕಲ್ಯಾಣದಿಂದಲೇ 
ಆಅಳ್ಗಿಕೆ ನಡೆಸಿದಂತೆ ಶಾಸನಗಳು ಉಲ್ಲೇಖಿಸುತ್ತವೆ. ಅಂದರೇ ಕಳಚೂರಿಗಳು ಪುನಃ 
ಚಾಲುಕ್ಕರ ಅಧಿಕಾರವನ್ನು ಒಪ್ಪಿದಂತೆ ತೋರುತ್ತದೆ. ಏಕೆಂದರೆ ಲಕ್ಷುಂಡಿಯಲ್ಲಿನ ವೀರ 


ಸೋಮೇಶ್ವರನ ಶಾಸನಗಳು ಲಭ್ಯವಿದ್ದು ಅವನ ಅಧಿಕಾರದಲ್ಲಿ ಹಲವಾರು ದಾನದತ್ತಿಗಳನ್ನು 


38 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ನೀಡಿದ ದಾಖಲೆಗಳಿವೆ. ಅಲ್ಲದೇ ಅವನ ಕೆಲವು ಹೊಸ ಶಾಸನಗಳೂ ದೊರೆತಿದ್ದು 
ಒಟ್ಟು ಏಳು ಶಾಸನಗಳು ಇಲ್ಲಿ ಲಭ್ಯವಾಗಿವೆ. ಐದರಿಂದ ಅವನ ಆಡಳಿತದಲ್ಲಿ ಲಕ್ಕುಂಡಿಗೆ 
ವಿಶೇಷವಾದ ಗಮನ ನೀಡಿರುವುದನ್ನು ಸ್ಪಷ್ಟಪಡಿಸಬಹುದು. ಇವನ ಶಾಸನಗಳಲ್ಲಿ 
ವಿಶೇಷವಗಿ ಹಲವರು ದೇವಾಲಯಗಳಿಫೆ ದಾನದತ್ತಿಗಳನ್ನು ಅಲ್ಲಿನ ಮಹಾಜನರ 
ಮೂಲಕವಾಗಿ ಮತ್ತು ತನ್ನ ಅಧಿಕಾರಿಗಳಳ ಮೂಲಕವಾಗಿ ನೀಡಿದ ದಾಖಲೆಗಳು 


ದೊರೆಯುತ್ತವೆ. 


ಕಲಚೂರ್ಯರು; 

ಸುಮಾರು ಕ್ರಿಶ.1160 ರ ನಂತರದ ಕಾಲಘಟ್ಟದಿಂದ ಲಕ್ಷುಂಡಿಯಲ್ಲಿ 
ಕಲಚೂರ್ಯರ ಶಾಸನಗಳು ಕಂಡುಬಂದಿವೆ. ಆರಂಭದಿಂದಲೂ ಕಲಚೂರಿಗಳು ಕಲ್ಯಾಣದ 
ಚಾಲುಕ್ಯರ ಮಾಂಡಲಿಕರಾಗಿದ್ದಂಧವರು. ಕಾಲಕ್ರಮೇಣದಲ್ಲಿ ಸ್ವತಂತ್ರರಾದರು. ವಾಸ್ತವಿಕವಾಗಿ 
ಅವರನ್ನು ಬಾದಾಮಿ ಚಾಲುಕ್ಕರ ಕಾಲದಿಂದಲೇ ಗುರುತಿಸಬಹುದು". ಎಲಿಚಪುರ 
ಅಧವಾ ಎಲ್ಲೋರ ಅವರ ರಾಜಧಾನಿಯಾಗಿತ್ತು.  ಮಂಗಳೇಶನ ಮಹಾಕೂಟದ 
ಧರ್ಮವಿಜಯಶಾಸನದಲ್ಲಿ ಸ್ಪಷ್ಟವಾದ ಉಲ್ಲೇಖದಂತೆ ಅವನು ಕಳಚೂರಿ ಬುದ್ಧ ಮತ್ತು 
ಸಂಕರನನ್ನು ಸೋಲಿಸಿ ಅವರ ಇಪಶ್ವರ್ಯವನ್ನು ಪಡೆದುಕೊಂಡು ಮಾಕುಟೇಶ್ವರನಾಧನ 
ಉತ್ಸವದಲ್ಲಿ ವಿನಿಯೋಗಿಸಿದನೆಂದು ಹೇಳಿದೆ. ಅಂದರೆ ಈ ಮನೆತನವು ಪ್ರಾಚೀನವಾಗಿದ್ದು 


ತನ್ನ ಅಸ್ತಿತ್ವವನ್ನು ಹಾಗೆಯೇ ಉಳಿಸಿಕೊಂಡುಬಂದಿತ್ತು. ಕಲ್ಯಾಣದ ಚಾಲುಕ್ಕರ ಕಾಲಕ್ಕೆ 


39 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಸಮಕಾಲೀನವಾಗಿ ಅವರ ಹಲವಾರು ಶಾಸನಗಳು  ಅಳ್ಗಿಕೆಯ ವಿಷಯಗಳು 
ಪ್ರಸ್ತುತವಾಗುತ್ತವೆ. 

ಕಳಚೂರ್ಯರು ಕರ್ನಾಟಕದಲ್ಲಿ ತಮ್ಮ ಅಸ್ತಿತ್ವವನ್ನು ಬಹು ಗಟ್ಟಿಯಾಗಿಯೇ 
ಸ್ಥಾಪಿಸಿಕೊಂಡಿದ್ದರೆ. ಮೂಲತಃ ಎಲ್ಲೋರ ನಂತರದಲ್ಲಿ ಮಧ್ಯಪ್ರದೇಶಗಳಲ್ಲಿ ಆಡಳಿತದಲ್ಲಿದ್ದು 
ಕಲಕ್ರಮೇಣವಾಗಿ ಕರ್ನಾಟಕ ಪ್ರದೇಶಕ್ಕೆ ಬಂದರೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ". 
ಅವರು ಇಂದಿನ ಪಂಢರಪುರ ಜಿಲ್ಲೆಯ ಮಂಗಳವೇಡಾ ಗ್ರಾಮದಲ್ಲಿ ನೆಲೆನಿಂತು 
ಅಲ್ಲಿಂದಲೇ ತಮ್ಮ ರಾಜಧಾನಿಯನ್ನು ಸ್ಥಾಪಿಸಿಕೊಂಡು ಆಳ್ಗಿಕೆಯನ್ನು ಮಾಡಿದರು 
ಉಚಿತ ಎಂಬುವವನು ಈ ಮನೆತನದ ಮೂಲಪುರುಷರಲ್ಲೊಬ್ಬನು. ಇವನ ಸಂತತಿಯೇ 
ಬೆಳೆದು ಅಳ್ಗಿಕೆಮಾಡಿತು. ಆಸಗ, ಕನ್ನಮ, ಕಿರಿಯರಸ, ರಾಜ-2 ಮತ್ತು ಬಿಜ್ಜಳ-ಬಿಜ್ಜಳ-1 
ಎಂಬ ಅರಸರು ಆಳ್ಗಿಕೆಮಾಡಿದರು. ಐವರನಂತರದಲ್ಲಿ ಜೋಗಮ, ಪೆರ್ಮಾಡಿ, ಬಿಜ್ಜಳ-2, 
ಸೋವಿದೇವ, ಮಲ್ಲಿಕಾರ್ಜುನ, ಸಂಕಮ, ಅಹವಮಲ್ಲ ಮತ್ತು ಸಿಂಫಣರು ಎರಡನೆಯ 
ಹಂತದಲ್ಲಿ ಆಳ್ಗಿಕೆ ಮಾಡಿದರು. ಆರಂಭದಲ್ಲಿ ಮೇಲೆ ಹೇಳಿದಂತೆ ಮಂಗಳವೇಡೆಯು 
ರಾಜಧಾನಿಯಾಗಿದ್ದು, ಕಲ್ಯಾಣದ ಅವನತಿಯ ನಂತರದಲ್ಲಿ ಬಿಜ್ಜಳನ ಕಾಲದಲ್ಲಿ ಕಲ್ಯಾಣಕ್ಕೆ 


ಬದಲಾಯಿಸಲಾಯಿತು. ನಂತರದಲ್ಲಿ ಮಾದಿಗನೂರು(ಕೊಪ್ಪಳದ ಹತ್ತಿರ)ಮತ್ತು 


ಮಂಗಳವೇಡಾಗಳಿಂದಲೇ ಆಳಿದರು". 


40 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಕಲಚೂರಿ ಅರಸರು ಎರಡನೆಯ ಬಿಜ್ಜಳನವರೆಗೂ ಚಾಲುಕ್ಕರ 
ಮಾಂಡಲಿಕರಾಗಿದ್ದರು. ಬಿಜ್ಜಳನ ಕಾಲಕ್ಕೆ ಆಗಲೆ ಅವರು ಸ್ಲಿತ್ಯಂತರದಲ್ಲಿದ್ದು ಕ್ರಮೇಣವಾಗಿ 
ರಾಜಕೀಯ ನೇಪಥ್ಯಕ್ಕೆ ಸೇರಿದರು. ಕಲಚೂರಿಗಳ ಆಡಳಿತವು ಸಾಕಷ್ಟು 
ಘಟನಾವಳಿಗಳಿಂದ ಕೂಡಿತ್ತು. ಅವರು ಕಲ್ಯಾಣಾದ ಚಾಲುಕ್ಕರೋದಿಗೆ ವೈವಾಹಿಕ 
ಸ೦ಂಬಂಧಗಳನು ಹೊಂದಿದ್ದರು. ಇದರಿಂದಾಗಿಯೂ ಆಡಳಿತದ ಹಲವು ಮಜಲುಗಳು 
ಅವರಿಗೆ ತಾವಗಿಯೇ ಬಂದಿದ್ದವು. ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕಲಚೂರಿಗಳು 
ಅಂದಿನ ಕಾಳಮುಖ ಶೈವ ಆಚರಣೆಗಳು ಹಾಗೂ ಆಗಷ್ಟೇ ಪ್ರವರ್ಧಮಾನಕ್ಷೆ ಬರುತ್ತಿದ್ದ 


ಬಸವೇಶ್ವರನ ಧಾರ್ಮಿಕ ಪಚಾರಗಳಿಗೆ ನೀರೆರೆದರು. ಹೀಘಫಾಗಿ ಆರಂಭಿಕ ವೀರಶೈವ 


ಧರ್ಮದ ಬೀಜವನ್ನು ಇವರ ಕಾಲದಲ್ಲೆ ಬಸವೇಶ್ವರನು ಬಿತ್ತಿದನೆಂದು ಹೇಳಬಹುದು”. 


ಲಕ್ನುಂಡಿಯ ಧಾರ್ಮಿಕ ಚಟುವಟಿಕೆಗಳಿಗೆ ಕಲಚೂರಿಗಳೂ ಕೂಡ 
ಹಲವುಬಗೆಯಲ್ಲಿ ತಮ್ಮ ಕಾಣಿಕೆಗಳನ್ನು ನೀಡಿದ್ದಾರೆ. ಎರಡನೆಯ ಬಿಜ್ಜಳನ ಕಾಲದಿಂದಲೇ 
ಎಲ್ಲಿ ಅವರ ಶಾಸನಗಳು ಲಭ್ಯವಾಗಿವೆ. ಕಲ್ಯಾಣಾದ ಚಾಲುಕ್ಕರ ಅಗ್ರಗಣ್ಯವಾದ ವಾಸ್ತುಕಲಾ 
ಮತ್ತು ಧಾರ್ಮಿಕ ಕೇಂದ್ರವಾಗಿದ್ದ ಲಕ್ಷುಂಡಿಯಲ್ಲಿ ಅವರೂ ಕೂಡಾ ತಮ್ಮ ಛಾಪನ್ನು 
ಬಿಡಲು ಇಲ್ಲಿ ದಾನ ದತ್ತಿಗಳನ್ನು ನೀಡಿದರೆಂದು ತಿಳಿಯಬಹುದು. ಕ್ರಿಶ 1160 ರ 
ಸುಮಾರಿನ ಶಾಸನವೊಂದರಲ್ಲಿ ಕಲಚೂರಿ ಚಕ್ರವರ್ತಿ ತ್ರಿಭುವನಮಲ್ಲ ಬಿಜ್ಜಳನೆಂದು 
ಹೆಸರಿಸಿದೆ. ಈ ಶಾಸನವು ನೇರವಾಗಿ ಕಾಶಿವಿಶ್ವೇಶರ ದೇವಾಲಯದ 


ವೇದಿಕೆಯಮೇಲೆಯೇ  ಹಾಕಿಸಲ್ಲಟ್ಟಿದೆ. ತ್ರಿಭುವನಮಲ್ಲನೆಂಬುದು ಚಾಲುಕ್ಯ ಅರಸರ 


41 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಬಿರುದಾಗಿತ್ತು. ಬಹುಶಃ ಅವರ ಎಲ್ಲವನ್ನು ತಾನು ಅನುಭವಿಸಬೇಕೆಂಬ ಮಹದಾಸೆಯಿಂದ 
ಕಲಚೂರಿ ಬಿಜ್ಜಳನು ಅವರ ಬಿರುದನ್ನು ಧರಿಸಿದನೆಂದು ತೋರುತ್ತದೆ. ಇಲ್ಲಿನ ಇನ್ನೊಂದು 
ಶಾಸನದಲ್ಲಿ" . ಬಿಜ್ಜಳನ ಬಗ್ಗೆ ಶಾಸನಾಗಳಲ್ಲಿ ಉತ್ಸೇಕ್ಷಾಪೂರ್ವಕವಾದ ಬಿರುದಾವಳಿಗಳು 
ಕಾಣಸಿಗುತ್ತವೆ. ಸಮಸ್ತ ಭುವನಾಶ್ರಯ ಶ್ರೀಪ್ರಿದ್ದೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ 
ಪರಮಭಟ್ಟಾರಕ ಕಾಳಂಜಪುಅರವರಾಧೀಶ್ವರ ಸುವರ್ಣವೃಷಭದ್ದಜ 
ಡಮರುಗತೂರ್ಯನಿರ್ಗೋಶಣ  ಕದನಪ್ರಚಂಡ ಸುಭಟರಾಅದಿತ್ಯ  ಛಲದಂಕರಾಮ 
ಶ್ರೀಮತ್ನ್ಗಳಚೂರ್ಯಚಕ್ರವರ್ತಿಿ  ಭುಜಬಳ ಬಿಜ್ಜಣರಾಜ್ಯ...... ಎಂಬುದಾಗಿ ತನ್ನನ್ನು 
ಕರೆದುಕೊಂಡಿದ್ದಾನೆ.  ಐದರೀದಾಗಿ ಕಳಚೂರ್ಯರಿಗೆ ತಮ್ಮನ್ನು ಗಟ್ಟಿಯಾಗಿ ನೆಲೆ 
ನಿಲ್ಲಿಸುವಂಥ ಪ್ರಯತ್ನದಲ್ಲಿ ಇಂತಹ ಬಿರುದುಬಾವಲಿಗಳ ಅವಶ್ಯಕತೆಯು ಅಧಿಕವಾಗಿದ್ದು, 
ಕಲ್ಯಾಣದ  ಅರಸಂತೆ ಅವರ ಘನತೆಗೆ ಪೂರಕವಾದ ಬಿರುದಾವಲಿಗಳನ್ನು 
ಹೋದುವುದರಿಂದ ತಾವೂ ಕೂಡಾ ಅದೇ ರೀತಿಯ ರಾಜತ್ವವನ್ನು ಅನುಭವಿಸುವಂತಹ 


ಮಹದಾಸೆ ಇಲ್ಲಿ ಕಾಣುತ್ತದೆ. 


ಇವನಂತರ ಅಳಿಕೆ ಮಾಡಿದ ಸೋವಿದೇವನ ಶಾಸನವೂ ಇಲ್ಲಿ ಕಂಡುಬಂದಿದೆ "". 
ಈ ಶಾಸನದಲ್ಲಿ ಸೋವಿದೇವನನ್ನು ಕಳಚೂರ್ಯಚಕ್ರವರ್ತಿರಾಯಮುರಾರಿ ಎಂದು 
ಹೆಸರಿಸಿದೆ. ಈ ಶಾಸನವನ್ನು ಜೈನಬಸದಿಯ ನವರಂಗದ ಕಂಬದ ಮೇಲೆ ಹಾಕಿಸಿದ್ದು 
ಸುಷೇಣ ಪಂಡಿತರಿಗೆ 120 ಗದ್ಯಾಣಗಳನ್ನು ದಾನ ನೀಡಿದ ವಿವರವನ್ನು ಸೂಚಿಸುತ್ತದೆ. 


ಮತ್ತೊಂದು ಶಾಸನವು" ರಲ್ಲಿ ಕೇಶವ ಮತ್ತು ಆದಿತ್ಯರ ನಂದಾದೀವಿಗೆಗೆ ಮಹಾಜನರ 


42 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಸಮ್ಮುಖದಲ್ಲಿ ಗುಣನಿಧಿಕೇಶವನ ತಮ್ಮ ಬಾಚರಸನು ಹಣದನವನ್ನು ನೀದಿದ 
ಉಲ್ಲೇಕವನ್ನು ನೀಡುತ್ತದೆ. ಗುಣನಿಧಿಕೇಶವನು ಬಹುಶಃ ಕಳಚೂರ್ಯ ಅಧಿಕಾರಿಯಾಗಿದ್ದು 
ಇಲ್ಲಿನ ಹಲವುಶಾಸನಗಳಲ್ಲಿ ಉಲ್ಲೇಕಿತನಾಗಿದ್ದಾನೆ. ಪ್ರಸನ್ನಕೇಶವದೇವರ ಪ್ರತಿಷ್ಠಾಪನೆಯ 
ವಿಷಯವನ್ನು ತಿಳಿಸುವ ವಿವರವು ಸೋವಿದೇವನ ಮತ್ತೊಂದು ಶಾಸನದಲ್ಲಿದೆ *. ಈ 


p-] 


ಶಾಸನದಲ್ಲಿ ಅವನ ವಂಶವೃಕ್ಷವನ್ನೂ ಕೂಡಾ ನೀಡಲಾಗಿದೆ. 


ಸೋವಿದೇವನ ಆಅಳ್ಗಿಕೆಯು ಸಾಕಷ್ಟು ಪ್ರಭಾವಕರಿಯಗಿದ್ದು ಅವನ 
ನಂತರದಲ್ಲಿ ಸಂಕಮನು ಆಡಳಿತಮಾಡಿದ. ಅವನ ಬಗ್ಗೆ ಇಲ್ಲಿನ ಶಾಸನಗಳು 
ದಾಖಲೆಗಳನ್ನು ನೀಡುತ್ತವೆ. ಅವನನ್ನು ನಿಸ್ಪಂಕಮಲ್ಲ ಎಂಬ ಬಿರುದಿನಿಂದ ಉಲ್ಲೇಖಿಸಿವೆ". 
ಇವನೂ ಕೂಡಾ ಇಲ್ಲಿನ ಕೇಶವ ದೇವರಿಗೆ ದಾನ ದತ್ತಿಗಳನ್ನು ಬಿಟ್ಟ ಉಲ್ಲೇಖಗಳನ್ನು 
ನೋಡಬಹುದು. ಸಂಕಮನ ಶಾಸನವೇ ಕಳಚೂರ್ಯರ ಕೊನೆಯ ಉಲ್ಲೇಖವಾಗಿದೆ. 
ಏಕೆಂದರೆ, ಮೇಲೆ ಹೇಳಿದಂತೆ ಪುನಃ ಸುಮಾರಿ 1180 ರ ಹೊತ್ತಿಗೆ ಕಲ್ಯಾಣ ಚಾಲುಕ್ಯ 
ತ್ರಿಭುವನಮಲ್ಲ ನಾಲ್ಕನೆಯ ಸೋಮೇಶ್ವರನು ರಾಜ್ಯವನ್ನು ಪಡೆದಿದ್ದು ಅವನ ಆಳ್ವಿಕೆಯನ್ನು 
ಸೂಚಿಸುವ ಹಲವಾರು ಶಾಸನಗಳು ಲಕ್ಕುಂಡಿಯಲ್ಲಿ ದೊರೆತಿವೆ. ಹೀಗಾಗಿ ಕಲಚೂರ್ಯರ 
ಆಅಳ್ದಿಕೆಯ ದಾಖಲೆಗಳು ಇಲ್ಲಿಗೆ ಕೊನೆಗೊಂಡಿರುತ್ತವೆ ಎಂದು ತಿಳಿಯಬಹುದು. 
ಹೊಯ್ದಳೆ; 

ಹೊಯ್ಸಳರ ಎರಡನೆಯ ಬಲ್ಲಾಳನ ಕಾಲದ ಕೆಲವು ಶಾಸನಗಳು ಲಕ್ಕುಂಡಿಯಲ್ಲಿ 


ದೊರೆತಿವೆ. ಎರಡನೆಯ ಬಲ್ಲಾಳನ ಕಾಲದಲ್ಲಿಯೇ ಹೊಯ್ಸಳರು ಸಂಪೂರ್ಣವಾಗಿ 


43 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಕಲ್ಯಾಣದ ಚಾಲುಕ್ಯರಿಂದ ಸ್ವತಂತ್ರರಾಗಿ ರಾಜ್ಯಭಾರ ಮಾಡಿದರು. ಬಲ್ಲಾಳನು ಬಹು 
ಪರಾಕ್ರಮಿಯಾಗಿದ್ದನು. ಅವನು ಪ್ರವರ್ಧಮಾನಕ್ಕೆ ಬರುವ ಕಾಲಕ್ಕೆ ಚಾಲುಕ್ಕರ ಶಕ್ತಿಯು 
ಕಳೆಗುಂದತೊಡಗಿತ್ತು. ಹೀಗಾಗಿ ಅವನಿಗೆ ಸ್ವತಂತ್ರನಾಗುವುದು ಬಹು ಸರಳವಾದ 
ಕೆಲಸವಾಗಿತ್ತು. ಅವನು ತುಂಗಭದ್ರಾನದಿ ಪಾತ್ರವನ್ನು ಆಅಕ್ರಮಿಸಿಕೊಂದು 
ಲಕ್ಕುಂಡಿಯವರೆಗೂ ತನ್ನ ರಾಜ್ಯವನ್ನು ವಿಸ್ತರಿಸಿದನು. ಹೀಗಾಗಿ ಹೊಯ್ಸಳ ಸಾಮ್ರಾಜ್ಯದ 
ಉತ್ತರದ  ಉಪರಾಜಧಾನಿಯಂತೆ ಲಕ್ಷುಂಡಿಯು ಆಡಳಿತದಲ್ಲಿ ಕೆಲಸಮಾಡಿತು. 
ವೀರಬಲ್ಲಾಳನು ಕ್ರಿ.ಶ.1173 ರಲ್ಲಿ ಅಧಿಕಾರಕ್ಕೆ ಬಂದನು". ಅವನು ಅಧಿಕಾರಕ್ಕೆ ಬಂದಾಗ 
ಹೊಯ್ದಳ ಅಧಿಕಾರವು ಸಾಕಷ್ಟು ಕ್ಷೀಣವಾಗಿತ್ತು. ಚೋಳರಾಜ್ಯದ ಅಆಂತರೀಕ 
ಆಡಳಿತದಲ್ಲಿಯೂ ಬಲ್ಲಾಳನು ಹಸ್ತಕ್ಷೇಪ ಮಾಡಬೇಕಾಯಿತು. ತನ್ನ ರಾಜ್ಯದ ಶಾಂತಿಯನ್ನು 
ಪುನಃ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಚೋಳರಾಜ್ಯದಲ್ಲಿ ಕಲಹವನ್ನು ಶಮನ ಮಾಡಿ 
ಚೋಳರಾಜ್ಯಪ್ರತಿಷ್ಠಾಪನಾಚಾರ್ಯನೆಂಬ ಬಿರುದನ್ನು ಹೊಂದಿದನು. ಬಲ್ಲಳನು 
ಯಾದವರೊಂದಿಗೂ ಕೂಡಾ ಯುದ್ದಮಾಡಿ ಅವರನ್ನು ಸೋಲಿಸಿದನು. ಕಲ್ಯಾಣ 
ಚಾಲುಕ್ಕರ ಅಧಿಕಾರದಿಂದ ಹೊರಬಂದ ಮೇಲೆ ಸ್ವತಂತ್ರವಾಗಿ ರಾಜ್ಯಭಾರ ಮಾಡುತ್ತ 
ಹಲವಾರು ದೇವಾಲಯಗಳ ನಿರ್ಮಾಣಕ್ಕೆ ಕಾರಣವಾದನು. ಬಲ್ಲಾಳನ ಆಡಳಿತವು 


ಹೊಯ್ಸಳ ರಾಜ್ಯದ ಉತ್ತುಂಗವನ್ನು ಸೂಚಿಸುತ್ತದೆ. ಕ್ರಿ.ಶ.1195 ರ ಒಂದು ಶಾಸನದಲ್ಲಿ 


ಬಲ್ಲಾಳನ ಆಡಳಿತದಲ್ಲಿ ವಿಷ್ಣುಭಟ್ಟರ ಕೇಶವದೇವ, ಯಡಕೆಯರ ಕೇಶವದೇವರಿಗೆ ದಾನ 
ನೀಡಿದ ವಿವರವನ್ನು ನೀಡುತ್ತವೆ *. ಕ್ರಿಶ.1200 ರ ಶಾಸನದಲ್ಲಿ ವೀರಬಲ್ಲಾಳ 


ದೇವರಸರ ಅಳ್ಗಿಕೆಯಲ್ಲಿ ಶಂಕರನಾರಾಯಣ ದೇವರ ಅಂಗರಂಗ ಭೋಗಕ್ಕೆ ತೋಟದ 


44 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಭೂದತ್ತಿಯನ್ನು ಹಾತಿಕರ ಭಟ್ಟರಸನಮಗ ರಾಯರಸನು ನೀಡಿದನೆಂದು ಉಲ್ಲೇಖಿಸುತ್ತದೆ. 
ಕ್ರಿ.ಶ.1212 ರ ಶಾಸನವೇ ಹೊಯ್ಸಳ ವೀರಬಲ್ಲಳನ ಲಕ್ಕುಂಡಿಯಲ್ಲಿನ ಕೊನೆಯ 
ಶಾಸನವಾಗಿದೆ. *' ಇದರಲ್ಲಿ ಇಲ್ಲಿನ ಶ್ರೀಮಧುಸೂಧನ ದೇವರಿಗೆ ದಾನ ನೀಡಿದ 
ಉಲ್ಲೇಖಗಳು ದೊರೆಯುತ್ತವೆ. ಬಲ್ಲಾಳನ ಕಾಲದಲ್ಲಿ ಲಕ್ಸುಂಡಿಯು ಅವನ ಒಂದು 


ಪ್ರಮುಖವಾದ ಧಾರ್ಮಿಕ ಸ್ಥಳವಾಗಿತ್ತು. ಎಂದಿನಂತೆ ಅವನ ಕಾಲದಲ್ಲೂ ಲಕ್ಷುಂಡಿಯು 


ವ್ಯಾಪಾರ ಮತ್ತು ಸ್ಥಳೀಯವಾದ ಧಾರ್ಮಿಕ ಚಟುವಟಿಕೆಗಳಿಗೆ ಮುಖ್ಯ 
ಭೂಮಿಕೆಯಾಗಿತ್ತು. 
ಯಾದವ; 


ಯಾದವ ಮನೆತನದ ಒಂದೇ ಒಂದು ಶಾಸನವು ಇಲ್ಲಿ ಲಭ್ಯವಾಗಿದ್ದು, 
ಇಐಮ್ಮಡಿಸಿಂಘಫಣನು ಪುನಃ ಇಲ್ಲಿನ ಶಾಸನದ ಮೂಲಕ ಕಂಡುಬರುತ್ತಾನೆ. ಕ್ರಿ.ಶ. 1223 ರ 
ಶಾಸನದಲ್ಲಿ ಅವನ ಉಲ್ಲೇಖವು ದೊರೆಯುತ್ತದೆ". ಅವನ ಆಡಳಿತದಲ್ಲಿ ಮಧುಸೂಧನ 


ದೇವರಿಗೆ ದಾನ ನೀಡಿದ ಉಲ್ಲೇಖವನ್ನು ದಾಖಲಿಸುತ್ತದೆ. 


ಒಟ್ಟಾರೆಯಾಗಿ ನೋಡಿದಾಗ, ಲಕ್ಷುಂಡಿಯು ನಿರಂತರವಾಗಿ ಅಂದಿನ ರಾಜಕೀಯ 
ಸ್ಥಿತ್ಯಂತರದ ಎಲ್ಲ ಚಟುವಟಿಕೆಗಳಿಗೆ ಕಾರಣವಾಯಿತು. ಅಂದಿನ ರಾಜಕೀಯವಾದ ಎಲ್ಲ 
ಚಟುವಟಿಕೆಗಳಿಗೆ ಲಕ್ಷುಂಡಿಯು ಸಾಕ್ಷಿಯಾಯಿತು. ಅಂದಿನ ರಾಜಕೀಯದ ಜೊತೆಗೆ, 
ಧಾರ್ಮಿಕವಾದ ನಿರಂತರ ಚಟುವಟಿಕೆಗಳು ನಡೆದುಕೊಂಡುಬಂದವು. ಲಕ್ಷುಂಡಿಯು 


ಪ್ರಾಯಃ ಈ ಎಲ್ಲ ಕಾರಣಗಳಿಂದಾಗಿ ಎಲ್ಲ ರಾಜರುಗಳಿಗೆ ಆಕರ್ಷಕ ಕೇಂದ್ರವಾಗಿತ್ತು. ಆ 


45 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಎಲ್ಲ ಕಾರಣಗಳಿಂದಾಗಿಯೇ ಜೈನ ಮತ್ತು ಹಿಂದೂ ಸಂಪ್ರದಾಯಗಳ ದೇವಾಲಯಗಳು 
ಇಲ್ಲಿ ಅಧಿಕ ಪ್ರಮಾಣದಲ್ಲಿ ನಿರ್ಮಾಣವಾದವು. ಲಕ್ಷುಂಡಿಯ ದೇವಾಲಯಗಳ ನಿರ್ಮಾಣ 
ಮತ್ತು ಅವುಗಳ ವಾಸ್ತು ಶೈಲಿ ಹಾಗೂ ಶಿಲ್ಲಕಲೆಗಳು ಕಲ್ಯಾಣದ ಚಾಲುಕ್ಕರ ಕಲಾ 


ಪ್ರೌಢಿಮೆಗೆ ಕೈಗನ್ನಡಿಯಾಗಿವೆ. 


A 


46 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


ಅಡಿಟಿಪ್ಪಣಿಗಳು 


1. ಸುಮಾರು 2003-04 ರಲ್ಲಿ ರಾಜ್ಯ ಪುರಾತತ್ವ ಇಲಾಖೆಯವರು ಡಾ. ಅ. 
ಸುಂದರ ಅವರ ಸಾರಥ್ಯದಲ್ಲಿ ಉತ್ಸನನ ಕೈಗೊಂಡು ಹಲವಾರು ಕುರುಹುಗಳನ್ನು 
ಕಂಡುಹಿಡಿದಿದ್ದಾರೆ. ಇದರಿಂದಾಗಿ ಅಲ್ಲಿನ ಪ್ರಾಚೀನತೆಯಬಗ್ಗೆ ಬೆಳಕು ಚೆಲ್ಲಲು 
ಸಾಧ್ಯವಾಗುತ್ತದೆ. ಪುರಾತತ ಐಲಾಖೆಯಲ್ಲಿಯೇ ನಾನೂ ಕುಡಾ 
ಸೇವೆಸಲ್ಲಿಸುತ್ತಿದ್ದುದರಿಂದ ಉತ್ಸನನ ಸಮಯದಲ್ಲಿ ಸ್ವತಃ ನಾನೂ ನೋಡಿದ್ದೇನೆ. 

2. ಜೈನಧಾರ್ಮಿಕ ಚಟುವಟಿಕೆಗಳಿಗೆ ಶಾಸನಗಳೂ ಮತ್ತು ಲಕ್ಕುಂಡಿಯ ಜೈನ 
ಬಸದಿಗಳೇ ಸಾಕ್ಷಿಯಾಗಿವೆ. ಶಾಸನಗಳ ಬಗ್ಗೆ ವಿಶೇಷವಾಗಿ ಬದನೆಯ 
ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 

3. ರಾಷ್ಟಕೂಟರ ಕಾಲದ ವೀರಗಲ್ಲು ಶಾಸನವೊಂದು ಇಲ್ಲಿ ಪತ್ತೆಯಾಗಿದೆ. 
ನೋಡಿ;ಹನುಮಾಕ್ಷಿ ಗೋಗಿ. ಲಕ್ಷುಂಡಿಯ ಶಾಸನಗಳು-1 

4. ಹನುಮಾಕ್ಷಿ ಗೋಗಿ-ಡಂಬಳ; ಒಂದು ಸಾಂಸ್ಕೃತಿಕ ಅಧ್ಯಯನ. ಗದಗ,2008 ಈ 
ಕೃತಿಯಲ್ಲಿ ಲೇಖಕರು ಡಂಬಳದ ಸಮಗ್ರವಾದ ಅಧ್ಯಯನವನ್ನು ನೀಡಿದ್ದಾರೆ. 

5. ಎಸ್‌.ಐ.ಐ.11-2, ಸಂ;94 

6. ಇಂಡಿಯನ್‌ ಎವಪಿಗ್ರಾಫಿ-10,ಪು185 

7. ದೇಸಾಯಿ.ಪ.ಬಿ. ಅ ಹಿಸ್ಟರಿ ಅಫ ಕರ್ನಾಟಕ, 1970(1981).ಪು-143 

8. ಎಸ್‌.ಐ.ಐ.11-1, ಸಂ;52 


9. ಅದೇ 


47 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ4 


10. ಬಿ.ಆರ್‌.ಗೋಪಾಲ. ದಿ ಚಾಲುಕ್ಕಾಸ ಆಫ್‌' ಕಲ್ಯಾಣ ಅಂಡ ದಿ 
ಕಲಚೂರಿಸ್‌.1981. ಪು-89-93 


J ಅದೇ, 

12: ಎಸ್‌.ಐ.ಐ.9-1.ಸಂ೦.52 

13. ಬಿ.ಆರ್‌ .ಗೋಪಾಲ್‌.ಪೂರ್ಮೋಕ್ವ.-ಪು-97 

14. ಅದೇ, -ಪು-119 

15. ಕೆ.ಆರ್‌.ಐ-1940-41,16,- ಕೆ.ಐ-2-ಸಂ-7.ಪು-18 
16. ಹನುಮಾಕ್ಷಿ ಗೋಗಿ. ಲಕ್ಷುಂಡಿಯ ಶಾಸನಗಳು,2010. ಸಂ-7 
17. ದೇಸಾಯಿ.ಪಿ.ಬಿ ಪೂರ್ಮೋಕ್ತ 

18. ಅದೇ, ಪೂರ್ವೋಕ್ವ. ಪು-174-75 

19. ಕೆ.ಐ-2.ಸ೦-9.ಪು-25 

20. ದೇಸಾಯಿ.ಪಿ.ಬಿ.ಪೂರ್ವೋಕ್ವ 

21. ಬಿ.ಆರ್‌ .ಗೋಪಾಲ್‌.ಪೂರ್ಮೋಕ್ವ.-ಪು218-299 

22. ಅದೇ,ಪು-218-299 

23. ಕೆ.ಐ.2.ಸ೦-10.ಪು-29 


24. ಹನುಮಾಕ್ಷಿ ಗೋಗಿ. ಪೂರ್ವೋಕ್ತ 


25. ಅದೇ 
26. ಅದೇ 
27. ಎಸ್‌.ಐ.ಐ.11-2.ಸ೦.2೦2 


48 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ 


28. ದೇಸಾಯಿ.ಪಿ.ಬಿ. ಪೂರ್ಮೋಕ್ಕ-186-87 


29. ಹನುಮಾಕ್ಷಿ ಗೋಗಿ. ಪೂರ್ವೋಕ್ತ 


30. ಅದೇ 

31. ಎಸ್‌.ಐ.ಐ.15,ಸ೦-21 

32. ಎಸ್‌.ಐ.ಐ.15-ಸಂ-48 

33. ಎಸ್‌.ಐ.ಐ.15-ಸಂ೦-63,62,60,70 

34. ದೇಸಾಯಿ.ಪಿ.ಬಿ ಪೂರ್ಮೋಕ್ತ.ಪು ೨97 

35. ಬಿ.ಆರ್‌.ಗೋಪಾಲ್‌. ಪೂರ್ಮೋಕ್ತ-343 

36. ಅದೇ.ಪು-344-45 

37. ದೇಸಾಯಿ. ಪಿ.ಬಿ. ಪೂರ್ವೋಕ್ವ. ಪು-213 

38. ಎಸ್‌.ಐ.ಐ-15-ಸಂ-109 

39. ದೇಸಾಯಿ. ಪಿ.ಬಿ. ಪೂರ್ಮೋಕ್ವ್ಕ -ಪು-202-203 


40. ಹನುಮಾಕ್ಷಿ ಗೋಗಿ, ಪೂರ್ಮೋಕ್ತ-40 


41. ಎಸ್‌.ಐ.ಐ.15-ಸಂ-119 
42. ಎಸ್‌.ಐ.ಐ-15-ಸಂ೦-125 
43. ಎಸ್‌.ಐ.ಐ-15.ಸಂ-135 
44. ಎಸ್‌.ಐ.ಐ-15-ಸಂ-137 
45. ದೇಸಾಯಿ.ಪಿ.ಬಿ.ಪೂರ್ಮೋಕ್ವ.ಪು-272-74 


49 


ಅಧ್ಯಾಯ-02 ರಾಜಕೀಯ ಹಿನ್ನೆಯಲ್ಲಿ ಲಕ್ಕುಂಡಿ4 


46. ಎಸ್‌.ಐ.ಐ-15,ಸಂ೦.209 
47. ಎಸ್‌.ಐ.ಐ.15,ಸ೦-222 
48. ಎಸ್‌.ಐ.ಐ-15, ಸಂ.167 


50 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಧ್ಯಾಯ-03 
ಲಕ್ಷುಂಡಿಯ ದೇವಾಲಯಗಳು 


ಲಕ್ಕುಂಡಿಯಲ್ಲಿನ ದೇವಾಲಯಗಳು ಅಂದಿನ ಅತ್ಯುತ್ತಮವಾದ ವಾಸ್ತು 
ಕೃತಿಗಳೆಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂದು ಪ್ರಚಲಿತದಲ್ಲಿದ್ದ ವಾಸ್ತು 
ವಿನ್ಯಾಸಗಳು, ವಾಸ್ತು ಶಾಸ್ತ್ರದ ಕೃತಿಗಳಲ್ಲಿ ದಾಖಲಾಗಿರುವ ವಿವರಗಳಿಗೆ ಪೂರಕವಾಗಿ ಇಲ್ಲಿನ 
ವಾಸ್ತು ಅಂಶಗಳು ಬೆಳವಣಿಗೆ ಹೊಂದಿವೆ. ಲಕ್ಷುಂಡಿಯ ದೇವಾಲಯಗಳಿಗೆ ಹಿನ್ನೆಲೆಯಾಗಿ 
ಕರ್ನಾಟಕದಲ್ಲಿ ಬಹು ಗಟ್ಟಿಯಾದ ವಾಸ್ತು ಪರಂಪರೆಯಿದ್ದಿತು. ಬಾದಾಮಿ ಚಾಲುಕ್ಕರು 
ಮತ್ತು ರಾಷ್ಟಕೂಟರು ನಿರ್ಮಾಣಮಾಡಿದ ಗುಹಾದೇವಾಲಯಗಳು, ನಿರ್ಮಿತಿ 
ದೇವಾಲಯಗಳು ಹಾಗೂ ಏಕಶಿಲಾ ದೇವಾಲಯಗಳು ಭಾರತೀಯ ವಾಸ್ತು ಪರಂಪರೆಯ 
ಬಹು ಮುಖ್ಯವಾದ ಪ್ರಾಚೀನವಾದ ವಾಸ್ತುಕಲೆಯ ತಾಂತ್ರಿಕತೆ ಮತ್ತು 


ಸೌಂದರ್ಯಾತ್ಮಕವಾದ ಗುಣಗಳನ್ನು ಬಿಂಬಿಸುತ್ತದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿಯೇ 


51 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಮೊಟ್ಟಮೊದಲ ಬಾರಿಗೆ ವಾಸ್ತು ಶೈಲಿಗಳಿಗೆ ಹೊಸದೊಂದು ಅರ್ಥ ಬಂದಿತ್ತು'. ಅಂದು 


ಪ್ರಚಲಿತದಲ್ಲಿದ್ದ ವಾಸ್ತು ಶೈಲಿಗಳನ್ನು ಪ್ರಯೋಗಾತ್ಮಕವಾಗಿ ಅಂದಿನ ದೇವಾಲಯಗಳ 


-] 


( 


ನಿರ್ಮಾಣಗಳಲ್ಲಿ ಉಪಯೋಗಿಸಿಕೊಂಡ ಕೀರ್ತಿ ಅವರದು. ಅಂದಿನ ಕಾಲದಲ್ಲಿ 
ಪ್ರಚಲಿತದಲ್ಲಿದ್ದ ದ್ರಾವಿಡ ಮತ್ತು ನಾಗರ ಪ್ರಾಸಾದ ರಾಚನಿಕ ದೇವಾಲಯಾಗಳು ಬಹು 
ಸೊಗಸಾಗಿ ಮತ್ತು ಪ್ರೌಢವಾದ ವಾಸ್ತು ವಿನ್ಯಾಸದೊಂದಿಗೆ ರಚನೆಗೊಂಡಿವೆ. ಬಾದಾಮಿ 
ಚಾಲುಕ್ಕರು ತಮ್ಮ ಕಾಲದಲ್ಲಿ ನಿರ್ಮಿಸಿದ ದ್ರಾವಿಡ ಮತ್ತು ನಾಗರ ಶೈಲಿಯ 
ದೇವಾಲಯಗಳಲ್ಲಿ ಹಲವಾರು ಹೊಸ ವಾಸ್ತು ಅಂಶಗಳನ್ನು ದುಡಿಸಿಕೊಂಡಿದ್ದಾರೆ. ಅಲ್ಲದೇ 
ಅವುಗಳನ್ನು ಪ್ರಚೂರಪಡಿಸಿದ ರೀತಿ ಅವರ ಕಾಲದ ದೇವಾಲಯ ವಾಸ್ತು ಕಲೆಗೆ ಹೊಸ 
ಪರಿಕಲ್ಪನೆಯನ್ನು ನೀಡುವದರೊಂದಿಗೆ ಭಾರತೀಯ ವಾಸ್ತು ಕಲೆಯಲ್ಲಿ ಹೊಸದೊಂದು 
ಅಧ್ಯಾಯವನ್ನು ಪ್ರಾರಂಭಿಸಿತು. ಬಾದಾಮಿ ಚಾಲುಕ್ಯರ ದೇವಾಲಯಗಳಲ್ಲಿ ಬಾದಾಮಿಯ 
ಮೇಗನ ಶಿವಾಲಯ, ಮಾಲೆಗಿತ್ತಿ ಶಿವಾಲಯಗಳು ದ್ರಾವಿಡ ವಾಸ್ತು ಶೈಲಿಯ ಆರಂಭಿಕ 
ಹಂತಗಳನ್ನು ಬಿಂಬಿಸಿದರೆ, ಮಹಾಕೂಟ ಮತ್ತು ಪಟ್ಟದಕಲ್ಲುಗಳ ವಿರೂಪಾಕ್ಷ 
ಮಲ್ಲಿಕಾರ್ಜುನ ದೇವಾಲಯಗಳು ದ್ರಾವಿಡ ವಾಸ್ತು ಶೈಲಿಯಲ್ಲಿಯೇ ಹೊಸ ಪ್ರಯೋಗವನ್ನು 
ಚಾಲುಕ್ಯ ವಾಸ್ತು ಕಲಾವಿದರು ಕೈಗೊಂಡ ರೀತಿ ಬಹು ಸುಂದರವಾಗಿದೆ. ವಿರೂಪಾಕ್ಷ 
ದೇವಾಲಯದಲ್ಲಿ ಮೊದಲಬಾರಿಗೆ ಹೊರಚಾಚಿದ ಸುಕನಾಶಿಯನ್ನು ಪ್ರಚೂರ ಪಡಿಸಿರುವ 


ರೀತಿ ದ್ರಾವಿಡ-ನಾಗರ ಶೈಲಿಯ ಸಮ್ಮಿಳಿತ ರೂಪವನ್ನು ಸಾಬೀತುಪಡಿಸುತ್ತದೆ. 


ರಾಷ್ಟಕೂಟರ ಕಾಲದಲ್ಲಿ ಐದೆ ವಿನ್ಯಾಸಗಳು ಮುಂದುವರೆದುಕೊಂಡುಹೋದವು”. 


5೨2 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಲ್ಯಾಣದಚಾಲುಕ್ಕರು ತಮ್ಮ ಆಡಳಿತ ಪ್ರಾರಂಭಿಸಿದ ಮೇಲೆ ರಾಜತ್ತಕ್ಕೆ 
ಪೂರಕವಾದ ದೇವಾಲಯ ಮತ್ತು ಕೆರೆ ಕಟ್ಟೆಗಳನ್ನು ನಿರ್ಮಿಸುವುದು ಹಾಗೂ ಈ ಹಿಂದಿನ 
ದೇವಾಲಯಗಳ ಪೂಜಾ ಪುನಸ್ನಾರಗಳನ್ನು ಪುನುರುಜ್ದೀವನಗೊಳಿಸಲು ದಾನ ದತ್ತಿಗಳನ್ನು 
ನೀಡುವುದು ಸಹಜವಾಗಿ ನಡದೇ ಇತ್ತು. ಇದು ಅವರ ರಾಜ್ಯದ ಧಾರ್ಮಿಕ ಮತ್ತು 
ಸಾಂಸ್ಕೃತಿಕ ಚಟುವಟಿಕೆಗಳ ಅಭಿವೃದ್ಧಿಕೆ ಪೂರಕವಾದ ಬೆಳವಣಿಗೆಯಾಗಿತ್ತು. ಕಲ್ಯಾಣದ 
ಚಾಲುಕ್ಕರು ವಾಸ್ತವಿಕವಾಗಿ ಬಾದಾಮಿ ಚಾಲುಕ್ಯ ವಂಶಸ್ತರೇ ಆಗಿದ್ದಾರೆ. ಹೀಗಾಗಿ ಅವರ 
ಪೂರ್ವಜರ ಕಲಾ ಸಂವೇದನೆಗಳು ಇವರಲ್ಲಿ ಹಾಸುಹೊಕ್ಕಾಗಿದ್ದವು. ಅಂತೆಯೇ ಅಂದಿನ 
ಕಾಲದಲ್ಲಿ ರಾಜರುಗಳು ಮತ್ತು ಅವರ ಮಾಂಡಲಿಕರು ರಾಜ್ಯದೆಲ್ಲಡೆ ದೇವಾಲಯಗಳ 
ನಿರ್ಮಾಣ ಮಾಡುವುದ ಜೊತೆಗೆ ಹಲವಾರು ದಾನ ದತ್ತಿಗಳನ್ನು ನೀಡಿದರು. ಕಲ್ಯಾಣದ 
ಚಾಲುಕ್ಕರ ಕಾಲದ ವಾಸ್ತು ಕಲೆ ತನ್ನದೇ ಆದಂತಹ ವಿಶಿಷ್ಠವಾದ ವಾಸ್ತು ಶೈಲಿಯನ್ನು 
ಪ್ರಚೂರಪಡಿಸುತ್ತದೆ ಮತ್ತು ವೈವಿಧ್ಯಮಯವಾದ ವಾಸ್ತು ಅಂಶಗಳನ್ನು 


ಅಭಿವೃದ್ದಿಪಡಿಸಿರುವದನ್ನು ಕೂಡಾ ಅಧ್ಯಯನದಲ್ಲಿ ಗಮನಿಸಬಹುದು. 


ಲಕ್ನುಂಡಿಯ ದೇವಾಲಯಗಳಲ್ಲಿ ಹಿಂದೂ ಮತ್ತು ಜೈನ ಧಾರ್ಮಿಕ 
ಸಂವೇದನೆಗಳನ್ನು ಹೊಂದಿ ಬೆಳವಣಿಗೆ ಹೊಂದಿವೆ. ಹೀಗಾಗಿ ಇಲ್ಲಿನ ವಾಸ್ತುಕಲೆಯನ್ನು 
ಹಿಂದು ಮತ್ತು ಜೈನ ವಾಸ್ತುಕಲಾ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನೀಡಬೇಕಾಗುತ್ತದೆ. 
ಅಂದಿನ ಅಆರ್ದಿಕತೆಯ ಬಗ್ಗೆಯೂ ಕೂಡಾ ಇಲ್ಲಿನ ದೇವಾಲಯಗಳಿ ಸ್ಪಷ್ಟವಾದ 


ಚಿತ್ರಣವನ್ನು ನೀಡುತ್ತವೆ. ಇಲ್ಲಿನ ದೇವಾಲಯಗಳ ವಾಸ್ತುಕಲಾ ಅಂಶಗಳು ಬೆಳವಣಿಗೆ 


53 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಹೊಂದಿದ ವಿಧಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಸುಮಾರು ಕ್ರಿಶ 1050 ರ ಹೊತ್ತಿಗೆ 
ಇಲ್ಲಿನ ಬಹು ಪ್ರಮುಖವಾದ ದೇವಾಲಯಗಳು ನಿರ್ಮಾಣವಾಗಿದ್ದವು. ಜೈನ ಬಹ್ಮ 
ಜಿನಾಲಯದ ಉದಾಹರಣೆಯನ್ನೇ ತಗೆದುಕೊಂಡರೆ, ಅದರ ನಿರ್ಮಾಣವು ಬಹುಶಃ ಕ್ರಿ.ಶ. 
1003 ರ ಹೊತ್ತಿಗೆ ಆಗಿರುವ ಸಾಧ್ಯತೆಯಿದಿ್‌. ಅಂದರೆ ಹನ್ನೊಂದನೆಯ ಶತಮಾನದ 
ಆರಂಭದಲ್ಲಿಯೇ ಇಲ್ಲಿ ಪೌಢವಾದ ವಾಸ್ತು ಕಲಾ ಚಟುವಟಿಕೆಗಳು ಆರಂಭಗೊಂಡು 
ಉತ್ತಮವಾದ ದೇವಾಲಯಗಳ ನಿರ್ಮಾಣದತ್ತ ದಾಪುಗಾಲು ಹಾಕಿದ ದಾಖಲೆಗಳನ್ನು 
ನೋಡಬಹುದು. ಇಲ್ಲಿನ ಕಾಶಿವಿಶ್ವೇಶ್ವರ ಮತ್ತು ನನ್ನೇಶ್ವ್ಷರ ದೇವಾಲಯಗಳು ಎಲ್ಲ 
ದೃಷ್ಟಿಯಿಂದಲೂ ಕಲ್ಯಾಣದಚಾಲುಕ್ಕರ ಕಾಲದ ಅತ್ಯುತ್ತಮವಾದ ದೇವಾಲಯಗಳೆಂಬುದರಲ್ಲಿ 
ಯಾವುದೇ ಸಂಶಯವಿಲ್ಲ. ಅವುಗಳ ರಚನೆಯಲ್ಲಿ ಕಂಡುಬರುವಂತಹ ವಾಸ್ತು ಅಂಶಗಳಿಗೆ 
ಅಂದು ಪ್ರಚಲಿತದಲ್ಲಿದ್ದ ವಾಸ್ತು ಕೃತಿಗಳೂ ಕೂಡಾ ಪ್ರೇರಣೆ ಒದಗಿಸಿರುವುದನ್ನು 
ನೋಡಬಹುದು. ಮಾನಸೋಲ್ಲಾಸ ಅಧವಾ ಅಭಿಲಾಷಿತಾರ್ಥ ಚಿಂತಾಮಣಿ ಯನ್ನು 
ಸರ್ವಜ್ಞಸೋಮೇಶ್ವರ ರಚಿಸಿದ್ದು ಅದರ ಕಾಲವು ಕ್ರಿ.ಶ.1130 ಕ್ಕೆ 
ನಿಗದಿಪಡಿಸಬಹುದಾಗಿದೆ*. ಅದೇ ರೀತಿ ಪರಮಾರ ರಾಜ ಭೋಜನು ರಚಿಸಿದ 
ಸಮರಾಂಗಣಸುತ್ರಧಾರ ಎಂಬ ವಾಸ್ತುಶಾಸ್ತ್ರದ ಕೃತಿಯು ಈ ಭಾಗದಲ್ಲೂ ಕೂಡಾ ಸಾಕಷ್ಟು 
ಪ್ರಚಲಿತದಲ್ಲಿತ್ತು". ಇಲ್ಲಿ ಒಂದು ವಿಶೇಷವೆಂದರೆ, ಕಲ್ಯಾಣದ ಚಾಲುಕ್ಕರು ಹಲವಾರು 
ಬಾರಿ ಪರಮಾರರ ಮೇಲೆ ದಂಡೆತ್ತಿ ಹೋಗಿದ್ದಾರೆ. ಮತ್ತು ಅವರನ್ನು ಸೋಲಿಸಿದ್ದಾರೆ. 
ಅಂದರೆ ಆರಂಭದಿಂದಲೂ ಪರಮಾರ ಪ್ರದೇಶದ ಮೇಲೆ ಒಂದುರೀತಿಯ 


ಅಪರೋಕ್ಷವಾದ ಅಧಿಕಾರವನ್ನು ಚಾಲುಕ್ಯ ದೊರೆಗಳು ಹೊಂದಿದ್ದರು. ಪ್ರಾಯಶಃ ಇಂತಹ 


54 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಸಂಬಂಧಗಳು ಅಂದು ರಾಜಾ ಭೋಜನು ರಚಿಸಿದಂತಹ ವಾಸ್ತುಕಲಾ ಕೃತಿಯಾದ 
ಸಮರಾಂಗಣಸೂತ್ರದಲ್ಲಿನ ವಾಸ್ತು ಅಂಶಗಳನ್ನು ದುಡಿಸಿಕೊಂಡಿರುವ ಸಾಧ್ಯತೆ ಇದೆ. 


[5c] 


ಚಾಲುಕ್ಯ ದೇವಾಲಯಗಳನ್ನು ನೋಡಿದಾಗ ಅವರ  ಸ್ಥಪತಿಗಳು ದೇವಾಲಯ 
ನಿರ್ಮಾಣಕ್ಕೆ ದುಡಿಸಿಕೊಂಡಂತಹ ಶಿಲೆಯು ಈ ಹಿಂದಿನ ರಾಜಮನೆತನಗಳವರು 
ದುಡಿಸಿಕೊಂಡ  ಶಿಲೆಗಿಂತ ವಿಭಿನ್ನವಾದುದು. ಈ ಮೊದಲು ಮರಳುಶಿಲೆಯನ್ನು 
ದೇವಾಲಯ. ನಿರ್ಮಾಣಕ್ಕೆ ಮತ್ತು ಗುಹಾಲಯಗಳ ಕೆತ್ತನೆಗೆ ಉಪಯೋಗಿಸಲಾಗಿತ್ತು. 
ಬಾದಾಮಿ ಚಾಲುಕ್ಕರು ಮತ್ತು ರಾಷ್ಟಕೂಟರು ತಮ್ಮ ಬಹು ಮುಖ್ಯವಾದ 
ವಾಸ್ತುಕೃತಿಗಳನ್ನು ಮರಳುಶಿಲೆಯಿಂದಲೇ ರಚಿಸಿದ್ದಾರೆ. ಆ ಶಿಲೆಯ 
ಸಾಧ್ಯತೆಗಳಿಗನುಗಣವಾಗಿ ದೇವಾಲಯಗಳ ಅಲಂಕಾರವನ್ನು ಕೈಗೊಂಡಿದ್ದಾರೆ. ಆ ಕಾಲದ 
ವಾಸ್ತು ಮತ್ತು ಶಿಲ್ಪ ಸಂವೇದನೆಗಳಿಗನುಗುಣವಾಗಿ ಬಾದಾಮಿಯ ಗುಹಾ ದೇವಾಲಯಗಳು 
ನಿರ್ಮಿತಿ ದೇವಾಲಯಗಳು ಆ ಪ್ರದೇಶದಲ್ಲಿ ದೊರೆಯುವ ಕೆಂಪು ಕಂದು ಮಿಶ್ರಿತ 


ಮರಳು ಶಿಲೆಯಲ್ಲಿಯೇ ನಿರ್ಮಾಣವಾಗಿವೆ. ಅವುಗಳ ಸೌಂದಾರ್ಯಾತ್ಮಕ ಲಕ್ಷಣಗಳು 


ಹಾಗೂ ಗುಣಗಳು ಅವುಗಳ ವಾಸ್ತವಿಕ ಶೈಲಿ ಹಾಗೂ ನಿರೂಪಣೆಗಳಲ್ಲಿ ಕಾಣಬಹುದು. 


ಲಕ್ಷುಂಡಿಯ ಹಾಗೂ ಅಂದಿನ ಕಲ್ಯಾಣದಚಾಲುಕ್ಯರ ಬಹುತೇಕ ಸಂಖ್ಯೆಯ 
ದೇವಾಲಯಗಳನ್ನು ಕಪ್ಪು ಅಧವಾ ಬೂದು ಮಿಶ್ರಿತ ಮೆದು ಶಿಲೆಯಲ್ಲಿ(ಬಳಪದ 


ಶಿಲೆಯಂದು ಹೇಳಬಹುದು) ನಿರ್ಮಾಣ ಮಾಡಲಾಗಿದೆ. ಈ ಶಿಲೆಯಲ್ಲಿ ನಿರ್ಮಾಣವಾದ 


55 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಶಿಲ್ಲಗಳು ಹಾಗೂ ದೇವಾಲಯಗಳ ವಾಸ್ತು ಅಂಶಗಳನ್ನು ಗಮನಿಸಿದಾಗ ಅವುಗಳಲ್ಲಿ 
ನಿರೂಪಣೆಗೊಂಡಿರುವಂತಹ ಆಕೃತಿಗಳ ಲಕ್ಷಣಗಳಲ್ಲಿ ಪ್ರೌಢವಾದ ಅಂಶಗಳನ್ನು 


ನೋಡಬಹುದು. ರಾಚನಿಕವಾದ ದೇವಾಲಯಗಳ ಲಕ್ಷಣಗಳನ್ನು ನೋಡಿದಾಗ ಅವುಗಳಲ್ಲಿನ 


ಪ್ರೌಢವಾದ ವಾಸ್ತು ಅಂಶಗಳು ಗಮನಾರ್ಹವಾದ ಬೆಳವಣಿಗೆಯನ್ನು ಹೊಂದಿವೆ. 


ಲಕ್ಕುಂಡಿಯಲ್ಲಿನ ದೇವಾಲಯಗಳು ಹಲವಾರು ಕಾಲಫಟ್ಟಗಳ ವ್ಯಾಪ್ತಿಯಲ್ಲಿ 
ರಚನೆಗೊಂಡಿವೆ. ಹೀಗಾಗಿ ಅವುಗಳಲ್ಲಿನ ವಾಸ್ತು ಅಂಶಗಳೂ ಕೂಡಾ ಕಾಲಕ್ಕೆ ತಕ್ಕಂತೆ 
ಹಲವಾರು ಬದಲಾವಣೆಗಳನ್ನು ಮೈಗೂಡಿಸಿಕೊಂಡಿವೆ. ಆರಂಭಿಕ ದೇವಾಲಯಗಳಲ್ಲಿ 
ಚಾಲುಕ್ಯ ವಾಸ್ತು ಶೈಲಿಯ ಗಾಢವಾದ ಪ್ರಭಾವವನ್ನು ನೋಡಿದರೆ, ನಂತರದ 
ದೇವಾಲಯಗಳಲ್ಲಿ ಕಲ್ಯಾಣದ ಚಾಲುಕ್ಕರ ವಾಸ್ತು ಶಿಲ್ಪಗಳು ಪರಿಕಲ್ಲಸಿ ನಿರ್ಮಿಸಿದ 
ಪ್ರಚಲಿತ ವಾಸ್ತು ಶೈಲಿಗಳನ್ನು ಹೊಂದಿ ಬೆಳವಣಿಗೆಯಾಗಿವೆ. ಲಕ್ಕುಂಡಿಯ 
ದೇವಾಲಯಗಳು ದ್ರಾವಿಡ ಮತ್ತು ನಾಗರ ವಾಸ್ತುಲಕ್ಷಣಗಳನ್ನು ಹಾಗೂ ಫುಂಸಣ 
ಅಥವಾ ಕದಂಬ ನಾಗರ ವಾಸ್ತು ಶೈಲಿಗಳನ್ನು ಕೂಡಾ ಮಿಶ್ರಿತವಾದ ವಾಸ್ತು ಶೈಲಿಗಳಲ್ಲಿ 
ಕಾಣಬಹುದು. ಇವುಗಳ ಬಗ್ಗೆ ಸವಿವರವಾಗಿ ಸಂಧರ್ಭೋಚತವಾಗಿ ಚರ್ಚೆಮಾಡಲಾಗಿದೆ. 
ಇಲ್ಲಿನ ದೇವಾಲಯಗಳು ಸಾಕಷ್ಟು ಹಾಳಾಗಿವೆ. ನಿರಂತರ ವೈರಿಗಳ ದಾಳಿಗಳಿಗೆ ಈಡಾಗಿದ್ದ 
ಲಕ್ಕುಂಡಿಯ ದೇವಾಲಯಗಳು ಸಾಕಷ್ಟು ಹಾಳಾಗಿವೆ. ಅಲ್ಲದೇ ಸ್ಥಳಿಯರು 


ದೇವಾಲಯಗಳನ್ನು ಸೇರಿಸಿಕೊಂ೦ಡೇ ಮನೆಗಳನ್ನು ಕಟ್ಟಿಕೊಂಡುಬಿಟ್ಟಿದ್ದಾರೆ. ಹೀಗಾಗಿ 


56 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಲಕ್ಕುಂಡಿಯ ತಲನಕೆ 
[5 


1.ಕಾಶಿವಿಶ್ವೇಶ್ವರ,, 2. ನನ್ನೇಶ್ವ್ಷರ, 3.ಬ್ರಹ್ಮಜಿನಾಲಯ ಮತ್ತು ಚಿಕ್ಕಬಸದಿ, 4.ನಾಗನಾಧ, 
5.ನೀಲಕಂರೇಶ್ವರ, 6. ಸೋಮೇಶ್ವರ, 7.ಲಕ್ಷೀನಾರಾಯಣ, 8.ಸಿದ್ದರಾಮೇಶ್ವರ, 
9.ವೀರೂಪಾಕ್ಷ 10. ಮಲ್ಲಿಕಾರ್ಜುನ, 11. ಕುಂಬಾರೇಶ್ವರ, 12. ವೀರಭದ್ರ, 
13.ಚಂದ್ರಮೌಳೀಶ್ವ್ನರ,, 14. ಈಶ್ವರ, 15. ಹಾಲುಬಸವಣ್ಣ 16. ಮಾಣಿಕೇಶ್ವರ 


ದೇವಾಲಯಗಳು ಮತ್ತು ಬಾವಿ. 


57 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯಗಳ ಬಹುತೇಕವಾದ ಮೂಲ ಸ್ವರೂಪಗಳು ಇಂದು ನಗಣ್ಯವಾಗಿವೆ. ಅಲ್ಲದೇ 
ಅವುಗಳ ಲಕ್ಷಣಗಳನ್ನು ಕ್ರೋಢೀಕರಿಸಿ ದೇವಾಲಯಗಳ ಮೂಲ ಸ್ವರೂಪಗಳನ್ನು 
ಗುರುತಿಸಬಹುದು. ಕಾಲಾನುಕ್ರಮಣಿಕೆಯಲ್ಲಿ ಜೈನ ವಾಸ್ತುವೇ ಅಆರಂಭಿಕವಾದ 
ದಾಖಲೆಯಾದರೂ ಪ್ರಸ್ತುತ ಹಿಂದೂ ವಾಸ್ತು ಶೈಲಿಯ ದೇವಾಲಯಗಳನ್ನು ಮತ್ತು 


ಅವುಗಳಿಗೆ ಸೇರಿರುವ ಕುಂಡಗಳನ್ನು ಅಧ್ಯಯನ ಮಾಡಬಹುದಾಗಿದೆ. 


ಹಿಂದೂ ದೇವಾಲಯ ವಾಸ್ತು; 

ಲಕ್ಕುಂಡಿಯಂದಾಕ್ಷಣ ಸಾಮಾನ್ಯವಾಗಿ ಎಲ್ಲ ಆಸಕ್ತರ ಗಮನಸೆಳೆಯುವುದು 
ಕಾಶಿವಿಶ್ವೇಶ್ವರ ದೇವಾಲಯವಾಗಿದೆ. ಕಾಶಿವಿಶ್ರೇಶ್ವರ ದೇವಾಲಯವಲ್ಲದೇ, ವಿರುಪಾಕ್ಷ, 
ಸೋಮೇಶ್ವರ, ನನ್ನೇಶ್ವರ, ಕುಂಭೇಶ್ವರ, ಸಿದ್ದರಾಮೇಶ್ವರ, ಮಲ್ಲಿಕಾರ್ಜುನ, ನೀಲಕಂಠೇಶ್ವರ 
ದೇವಾಲಯ, ಬಸವೇಶ್ವರ ದೇವಾಲಯ, ಚಂದ್ರವೌಳೀಶ್ವ್ಪರ ದೇವಾಲಯ, ಮಾಣಿಕೇಶ್ವರ 
ದೇವಾಲಯ ಹಾಗೂ ಬಾವಿ, ಲಕ್ಷಿನಾರಾಯಣ ದೇವಾಲಯ, ವೀರಭದ್ರೇಶ್ವರ 
ಮೊದಲಾದ ದೇವಾಲಯಗಳು ಕಂಡುಬರುತ್ತವೆ. ಈ ಎಲ್ಲ ದೇವಾಲಯಗಳು 
ಬಹುತೇಕವಾಗಿ ಉತ್ತಮ ಸ್ಥಿತಿಯಲ್ಲಿಯೇ ಇದ್ದು ಇವುಗಳನ್ನು ಕುರಿತು ಪ್ರಸ್ತುತ 
ಅಧ್ಯಾಯದಲ್ಲಿ ಅಧ್ಯಯನ ಕೈಗೊಳ್ಳಲಾಗಿದೆ. ಈ ದೇವಾಲಯಗಳ ನಿರ್ಮಾಣದ ಕಾಲಗಳ 
ಬಗ್ಗೆ ಸ್ಪಷ್ಟವಾದ ದಾಖಲೆಗಳಿಲ್ಲ. ಇಲ್ಲಿನ ಶಾಸನಗಳು ಸ್ಪಷ್ಟವಾಗಿ ಯಾವ ದೇವಾಲಯ 


ಯಾವಾಗ ನಿರ್ಮಾಣವಾಯಿತೆಂಬುದರ ಬಗ್ಗೆ ಮಾಹಿತಿಯನ್ನು ನೀಡುವುದಿಲ್ಲ. ಶಾಸನಗಳಲ್ಲಿ 


ಉಲ್ಲೇಖಿತ ದೇವಾಲಯಗಳ  ಹೆಸರುಗಳಿಗೂ ಹಾಗೂ ಇಂದು ಸ್ಥಳೀಯವಾಗಿ 


58 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕರೆಯಲ್ಲಡುವ ದೇವಾಲಯಗಳ ಹೆಸರುಗಳಿಗೂ ಯಾವುದೇ ತಾಳೆಹೊಂದುವುದಿಲ್ಲ. 
ಆದಾಗ್ಯೂ ಅವುಗಳ ವಾಸ್ತು ಅಂಶಗಳನ್ನು ಗಮನದಲ್ಲಿರಿಸಿ ಒಂದು ಅಧ್ಯಯನವನ್ನು 
ಮಾಡಲಾಗಿದೆ. ಈ ಮೊದಲು ಲಕ್ಕುಂಡಿಯ ದೇವಾಲಯಗಳನ್ನು ಕುರಿತು ಅಧ್ಯಯನ 
ಮಾಡಿದ ಹೆನಿ ಕಸಿನ್ಸ್‌(1926)ರ ಅಧ್ಯಯನದ ವಿವರಗಳನ್ನು ಸಮಯೋಚಿತವಾಗಿ 
ಬಳಸಿಕೊಂಡಿದೆ. ಅಲ್ಲದೇ ಆಡಮ್‌ ಹಾರ್ಡಿ'(1995) ಎಂ.ಎ.ಢಾಕಿ್‌(1996) ಹಾಗೂ 
ಗೆರಾರ್ಡ ಫೋಕೆಮ (2003) ಅವರ ಅಧ್ಯಯನದ ವಿವರಗಳನ್ನು ಸೂಕ್ತವಾದ ರೀತಿಯಲ್ಲಿ 
ಗಮನಿಸಲಾಗಿದೆ. ಈಗಾಗಲೇ ಅಧ್ಯಯನ ಮಾಡಿದರೂ ಮತ್ತೊಮ್ಮೆ ಲಕ್ಕುಂಡಿಯನ್ನು 
ನೋಡುವ ಉದ್ದೇಶವು ಅವುಗಳನ್ನು ಕೇವಲ ವಾಸ್ತು ಶಾಸ್ತ್ರ ಅಧವಾ ದೇವಾಲಯ 
ಲಕ್ಷಣಗಳನ್ನು ಕುರಿತಾಗಿ ಸಂಶೋಧನೆ ಮಾಡುವುದಲ್ಲ. ಬದಲಾಗಿ ಅಂದಿನ ಸಾಮಾಜಿಕ 
ಪರಿಸ್ಥಿತಿ ಮತ್ತು ಅಲ್ಲಿ ದೊರೆತಿರುವ ಶಾಸನಗಳ ಹಿನ್ನೆಲೆಯಲ್ಲಿ ಅಲ್ಲಿನ ದೇವಾಲಯ 


p-] [5c] 


ವಾಸ್ತುವನ್ನು ಕ್ರಮಬದ್ಧವಾಗಿ ಅಧ್ಯಯನಕ್ಕೆ ಒಳಪಡಿಸುವುದಾಗಿದೆ. ಅದುದರಿಂದ ಪ್ರಸ್ತುತ 


ಅಧ್ಯಯನವು ಪುನಾರವರ್ತನೆಯಾಗದೆ ಒಂದು ಹೊಸ ಅಧ್ಯಯನ ವ್ಯಾಪ್ತಿಯನ್ನು ಮತ್ತು 


ಕ್ಷೇತ್ರವನ್ನು ಪರಿಚಯಿಸುತ್ತದೆ 


er - 


ವಿರುಪಾಕ್ಷ ದೇವಾಲಯ”; (ಚಿತ್ರ-1 ರಿಂದ 8) 


ಲಕ್ಷುಂಡಿಯ ದೇವಾಲಯಗಳಲ್ಲಿ ವಿರುಪಾಕ್ಷ ದೇವಾಲಯವು ಪ್ರಾಯಶಃ 
ಕಾಲಮಾನದ ದೃಷ್ಟಿಯಿಂದ ಪ್ರಾಚೀನವಾದುದಾಗಿದೆ. ಗ್ರಾಮದ ಮಧ್ಯಭಾಗದಲ್ಲಿನ ಬಜಾರ 


ಬೀದಿಯಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ. 


39 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ವಿರೂಪಾಕ್ಷ ದೇವಾಲಯದ ಅಧಿಷ್ಠಾನ(ಕೃಪೆ. ಢಾಕಿ.ಎಂ.ಎ-1996) 
ಈ ದೇವಾಲಯವನ್ನು ಸುಮಾರು ಕ್ರಿ.ಶ.1000ರ ಕಾಲಘಟ್ಟದಲ್ಲಿ ನಿರ್ಮಿಸಿರಬಹುದೆಂದು 


ಅಭಿಪ್ರಾಯಪಡಲಾಗಿದೆ. ವಿರುಪಾಕ್ಷ ದೇವಾಲಯವು ಸಾಧಾರಾಣ ವಿನ್ಯಾಸದ ಮತ್ತು 


60 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ವಿಸ್ತೀರ್ಣದ ಏಕ ಕೂಟ ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿ ದೇವಾಲಯವನ್ನು 
ನಿರ್ಮಿಸಲಾಗಿದೆ. ದೇವಾಲಯವು ಸರಳವಾದ ವಾಸ್ತುವಿನ್ಯಾಸವನ್ನು ಹೊಂದಿದೆ. 
ಸಹಜವಾಗಿಯೇ ಇರುವಂತೆ ದೇವಾಲಯವು ಗರ್ಭಗೃಹವನ್ನು ಹೊಂದಿದೆ. ಅದರ 
ಮುಂಭಾಗದಲ್ಲಿ ಅಂತರಾಳವನ್ನು ಮತ್ತು ಕಿರಿದಾದ ಅಂತರಾಳಕ್ಕಿಂತಲೂ ವಿಶಾಲವಾದ 
ನವರಂಗವನ್ನು ಹೊಂದಿದೆ. ಈ ದೇವಾಲಯಕ್ಕೆ ಮುಖಮಂಟಪ ಅಥವಾ ಮುಖ ಚತುಷ್ಟಿ 
ಇರುವುದಿಲ್ಲ. ಆರಂಭದಲ್ಲಿ ಮುಖಮಂಟಪವಿದ್ದಂತೆ ತೋರುತ್ತದೆ. ಕಾಲಾನಂತರದಲ್ಲಿ ಅದು 


ಹಾಳಾಗಿ ಹೋಗಿರುವ ಸಾಧ್ಯತೆಇದೆ. 


ದೇವಾಲಯವು ದ್ರಾವಿಡ ವಾಸ್ತುವಿನಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ 
ಗೋಡೆಗಳು ಸರಳವಾದ ಅಲಂಕಾರ ರಹಿತವಾಗಿವೆ. ಕೂಟ, ಶಾಲ, ಪಂಜರ ಮಾದರಿಯ 
ವಿನ್ಯಾಸವನ್ನು ಇಲ್ಲಿ ಕಾಣಬಹುದು. ದೇವಾಲಯವು ಸರಳವಾದ ಪಾದ ಬಂಧ ಅಧಿಷ್ಠಾನದ 
ಮೇಲೆ ರಚನೆಯಾಗಿದೆ. ದೇವಾಲಯದ ವಿಮಾನದ ವಾಸ್ತು ವಿನ್ಯಾಸವು ಕೂಟ ಶಾಲ 
ಮತ್ತು ಪಂಜರಗಳ ಪುನರಾವರ್ತಿವಾದ ವಿನ್ನಾಸಗಳು ಅಲಂಕಾರಿಕವಾಗಿ ರಚನೆಯಾಗಿವೆ. 
ಗೋಡೆಗಳು ಸಂಪೂರ್ಣವಾಗಿ ಚಪ್ಪಟೆಯಾಗಿರದೆ ನೈಜವಾದ ಹೊರ ಚಾಚುಗಳನ್ನು 
ಹೊಂದಿದೆ. ಇದರಿಂದಾಗಿ ದೇವಾಲಯದ ಬಾಹ್ಯ ವಿನ್ಯಾಸದಲ್ಲಿ ಸೌಂದರ್ಯ 
ಹೆಚ್ಚಾಗುತ್ತದೆ. ನೋಡಲು ಬಹು ಸರಳವೆನಿಸಿದರೂ ವಿನ್ಯಾಸದಲ್ಲಿ ವಾಸ್ತು ಅಂಶಗಳು 
ಸಾಕಷ್ಟು ಪ್ರೌಢವಾಗಿ ಕಾಣುತ್ತವೆ. ದೇವಾಲಯದ ಗೋಡೆಯ ಅಲಂಕಾರದಲ್ಲಿ ತೆಳುವಾದ 


4 


ಅರೆಗಂಬಗಳು ಕಂಡುಬರುತ್ತವೆ. ಅವುಗಳ ಮೇಲೆ ಕಿರಿದಾದ ಶಿಖರ ಮಾದರಿಗಳೂ 


61 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕೂಡಾ ಕಂಡುಬರುತ್ತವೆ. ಈ ಶಿಖರಗಳಲ್ಲಿ ಪದ್ಮ ಮುಖದ ಎಸಳಿನ ಶಿಖರಗಳು 
ಸ್ತೂಪಿಯನ್ನು ಹೋಲುತ್ತವೆ. ಎರಡು ಅರೆಗಂಬಗಳ ಮೇಲೆ ಈ ಶಿಖರ ಮಾದರಿಗಳು 
ರಚನೆಯಾಗಿವೆ. ಈ ಕಂಬಗಳ ಬೋದಿಗೆಗಳಿಗೆ ತರಂಗ ಪೋತಿಕ ಮಾದರಿ ಹಾಗೂ 
ಕಿರಿದಾದ ಘಂಟಾ ಮಾದರಿಯ ಕಿರು ಬೋದಿಗೆಗಳು ಕಂಡುಬರುತ್ತವೆ. ತರಮ್ನ 
ಪೋತಿಕಗಳಿಗೆ ಹೂವುವಿನ ಉಬ್ಬು ಕೆತ್ತನೆಗಳಿವೆ. ಈ ಮಾದರಿಯ ಕೆತ್ತನೆಗಳು ಈ 
ದೇವಾಲಯದಲ್ಲಿ ಮಾತ್ರ ವಿಶೇಷವಾಗಿ ಕಂಡುಬರುತ್ತವೆ. ಈ ಕೆತ್ತನೆಗಳು ಸ್ಥಳೀಯವಾಗಿ 
ನಿರ್ಮಿತ ಮನೆಗಳಲ್ಲಿನ ಬಾಗಿಲಗಳ ಹಾಗೂ ಬಾಗಿಲವಾಡಗಳ ಪಟ್ಟಿಕೆಗಳಲ್ಲಿ ನಿರ್ಧಿಷ್ಟವಾದ 
ಅಳತೆಗಳಲ್ಲಿ ಹಿತ್ತಾಳೆಯ ಹೂವಿನ ಮೊಳೆಗಳನ್ನು ಹಾಕಿಸಲಾಗುತ್ತದೆ. ಅದರ 
ಮಾದರಿಯನ್ನೇ ಪ್ರಸ್ತುತ ಬೋದಿಗೆಗಳ ರಚನೆಯಲ್ಲಿ ಕಾಣಬಹುದಾಗಿದೆ. ದೇವಾಲಯವು 
ಹೊಂದಿರುವ ಕಪೋತವೂ ಕೂಡಾ ಇಲ್ಲಿ ಗಮನಾರ್ಹವಾಗಿದೆ. ಈ ಹಿಂದೆ ನೋಡುತ್ತಿದ್ದ 
ಅರ್ಧ ವತ್ತಾಕಾರದ ಕಪೋತಗಳ ಬದಲಾಗಿ ಇಲ್ಲಿ ಚಪ್ಪಟೆಯಾದ ಮತ್ತು ಇಳಿಜಾರಾದ 
ಕಪೋತದ ವಿನ್ಯಾಸಗಳು ಕಂಡುಬರುತ್ತವೆ. ಈ ದೇವಾಲಯದ ಕಪೋತವು ಸಾಕಷ್ಟು 
ದಪ್ಪಗೆ ಇರುತ್ತದೆ. ಕಪೋತದ ಹೊರ ಮುಖ ಭಾಗದಲ್ಲಿ ಚೈತ್ಯ ಪಂಜರಗಳ ಹಾಗೂ 
ಗವಾಕ್ಷಗಳ ರಚನೆಗಳನ್ನು ಕಾಣಬಹುದು. ಹೀಗಾಗಿ ಅದರಲ್ಲಿ ಕೆತ್ತನೆಗೂ ಅವಕಾಶವಿದೆ. 
ಕೂಟದ ಜೊತೆಗೆ ಹೊರಚಾಚಿದಂತೆ ಕಾಣುವಂತಹ ಕಪೋತವು ಮತ್ತು ಅದರ ವಿನ್ಯಾಸವು 
ಲಕ್ಷುಂಡಿಯಲ್ಲಿನ ನಂತರದ ದೇವಾಲಯಗಳಲ್ಲೂ ಕೂಡ ಮುಂದುವರೆಯಿತು. 
ದೇವಾಲಯದ ಸಂಪೂರ್ಣವಾದ ವಿಮನವು ನಾಶಹೊಂದಿರುವುದರಿಂದ ಅರ್ಧಭಾಗವು 


ಮಾತ್ರ ಉಳಿದಿದೆ. ಗದಗನಲ್ಲಿರುವ ತ್ರಿಕೂಟೇಶ್ವರ ದೇವಾಲಯದ ದಕ್ಷಿಣ ಭಾಗದ 


62 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ವಿಮಾನದಂತೆಯೇ ಇದು ಕೂಡಾ ರಚನೆಯಾಗಿದ್ದು ಇಲ್ಲಿನ ವಿಮಾನದಲ್ಲಿ ಸ್ವಲ್ಪ ಮಟ್ಟಿನ 


ವಿವರಗಳಿವೆ. 


ಸುಕನಾಶಿಯ ಭಾಗ ಅಧವಾ ಅಂತರಾಳದ ಭಾಗಗಳ ರಚನೆಯನ್ನು ನೋಡಿದಾಗ, 
ಅವುಗಳ ರಚನೆಯಲ್ಲಿಯೂ ಕೂಡಾ ಹಲವಾರು ಹೊಸ ಅಂಶಗಳು ಗಮನ ಸೆಳೆಯುತ್ತವೆ. 
ಈ ದೇವಾಲಯದ ವಾಸ್ತುವಿನಲ್ಲಿ ಹೊಸ ಹಾಗೂ ಹಳೆಯ ವಾಸ್ತು ಅಂಶಗಳು ಈ 
ದೇವಾಲಯದ ವಾಸ್ತುವಿನಲ್ಲಿ ಮೇಳೈಸಿವೆ. ಅಂತರಾಳದ ಗೋಡೆಗಳನ್ನು ನೋಡಿದಾಗ 
ಅದರ ವಿನ್ಯಾಸದಲ್ಲಿ ಕಂಬಗಳ ರಚನೆಯನ್ನು ಮಾಡಲಾಗಿದೆ. ಈ ಕಂಬಗಳ ರಚನೆಯು 
ಐದೇ ಮೊದಲಬಾರಿಗೆ ಇಲ್ಲಿ ಕಂಡುಬರುತ್ತವೆ. ಸುಕನಾಶಿಯ ಭಾಗದಲ್ಲಿ ಅಗಲವಾದ 
ಔತ್ತರೇಯಶೈಲಿಯ ಕಂಬವೊದು ಸಂಗಮ ಭಾಗದಲ್ಲಿ ರಚನೆಯಾಗಿದೆ. ಈ ಕಂಬವು 
ಹಲವಾರು ಹೊರ ಚಾಚುಗಳನ್ನು ಬಹು ತೆಳುವಾಗಿ ಹೊಂದಿದ್ದು ಬೋದಿಗೆಯು ಸಾಕಷ್ಟು 
ವಿಶಾಲವಾದ ಮತ್ತು ಅಲಂಕಾರಿಕವಾಗಿ ಕಮಲದ ಎಸಳಿನಂತೆ ಹೊರತೆರೆದ ಹಾಗೆ 
ರಚನೆಯಾಗಿದೆ. ಈ ವಿನ್ಯಾಸವು ಬಾದಾಮಿ ಚಾಲುಕ್ಕರ ಕಾಲದ ದೇವಾಲಯಗಳಲ್ಲಿ 
ರಚನೆಯಾಗಿರಲಿಲ್ಲ. ಕಲ್ಯಾಣದ ಚಾಲುಕ್ಕರ ಕಾಲದಲ್ಲಿಯೇ ಪ್ರಾಯಶಃ ಮೊದಲಿಗೆ 
ಲಕ್ಷುಂಡಿಯಲ್ಲಿನ ದೇವಾಲಯಗಳಲ್ಲಿ ರಚನೆಯಾಗಿರುವುದು ಕಂಡುಬರುತ್ತದೆ. ಕಂಬಗಳಲ್ಲಿ 
ಫಲಕ, ತರಂಗಪೋತಿಕದ ರಚನೆಗಳು, ಹಾಗೂ ಕಂಬಗಳ ತೆಳ್ಳಗಿನ ವಿನ್ಯಾಸವನ್ನು ಹಾಗೂ 
ಹೊರ ಚಾಚುಗಳನ್ನು ಹೊಂದಿವೆ. ಈ ಕಂಬಗಳ ರಚನೆಯು ಸಾಮಾನ್ಯವಾಗಿ 


ಅಂತರಾಳಗಳಲ್ಲಿ ಕಂಡುಬರುವುದಿಲ್ಲ. ಆದರೆ ಲಕ್ಕುಂಡಿಯ ವಿರುಪಾಕ್ಷ ದೇವಾಲಯದ 


63 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಂತರಾಳವು ಮಾತ್ರ ಅಂತಹ ಹೊಸದಾದ ಅಂಶವನ್ನು ಸೇರಿಸಿದೆ. ಈ ಕಂಬಗಳ 
ರಚನೆಯು ತಾಂತ್ರಿಕವಾಗಿ ಅಂತರಾಳದ ಗೋಡೆಗಳ ಭಾರವನ್ನು ಹೊರದೆ, ಸಹಜವಾಗಿ 
ಕಂಬಗಳೇ ಮಾಳಿಗೆಯ ಭಾರವನ್ನು ಹೊರುವಂತಹ ಕಾರ್ಯವನ್ನು ಇಲ್ಲಿ 
ದುಡಿಸಿಕೊಳ್ಳಲಾಗಿದೆ. ಪ್ರಾಯಶಃ ಲಕ್ಕುಂಡಿಯ ವಾಸ್ತು ತಜ್ಞರು ಈ ಅಂಶಗಳನ್ನು ಅರಿತೇ 
ಇಂತಹ ಒಂದು ಪ್ರಯತ್ನವನ್ನು ಮಾಡುವುದರೊಂದಿಗೆ ಬಹುತೇಕ ಅಲ್ಲಿನ ಎಲ್ಲ 


ದೇವಾಲಯಗಳಲ್ಲಿ ಇಂತಹ ಅಂಶಗಳು ರಚನೆಯಾಗಿವೆ. 


ನವರಂಗದ ಗೋಡೆಗಳನ್ನು ಈಗ ನೋಡಬಹುದು. ನವರಂಗದ ಗೋಡೆಗಳ 
ವಿನ್ಯಾಸವೂ ಕೂಡಾ ಬಹು ಸರಳವಾಗಿದ್ದು, ಅವುಗಳಲ್ಲಿ ಹೆಚ್ಚಿನ ಅಲಂಕಾರಗಳಿಲ್ಲ. 
ಹೊರಗೋಡೆಗಳಲ್ಲಿ ಕೂಟ ಶಾಲ ಪಂಜರಗಳ ರಾಚನಿಕ ವಿನ್ಯಾಸವೇ ಮುಖ್ಯವಾಗಿ 
ಕಂಡುಬರುತ್ತದೆ. ಗೋಡೆಗಳ ಮೂಲೆಗಳಲ್ಲಿಯೂ ಕೂಟಗಳ ರಚನೆಗಳು ಕಂಡುಬರುತ್ತವೆ. 
ಶಾಲ ಕೂಟ ಮತ್ತು ಪಂಜರಗಳ ಪುನರಾವರ್ತಿತ ಅಂಶಗಳು ದ್ರಾವಿಡ ವಾಸ್ತುವಿನ 
ಪ್ರಮುಖವಾದ ವಾಸ್ತು ಲಕ್ಷಣಗಳಲ್ಲಿ ಸೇರಿವೆ. ಗೋಡಗೆಳಲ್ಲಿ ವ್ಯಾಳಮಾಲಪಟ್ಟಿಯು ಬಹು 
ಸೊಗಸಾಗಿ ರಚನೆಯಾಗಿದೆ. ದೇವಾಲಯದ ಸುತ್ತಲೂ ವ್ಯಾಳಮಾಲದ ರಚನೆಗಳಿವೆ. 
ದೇವಾಲಯದ ಒಳ ಭಾಗದ ರಚನೆಯನ್ನು ನೋಡಿದಾಗ ಸರಳವಾದ ವಾಸ್ತು ಅಂಶಗಳೆ 
ಇಲ್ಲಿಯೂ ಕಾಣುತ್ತವೆ. ನವರಂಗದ ಮಧ್ಯೆದಲ್ಲಿರುವ ಕಂಬಗಳು 
ಅಷ್ಟಮುಖವಿನ್ಯಾಸದವಾಗಿದ್ದು, ಅವುಗಳ ಫಂಟಾ ರೀತಿಯ ಬೋದಿಗೆಗಳು ಕೂಡಾ ಬಹು 


ಸರಳವಾಗಿವೆ. ನಿರಾಲಂಕಾರವಾಗಿರುವ ಕಂಬಗಳ ರಚನೆಯು ಇಲ್ಲಿನ ನವರಂಗದ 


64 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಮುಖ್ಯವಾದ ಅಂಶಗಳಾಗಿವೆ. ಕಂಬವೊಂದರ ವಿನ್ಯಾಸದಲ್ಲಿ ಅಲಂಕಾರಿಕ ಕೆತ್ತನೆಐದೆ. ಈ 
ಕಂಬವು ಮುವತ್ತೆರಡೂ ಚಾಚುಗಳ ನಕ್ಷತ್ರಾಕಾರದ ಕಂಬದ ವಿನ್ಯಾಸವು ಬಹು 
ಸೊಗಸಾಗಿದೆ. ಇದರ ಒಟ್ಟಾರೆ ಅಂಗವು ಫಂಟಾ ರೀತಿಯಲ್ಲಿದೆ. ಹೀಗಾಗಿ ಇದರ 
ವಿನ್ಯಾಸವನ್ನು 10 ನೆಯ ಶತಮಾನದ ವಾಸ್ತು ಅಂಶವೆನ್ನುವುದು ವಿದ್ವಾಂಸರ 
ಅಭಿಪ್ರಾಯವಾಗಿದೆ. ಆದರೆ, ನವರಂಗದ ಕಂಬಗಳಲ್ಲಿ ಇದೊಂದೆ ಕಂಬವು 
ಅಲಂಕಾರಿಕವಾಗಿರುವುದು, ಇನ್ನುಳಿದ ಕಂಬಗಳ ಕೆತ್ತನೆಯಲ್ಲಿ ಅಪೂರ್ಣವಾಗಿವೆ. ಅಂದಿನ 
ವಾಸ್ತು ವಿನ್ಯಾಸದ ಪ್ರಯೋಗವನ್ನು ಇದರಲ್ಲಿ ಬಿಂಬಿಸಲಾಗಿರುವ ಸಾಧ್ಯತೆ ಇದೆ. ಇದೇ 
ಕಂಬ ವಿನ್ಯಾಸಗಳು ನಂತರದ ದೇವಾಲಯಗಳಲ್ಲಿ ಅಲಂಕಾರವಾಗಿ ಕಂಡುಬರುತ್ತವೆ. 
ನವರಂಗದ ಒಳಮಾಳಿಗೆಯ ವಿನ್ಯಾಸದತ್ತ ಗಮನ ಹರಿಸಬಹುದು. ಒಳಮಾಳಿಗೆಯು 
ಸರಳವಾಗಿದ್ದು ಪದ್ಮದ ವಿನ್ಯಾಸವನ್ನು ಮಧ್ಯಭಾಗದಲ್ಲಿ ಹೊಂದಿದೆ. ನವರಂಗದಿಂದ 
ಅಂತರಾಳ ಭಾಗವು ನೇರವಾಗಿ ತೆರೆದುಕೊಂದಿದೆ. ಸಾಮಾನ್ಯವಾಗಿ ನವರಂಗದಿಂದ 
ಅಂತರಾಳವನ್ನು ಪ್ರವೇಶಿಸಲು ಕಿರಿದಾದ ಅಲಂಕಾರಿಕವಾದ ದ್ದಾರವನ್ನು ಈ ಮೊದಲು 
ರಚಿಸಲಾಗುತ್ತಿತ್ತು. ಆದರೆ ಇಲ್ಲಿನ ಅಂತರಾಳವು ನೇರವಾಗಿ ತೆರೆದ ಅಂತರಾಳವಾಗಿದೆ. 
ಐದರ ದ್ವಾರಬಂಧದ ಸ್ಥಳದಲ್ಲಿ ಅಂದಿನ ದೇವಾಲಯಗಳಲ್ಲಿ ಕಂಡುಬರುವಂತಹ ಮಕರ 
ತೋರಣವನ್ನು ನೋಡಬಹುದು. ಮಕರ ಪಟ್ಟಿಕೆಯಲ್ಲಿನ ಆಕೃತಿಗಳು ಸಾಕಷ್ಟು ನೈಜವಾಗಿ 
ರಚನೆಯಾಗಿವೆ. ತೋರಣವನ್ನು ಸರಳವಾದ ಮತ್ತು ತೆಳುವಾದ ಎರಡುಕಂಬಗಳು 
ಹೊತ್ತಿವೆ. ಇಕ್ಕೆಲಗಳಲ್ಲಿ ಮಕರಗಳ ರಚನೆಗಳಿದ್ದು, ಮಧ್ಯದಲ್ಲಿ ಸೂರ್ಯನ ಕಿರಿದಾದ 


[5c] 


ಶಿಲ್ಪವಿದೆ. ಸೂರ್ಯನ ಪ್ರತಿಮಾಲಕ್ಷಣಗಳನ್ನು ಸ್ಪಷ್ಟವಾಗಿಯೇ ಇಲ್ಲಿ ರಚಿಸಲಾಗಿದೆ. ಇದೇ 


65 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ರಿತಿಯ ಮಕರ ತೋರಣವನ್ನು ಸೂಡಿಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿಯೂ ಕೂಡಾ 
ನೋಡಬಹುದು. ನವರಂಗದಿಂದ ಸುಕನಾಶಿಗೆ ಪ್ರವೇಶಿಸುವಲ್ಲಿ ಕಂಡುಬರುವ ತೋರಣವೂ 
ಕೂಡಾ ಚಾಲುಕ್ಕರ ದೇವಾಲಯಗಳ ಬಹು ಸುಂದರವಾದ ತೋರಣವು ಆಯಾ 
ದೇವಾಲಯಗಳ ಮೂಲ ದೇವತೆಗಳಿಗೆ ಸಂಬಂಧಿಸಿದ ಶಿಲ್ಪಗಳ ರಚನೆಗಳೊಂದಿಗೆ 
ತೋರಣವು ರಚನೆಯಾಗಿರುತ್ತದೆ. ಗರ್ಭಗೃಹದ ಬಾಗಿಲವಾಡದ ರಚನೆಯಲ್ಲಿಯೂ 
ಕೂಡಾ ಸರಳವಾದ ಕೆತ್ತನೆಗಳಿವೆ. ಲಲಾಟಬಿಂಬದಲ್ಲಿ ಗಜಲಕ್ಷಿ ಶಿಲ್ಲವನ್ನು ಕೆತ್ತಲಾಗಿದೆ. 
ಹಾಗೂ ಗರ್ಭಗೃದಲ್ಲಿ ಶಿವಲಿಂಗವಿದೆ. ಸ್ಪಷ್ಟವಾಗಿ ದೇವಾಲಯವು ಹಲವಾರು ಹೊಸ 
ವಾಸ್ತು ಅಂಶಗಳನ್ನು ಇಲ್ಲಿ ಪರಿಚಯಿಸಿದೆ. ತೋರಣದ ಕಂಬಗಳು, ತೋರಣ, ಹಾಗೂ 


ದೇವಾಲಯದ ಒಟ್ಟಾರೆಯಾದ ವಿನ್ಯಾಸವು ಗಮನ ಸೆಳೆಯುತ್ತದೆ. 


ಸೋಮೇಶ್ವರ ದೇವಾಲಯ''; (ಚಿತ್ರ-೨ ರಿಂದ 16) 

ಈ ದೇವಾಲಯವು ಗ್ರಾಮದ ಪಶ್ಲಿಮ ಭಾಗದಲ್ಲಿರುವ ಶ್ರೀ ಪತ್ರಿಮಠ 
ಎಂಬುವವರ ಹೊಲವೊಂದರಲ್ಲಿದೆ ಹಾಗೂ ಬ್ರಹ್ಮ ಜಿನಾಲಯಕ್ಕೆ ಸ್ವಲ್ಪವೇ ದೂರದಲ್ಲಿದೆ. 
ಐದರ ವಿನ್ಯಾಸ ಮತ್ತು ರಚನೆಗಳು ವಿರುಪಾಕ್ಷ ದೇವಾಲಯದಂತೆಯೇ ಇರುತ್ತವೆ. ಇದು 
ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ಇಂದು ಬಹುತೇಕವಾಗಿ ಹಾಳಾಗಿರುವ 
ಮುಖಮಂಟಪವನ್ನು ಹೊಂದಿದೆ. ದೇವಾಲಯವು ಸಾಕಷ್ಟು ಜೀರ್ಣವಾಗಿದ್ದರೂ ತನ್ನ 
ಮೂಲ ಅಂಶಗಳನ್ನು ಇನ್ನು ಕೂಡಾ ಹಾಗೆಯೇ ಉಳಿಸಿಕೊಂಡುಬಂದಿದೆ. ಸೋಮೇಶ್ವರ 


ದೇವಾಲಯವು ಸರಳವಾದ ಮತ್ತು ವಿರುಪಾಕ್ಷ ದೇವಾಲಯವನ್ನು ಹೋಲುವ ಏಕಕೂಟ 


66 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯವಾಗಿದೆ. ದೇವಾಲಯವಾಸ್ತುವಿಗೆ ಅನುಗುಣವಾಗಿ ರಚನೆಗೊಂಡಿರುವಂತಹ 
ಲಕ್ಷಣಗಳನ್ನು ಗಮನಿಸಿದಾಗ ಅಂದಿನ ದೇವಾಲಯಗಳಲ್ಲಿ ಕಂಡುಬರುವ ದ್ರಾವಿಡ ವಾಸ್ತು 


ಲಕ್ಷಣಗಳೇ ಪ್ರಧಾನವಾಗಿ ಕಂಡುಬರುತ್ತವೆ. 


ಸೋಮಶ್ರೇರ ದೇವಾಲಯದ ರಚನೆಯನ್ನು ಒಟ್ಟಾರೆಯಾಗಿ ಗಮನಿಸಿದಾಗ, 
ದೇವಾಲಯವು ಪಾದ ಬಂಧ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿದೆ. ಅಧಿಷ್ಠಾನಕ್ಕೆ 
ಹೊಂದಿಕೊಡಂತೆಯೇ ದೇವಾಲಯದ ಜಂಘಾ!ಭಿತ್ತಿಗಳು ಬೆಳೆದಿವೆ. ಕಪೋತವು 
ಐಳಿಜಾರಾಗಿದ್ದು ಮೇಲ್ಭಾಗದಲ್ಲಿ ವೇದಿಕೆಯನ್ನು ಹೊಂದಿದೆ. ಇಲ್ಲಿ ಕೂಟ ಶಾಲ ಪಂಜರ 
ಆಕೃತಿಗಳು ಪುನರಾವರ್ತನೆಯಾಗುತ್ತವೆ. ಅವುಗಳಿಂದ ಬೆಳೆದ ಭಾಗವೆ ಶಿಖರವಾಗಿದೆ. 
ಗರ್ಭಗೃಹದ ಮೇಲ್ಲಾಗದಲ್ಲಿ ಶಿಖರದ ತಾಲಗಳ ರಚನೆಐದೆ. ಸಂಪೂರ್ಣವಾದ ಶಿಖರವು 
ಹಾಳಾಗಿದೆ. ಇಂದು ಕೇವಲ ಎರಡು ತಾಲಗಳು ಮಾತ್ರ ಉಊಉಳಿದುಕೊಂಡುಬಂದಿವೆ. 
ತಾಲಗಳ ರಚನೆಯು ಎತ್ತರವಾಗಿದ್ದು ಅವುಗಳಲ್ಲಿ ಶಾಲ, ಕೂಟ ಮತ್ತು ಪಂಜರಗಳ 
ವಿನ್ಯಾಸವನ್ನು ನೋಡಬಹುದು. ಮೊದಲನೆಯ ತಾಲವು ಸ್ವಲ್ಪ ಎತ್ತರವಾಗಿದ್ದು, ಎರಡನೆಯ 
ತಾಲವು ಕಿರಿದಾಗಿದೆ. ಈ ರೀತಿಯ ರಚನೆಯು ಬಹು ವಿರಳವಾಗಿ ಕಂಡುಬರುತ್ತದೆ. 
ಇಂತಹ ವಾಸ್ತು ವಿನ್ಯಾಸವು ಬಾದಾಮಿ ಚಾಲುಕ್ಕರ ದೇವಾಲಯಗಳಲ್ಲಿ ಕಂಡುಬರುತ್ತದೆ. 
ಪ್ರಾಯಶಃ ಅಲ್ಲಿಂದಲೇ ಇದಕ್ಕೆ ಪ್ರೇರಣೆಯು ಬಂದಿರಬಹುದು. ಐನ್ನು ಕಪೋತದ 


ರಚನೆಯು ಈ ಮೊದಲು ನೋಡಿದ ವಿರುಪಾಕ್ಷದೇವಾಲಯದ ರೀತಿಯಲ್ಲಿಯೇ ಇಲ್ಲಿಯೂ 


67 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ರಚನೆಯಾಗಿದೆ. ಕಪೋತದ ಭಾಗದಲ್ಲಿ ಕೂಟದ ರಚನೆಯು ಸೊಗಸಾಗಿದ್ದು ದೇವಾಲಯದ 


ಅಂದವನ್ನು ಹೆಚ್ಚಿಸುತ್ತದೆ. 


ದೇವಾಲಯದ ಸುಕನಾಶಿ ಅಧವಾ ಅಂತರಾಳವು ಸರಳವಾಗಿದೆ. ಸುಕನಾಶಿಯ 
ಹೊರ ಭಿತ್ತಿಯ ಮೇಲೆ ಅರೆಗಂಬಗಳ ರಚನೆಯಾಗಿದ್ದು, ಇಲ್ಲಿ ಅವುಗಳು ಸ್ವಲ್ಪ 
ಅಗಲವಾಗಿಯೂ ಮತ್ತು ತೆಳುವಾಗಿಯೂ ಇರುತ್ತವೆ. ದೇವಾಲಯದ ನವರಂಗದ 
ರಚನೆಯು ಇದ್ದು ಅದು ಪ್ರಸ್ತುತದಲ್ಲಿ ಸ್ವಲ್ಪಮಟ್ಟಿಗೆ ಹಾಳಾಗಿದೆ. ಆದರೆ ಅದರ ಬಾಹ್ಯ 
ಗೋಡೆಗಳು ಇನ್ನು ಸ್ವಲ್ಪಮಟ್ಟಿನ ವಿವರಗಳು ದೊರೆಯುತ್ತವೆ. ಗೋಡೆಗಳು ಸರಳವಾಗಿಯೂ 
ಮತ್ತು ನಿರಾಲಂಕರವಾಗಿವೆ. ಗೋಡೆಯ ಕಂಡುಬರುವಂತಹ ಕಿರಿದಾದ ಕೋಷ್ಟ 
ಪಂಜರಗಳು ಸಾಕಷ್ಟು ಆಕರ್ಷಕವಾಗಿವೆ. ಇವುಗಳ ತೆಳುವಾದ ಅರೆಗಂಬಗಳು ಮತ್ತು 
ಮೇಲ್ಲಾಗದಲ್ಲಿನ ಶಿಖರಗಳು ಒಟ್ಟಾಗಿ ಕೋಷ್ಟಪಂಜರವನ್ನು ರಚಿಸುತ್ತವೆ. ಕೋಷ್ಟಪಂಜರದ 
ರಚನೆಗಳೇ ನವರಂಗದ ಹೊರ ಭಿತ್ತಿ ಹಾಗೂ ಅಂತರಾಳದ ಹೊರ ಭಿತ್ತಿಗಳಲ್ಲಿ 
ರಚನೆಯಾಗಿವೆ. ಹೀಗಾಗಿ ಪುನರಾವರ್ತಿತವಾಗಿ ಕೋಷ್ಟಪಂ೦ಜರಗಳು ಇಲ್ಲಿ ಕಂಡುಬರುತ್ತವೆ. 
ಹೀಗಾಗಿ ಇದೊಂದು ಅತ್ಯಂತ ಸರಳವಾದ ವಾಸ್ತು ವಿನ್ಯಾಸವನ್ನು ಹೊಂದಿದ 
ದೇವಾಲಯವಾಗಿದೆ. ಈ ದೇವಾಲಯದ ಅಂತರಾಳವು ದ್ಹಾರಬಂಧವನ್ನು ಹೊಂದಿದೆ. 
ಹಾಗೂ ನವರಂಗದ ದ್ದಾರಬಂಧಗಳೆರಡೂ ಸರಳವಾಗಿವೆ. ಅವುಗಳ ಶಾಖೆಗಳಲ್ಲಿ 


ಯಾವುದೇ  ಕೆತ್ತನೆಗಳಿಲ್ಲ. ಲಲಾಟಬಿಂಬದಲ್ಲಿ ಮಾತ್ರ ಗಜಲಕ್ಷಿಯ ಕೆತ್ತನೆಗಳು 


ಕಂಡುಬರುತ್ತವೆ. ದೇವಾಲಯದ ಎದುರಿನಲ್ಲಿ ನಂದಿಮಂಟಪ ಮತ್ತು ನಂದಿಯ ಶಿಲ್ಲವು 


68 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ರಚನೆಯಾಗಿದೆ. ನಂದಿ ಶಿಲ್ಪದ ಕೆತ್ತನೆಯಲ್ಲಿ ಅಂದಿನ ಸುಂದರವಾದ ಕೆತ್ತನಾ ಶೈಲಿ ಕಂಡು 
ಬರುತ್ತದೆ. ನಂದಿಯಮಂಟಪವು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ. 
ಪ್ರಸುತ ನಾಲ್ದುಕಂಬಗಳ ಮಂಟಪವು ಇದ್ದು ಅದೂ ಕೂಡಾ ಸಾಕಷು 


gr) ಬೆ 


ಜೀರ್ಣಾವಸ್ಥೆಯಲ್ಲಿದೆ. 


ಸೋಮೇಶ್ವರ ದೇವಾಲಯದ ಅಂತರಾಳದ ಬಲಭಾಗದಲ್ಲಿನ ಕಂಬಗಳ ಮೇಲೆ 
ಶಾಸನಗಳು ಕೆತ್ತಲ್ಪಟ್ಟಿವೆ. ಈ ಶಾಸನಗಳ ಕಾಲವು ಸುಮಾರು ಕ್ರಿ.ಶ.1105 ದಾಗಿದೆ. 
ಒಂದು ಶಾಸನದಲ್ಲಿ ಭರತೇಶ್ವರ ದೇವರಿಗೆ ಕಮ್ಮಾರಿಕೆ ಆಯದ ದಸವಂದವನ್ನು 
ಗಂಗಯ್ಯನ ಕೇತೋಜರು ದೇವರಿಗೆ ನೀಡಿದರೆಂದು ಶಾಸನವು ಹೇಳಿದೆ". ವಿಶೇಷವೆಂದರೆ 
ಶಾಸನದಲ್ಲಿನ ದೇವರ ಹೆಸರು ಭರತೇಶ್ವರ ಎಂಬುದಾಗಿದ್ದು, ವಾಸ್ತವಿಕವಾಗಿ ಅದು ಜೈನ 
ದೇವತಾ ಹೆಸರನ್ನು ಸೂಚಿಸುತ್ತದೆಯೇ? ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ 
ಸಂಶಯಬರಲು ಕಾರಣವು ಮುಖ್ಯವಾಗಿ ಲಕ್ಷುಂಡಿಯು ಜೈನ ಧಾರ್ಮಿಕ ಮತ್ತು 
ವಾಸ್ತುಕಲಾ ಕೇಂದ್ರವಾಗಿರುವುದರಿಂದ ಅಂತಹ ವಿಚಾರ ಬರುವುದು ಸಹಜವಾಗಿದೆ ಅಲ್ಲದೇ 
ಭರತನು ಬಹುಬಲಿಯ ಅಣ್ಣನಾಗಿದ್ದು ಅವನಿಗೂ ಕೂಡಾ ಜೈನ ಪುರಾಣಗಳಲ್ಲಿ ದೇವತ್ವದ 
ಸ್ಥಾನವನ್ನು ನಿಡಲಾಗಿದೆ. ಹೀಗಾಗಿ ಭರತೇಶ್ವರ ಎಂಬುದು ಜೈನ ದೇವರೇ 


ಆಗಿರಬಹುದೆಂಬುದು ಸಹಜವಾಗಿ ಗಮನಕ್ಕೆ ಬರುತ್ತದೆ. ಈ ದೇವಾಲಯವು 


(€L 


ಸ್ತುತವಾಗಿ ಸೋಮೇಶ್ವರ ಎಂಬುದಾಗಿದ್ದು, ಶಾಸನೋಕ್ತ ದಾಖಲೆಯ ಪ್ರಕಾರವಾಗಿ 


-] 


ಭರತೇಶ್ವರ ಎಂಬುದಾಗಿದೆ. ಇಲ್ಲಿ ಒಂದು ಪಶ್ನೆ ಬರುತ್ತದೆ ಭರತೇಶ್ವರ ಎಂಬುದು 


69 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ರಾಮಾಯಣದ ಭರತನ ಹೆಸರಿನಲ್ಲಿ ಈಶ್ವರ ದೇವಾಲಯವನ್ನೇನಾದರು ಇಲ್ಲಿ 
ನಿರ್ಮಿಸಲಾಗಿತ್ತೇ ಎಂಬುದಾಗಿದೆ. ರಾಮೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ಮತ್ತು 
ಶತ್ರುಷ್ನೇಶ್ವ್ಷರ ಎಂಬ ಶಿವ ದೇವಾಲಯಗಳನ್ನು ಕೋಲಾರ ಜಿಲ್ಲೆಯ ಅವನಿಯಲ್ಲಿನ ಗಂಗ- 
ಬಾಣರ ಕಾಲದ 9-10 ನೆಯ ಶತಮಾನದ ದೇವಾಲಯಗಳಲ್ಲಿ ನೋಡಬಹುದು". 
ಅದರಂತೆ ಇಲ್ಲಿನ ಪ್ರಸ್ತುತ ಭರತೇಶ್ವರ ಉಲ್ಲೇಖವು ಪ್ರಾಯಶಃ ಶಿವಲಿಂಗವನ್ನು ಮತ್ತು 


ದೇವಾಲಯವನ್ನು ಸೂಚಿಸುತ್ತದೆ. ಸೋಮೇಶ್ವರ ದೇವಾಲಯದ ಮೂಲ ಹೆಸರು 


kr) - 


ಭರತೇಶ್ವರ ಎಂಬುದಾಗಿತ್ತೆಂದು ಅಭಿಪ್ರಾಯವನ್ನು ಮಡಿಸಬಹುದಾಗಿದೆ. 


ಸಿದ್ದರಾಮೇಶ್ವರ ದೇವಾಲಯ"": (ಚಿತ್ರ-17ರಿಂದ21) 

ಸಿದ್ದರಾಮೇಶ್ವರ ದೇವಾಲಯ ಗ್ರಾಮದ ಮಧ್ಯದಲ್ಲಿದೆ. ನಿರ್ಮಿಸಲಾಗಿದೆ. ಈ 
ದೇವಾಲಯವು ಏಕಕೂಟ ದೇವಾಲಯವಾಗಿದೆ. ಈ ದೇವಾಲಯವು ಗರ್ಭಗೃಹ, ಮತ್ತು 
ಅಂತರಾಳಗಳು ಮಾತ್ರ ಇಂದು ಉಳಿದುಕೊಂಡು ಬಂದಿವೆ. ಗರ್ಭಗೃಹವು ಬಹಳ 
ಸೊಗಸಾದ ರಿತಿಯಲ್ಲಿದ್ದು ಅಂತರಾಳವು ಕಿರಿದಾಗಿದೆ. ಮತ್ತು ಅದು ತೆರೆದ ರಿತಿಯದಾಗಿದೆ. 
ಅಂದರೆ ಅದಕ್ಕೆ ಯಾವುದೇ ದ್ವಾರಗಳಿರುವುದಿಲ್ಲ. ಗರ್ಭಗೃಹದ ಮುಂಭಾಗದಲ್ಲಿ ಸ್ವಲ್ಪ 
ಮಟ್ಟಿನ ಸ್ಥಳಾವಕಾಶವನ್ನು ಹೊಂದಿದ್ದು, ಕಂಭಗಳನ್ನು ಗೋಡೆಫೆ ಹೊಂದಿಕೊಂಡಂತೆ 
ರಚಿಸಲಾಗಿದೆ. ಚತುರಸ್ರ ವಿನ್ಯಾಸ ಮತ್ತು ಫಂಟಾ ವಿನ್ಯಾಸಗಳು ಇವುಗಳಲ್ಲಿವೆ. 


ಗರ್ಭಗೃಹವು ಸುಮಾರು 3.50ಮೀಟರ್‌ ಅಗಲ 3.80 ಮೀಟರ್‌ ಉದ್ದವನ್ನು 


70 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಹೊಂದಿದೆ. ಸುಕನಾಶಿಯ ಕಂಬಗಳು ಪೋತಿಕ ಬೋದಿಗೆಗಳನ್ನು ಹೊಂದಿವೆ. ಇವುಗಳಲ್ಲಿ 


ತರಂಗಗಳು ಪೋತಿಕಗಳ ರಚನೆ ಇರುವುದಿಲ್ಲ. 


ಸಿದರಾಮೇಶರ ದೇವಾಲಯದ ತಳ ವಿನ್ಯಾಸ 
ನ ವ 


ಬದಲಾಗಿ ಅವುಗಳಲ್ಲಿ ಸರಳವಾದ  ಕೆತ್ತನೆಗಳಿರುತ್ತವೆ. ಅಧಿಷ್ಠಾನದ ಮೇಲೆ 
ದೇವಾಲಯವನ್ನು ರಚಿಸಲಾಗಿದೆ. ದೇವಾಲಯದ ಗೋಡೆಯ ವಿನ್ಯಾಸಗಳಲ್ಲಿನ ಕಂಬಗಳು 
ಒಂದೇ ಅಂತರದಲ್ಲಿರುವುದಿಲ್ಲ. ಅವುಗಳಲ್ಲಿ ಸಮಾನಾಂತರತೆಯು ಕಂಡುಬರುವುದಿಲ್ಲ. 
ಅವುಗಳು ಲಂಬವಾಗಿ ವಿಮಾನದ ತಾಲದೊಂದಿಗೆ ಲಂಬ ಸಮಾನಾಂತರತೆಯನ್ನು 
ಹೊಂದಿವೆ. ಹೀಗಾಗಿ ಅವುಗಳನ್ನು ಆ ಹಿನ್ನೆಲೆಯಲ್ಲಿ ಗಮನಿಸಬಹುದು. ವಿಮಾನದ 
ತಾಲಗಳು ಸರಳವಾಗಿವೆ. ಎರಡನೆಯ ತಾಲವು ಹಾರವನ್ನು ಹೊಂದಿದೆ. ಮತ್ತು ಕೂಟ 
ಹಾಗೂ ಶಾಲಗಳನ್ನು ಹೊಂದಿದೆ. ಕೂಟ ಶಾಲ ಕೂಟ ಮಾದರಿಯನ್ನೇ ಇದು ಕೂಡಾ 


ಹೊಂದಿದೆ. ಕಪೋತದ ಭಾಗದ ಮೇಲೆ ಕೂಟಗಳ ರಚನೆ ಹಾಗೂ ವೇದಿಕೆಗಳನ್ನು 


71 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ನೋಡಬಹುದು. ಸಾಮಾನ್ಯವಾಗಿ ದ್ರಾವಿಡ ವಿನ್ಯಾಸದ ದೇವಾಲಯಗಳಲ್ಲಿ ವೇದಿ ಪಟ್ಟಿಯಲ್ಲಿ 
ಕೂಟ ಶಾಲ ಪಂಜರಗಳ ಪುನರಾವರ್ತಿತವಾದ ವಾಸ್ತು ಅಂಶಗಳು ಇರುತ್ತವೆ. ಪಶ್ಚಿಮ 
ಭಾಗದ ಪಂಜರದ ವಿನ್ಯಾಸವನ್ನು ನೋಡಿದರೆ ಅದನ್ನು ಸಾಕಷ್ಟು ಅಲಂಕಾರವಾಗಿ 
ರಚಿಸಿರುವುದು ಕಂಡುಬರುತ್ತದೆ. ಅದರಲ್ಲಿನ ಮಕರ ಮತ್ತು ಬಳ್ಳಿಯ ಅಲಂಕಾರದಿಂದ 
ವಿಷ್ಣುವಿನ ಶಿಲ್ಲವು ಉಧ್ಭವಿಸಿದಂತೆ ಕಂಡುಬರುತ್ತದೆ. ಚೈತ್ಯಪಂಜರದ ವಿನ್ಯಾಸದಲ್ಲಿನ ವಿಷ್ಣು 
ಶಿಲ್ಪವು ವಿಮಾನದ ಅಲಂಕಾರದ ಭಾಗವಾಗಿದೆ. ಈ ಚೈತ್ಯವು ಬಹು 
ಅಲಂಕಾರಯುಕ್ತವಾಗಿದೆ. ಅದರ ಮೇಲ್ಲಾಗದಲ್ಲಿ ಸಿಂಹಮುಖದ ಕೆತ್ತನೆ ಇದೆ. ಸಿಂಹ 
ಮುಖದ ಕೆತ್ತನೆಗೆ ಪೂರಕವಾಗಿ ಮಕರ ತೋರಣಗಳನ್ನು ಕೆತ್ತಲಾಗಿದೆ. ಸಾಮಾನ್ಯವಾಗಿ 
ಕಲ್ಯಾಣದ ಚಾಲುಕ್ಕರ ನಂತರದ ವಾಸ್ತುಗಳಲ್ಲಿ ಸಿಂಹಮುಖ ಮತ್ತು ಮಕರ ತೋರಣಗಳ 
ರಚನೆಗಳು ವಿಶೇಷವಾಗಿ ಶಿಖರಗಳ ತಾಲಗಳಲ್ಲಿ ಕಂಡುಬರುತ್ತದೆ. ಒಟ್ಟಾರೆಯಾಗಿ 
ನೋಡಿದಾಗ ದೇವಾಲಯವನ್ನು ಒಂದು ಸರಳವಾದ ದ್ರಾವಿಡ ವಿನ್ಯಾಸದ 
ದೇವಾಲಯವೆಂದು ಹೇಳಬಹುದು. ಈ ದೇವಾಲಯದ ನಿರ್ಮಾಣ ಕಾಲವೂ ಕೂಡಾ 


ವಿರುಪಾಕ್ಷ ದೇವಾಲಯದಂತೆ ಸುಮಾರು ಕ್ರಿ. ಶ.1000-1050 ರ ಕಾಲದ ಮಧ್ಯದಲ್ಲಿ 


ನಿರ್ಮಾಣವಾಗಿರುವಂತೆ ತೋರುತ್ತದೆ. 


ಸಿದ್ದರಾಮೇಶ್ವರ ದೇವಾಲಯವು ಸರಳವಾದ ವಾಸ್ತು ರಚನೆಯನ್ನು ಹೊಂದಿದ 


ದೇವಾಲಯವಾಗಿದೆ. ಏಕಕೂಟವಾಗಿರುವ ಇದನ್ನು ಸರಳವೆಂದು ಗುರುತಿಸಬಹುದು. ಈ 


72 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯವು ಅಂದಿನ ವಾಸ್ತು ವಿನ್ಯಾಸಕ್ಕೆ ಅನುಗುಣವಾಗಿ ಸರಳವಾಗಿದ್ದು 


[7] 


ನಿರಾಲಂಕರವೆನ್ನಬಹುದಾದ ರಚನೆಯನ್ನು ಹೊಂದಿದೆ. 


ಮಲ್ಲಿಕಾರ್ಜುನ ದೇವಾಲಯ" : (ಚಿತ್ರ-22 ರಿಂದ 26) 


ಮಲ್ಲಿಕಾರ್ಜುನ ದೇವಾಲಯವು ಲಕ್ಷುಂಡಿಯಲ್ಲಿನ ವಿರುಪಾಕ್ಷ ದೇವಾಲಯಕ್ಕೆ 
ಹತ್ತಿರದಲ್ಲಿಯೇ ನಿರ್ಮಾಣವಾಗಿದೆ. ಈ ದೇವಾಲಯದ ಕುರಿತಾಗಿ ಮೊಟ್ಟಮೊದಲಬಾರಿಗೆ 
ಗೆರಾರ್ಡಫೋಕೆಮಾರವರ ಕಲ್ಯಾಣಚಾಲುಕ್ಯ ವಾಸ್ತು ಶಿಲ್ಪ ಪುಸ್ತಕದಲ್ಲಿ ಚರ್ಚೆಯಾಗಿದೆ" 
ಅದಕ್ಕೂ ಮೊದಲು ಆಶ್ಚರ್ಯವಾಗಿ ಯಾವ ವಿದ್ವಾಂಸರೂ ಅಧ್ಯಯನ ಮಾಡದೆಯಿರುವ 
ವಿಷಯವನ್ನು ಅವರು ಗುರುತಿಸಿದ್ದಾರೆ. ಆದರೆ ಈ ದೇವಾಲಯದಲ್ಲಿರುವ ಶಾಸನಗಳನ್ನು 
1926-27 ರಲ್ಲಿಯೇ ಪ್ರಕಟಿಸಲಾಗಿದೆ''. ದೇವಸ್ಥಾನದ ವಾಸ್ತು ವಿನ್ಯಾಸದ ಬಗ್ಗೆ 
ಅಧ್ಯಯನವು ಮಾತ್ರ ಆಗಿರಲಿಲ್ಲವೆಂಬುದು ಸ್ಪಷವಾಗುತ್ತದೆ. ವಾಸ್ತವಿಕವಾಗಿ 


ನೋಡುವುದಾದರೆ ಈ ದೇವಾಲಯವು ಎತ್ತರದ ಸ್ಥಳದಲ್ಲಿ ನಿರ್ಮಾಣವಾಗಿದೆ. 


ದೇವಾಲಯವು ಪಾದಬಂಧ ಅಧಿಷ್ಠಾನವನ್ನು ಹೊಂದಿದ್ದು, ಗರ್ಭಗೃಹ, ಸುಕನಾಶಿ, 


ನವರಂಗ ಹಾಗೂ ತೆರೆದ ಮಂಟಪವನ್ನು ಹೊಂದಿದೆ. 


ದೇವಾಲಯದ ಗರ್ಭಗೃಹದ ವಿನ್ಯಾಸವನ್ನು ಗಮನಿಸಿದಾಗ ಬಾಹ್ಯವಾಗಿ ಸರಳವಾದ 
ವಿನ್ಯಾಸವನ್ನು ಹೊಂದಿದೆ. ಗರ್ಭಗೃಹದ ಹೊರವಿನ್ಯಾಸದಲ್ಲಿ ಲಂಬವಾದ ತೆಳುಕಂಬಗಳು 


ಹಾಗೂ ಪೋತಿಕ ಮಾದರಿಯ ಬೋದಿಗೆಗಳು ರಚನೆಯಾಗಿವೆ. ದೇವಾಲಯದ 


73 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಗರ್ಭಗೃಹದ ಹೊರ ಭಾಗದಲ್ಲಿ ಸಾಮನ್ಯವಾಗಿ ದೇವ ಕೋಷ್ಟಗಳನ್ನು ನಂತರದ 
ದೇವಾಲಯಗಳ ರಚನೆಯಲ್ಲಿ ಕಾಣುತ್ತೇವೆ. ಆದರೆ ಲಕ್ಸುಂಡಿಯ ಆರಂಭಿಕ 
ದೇವಾಲಯಗಳಲ್ಲಿ ಕೋಷ್ಟಗಳ ರಚನೆಯು ವಿರಳವಾಗಿ ಕಂಡುಬರುತ್ತವೆ. ಇಲ್ಲಿಯೂ ಸಹ 
ಅರೆಗಂಬಗಳ ರಚನೆಗಳು ಸರಳವಾದ ವಿನ್ಯಾಸವನ್ನು ಹೊಂದಿರುತ್ತವೆ. ಅದೇ ಮಾದರಿಯ 
ಅರೆಗಂಬಗಳು ನವರಂಗದ ಭಾಗದಲ್ಲಿಯೂ ಕೂಡ ಕಂಡುಬರುತ್ತವೆ. ನವರಂಗದ 
ಭಾಗದಿಂದ ದಕ್ಷಿಣಕ್ಕೆ ದ್ವಾರಬಂಧವನ್ನು ರಚಿಸಲಾಗಿದೆ. ದಕ್ಷಿಣ ದ್ಹಾರಬಂಧವು ಕಾಳಮುಖ 
ಶೈವ ಧಾರ್ಮಿಕ ಆಚರಣೆಯ ಭಾಗವಾಗಿ ಆ ಕಾಲದಲ್ಲಿ ಶೈವ ಮಠಗಳಿರುತಿದ್ದು, 
ಆ ಮಠಗಳ ಗುರುಗಳ ವಾಸ್ತವ್ಯೃವೂ ಆ ಮಠದಲ್ಲಿಯೇ ಇರುತಿತ್ತು. ಅಲ್ಲದೇ 
ಸಾಮಾನ್ಯವಾಗಿ ಶೈವ ದೇವಾಲಯಗಳಿಗೆ ಸರಸ್ಪತಿ ದೇವಾಲಯವೂ ಕೂಡಾ ದಕ್ಷಿಣ 
ದಿಶೆಯಲ್ಲಿಯೇ ಇರುತಿತ್ತು. ಹಾಗಾಗಿ ಪ್ರಾಯಶಃ ಐಂದು ಸಂಪೂರ್ಣವಾಗಿ 
ಹಾಳಾಗಿರುವಂತಹ ಮಠವು ದೇವಾಲಯದ ದಕ್ಷಿಣ ಭಾಗದಲ್ಲಿರುತಿತ್ತು. ದಕ್ಷಿಣ ಬಾಹಗದ 
ದ್ಹಾರಬಂಧವೂ ಸಹ ಸಾಕಷ್ಟು ಆಕರ್ಷಕವಾಗಿ ಕೆತ್ತಲ್ಪಟ್ಟಿದೆ. ದ್ಹಾರ ಪಟ್ಟಿಕೆಯಲ್ಲಿನ ಶಾಖೆಗಳು 
ಸುಂದರವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿ _ಯ ಸುಂದರವಾದ ಕಿರು ಶಿಲ್ಲವು ಇದೆ. ದ್ವಾರ 
ಶಾಖೆಗಳಲ್ಲಿ ನೈಜವಾದ ತೆಳುವಿನ ಕೆತ್ತನೆಗಳಿವೆ. ಪಾಶದ್ವ ಸ್ಥಂಭಿಕೆಗಳಲ್ಲಿನ ಬೋದಿಗೆಗಳೂ 
ಸಹ ಸುಂದರವಾಗಿದ್ದು, ಅವುಗಳ ಮೇಲೆ ತೆಳುವಾದ ರೇಖಾಕಾರವಾದ ಕೆತ್ತನೆಗಳಿವೆ. 
ಹೊರಚಾಚದ ತೆಳುವಾದ ಕಪೋತವೂ ಕೂಡ ಕೆತ್ತನೆಯಾಗಿದೆ. ಕಂಬಗಳ ಬೋದಿಗೆಗಳ 


ಪಾಶದ್ವದಲ್ಲಿ ನೆಗೆಯುತ್ತ ನಿಂತಿರುವ ಸಿಂಹಗಳ ಸುಂದರವಾದ ಕಿರು ಶಿಲ್ಪಗಳು ಗಮನ 


74 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಸೆಳೆಯುತ್ತವೆ. ಇಂತಹ ಶಿಲ್ಪಗಳ ರಚನೆಯು ಹಲವಾರು ದೇವಾಲಯಗಳಲ್ಲಿ ನಂತರದ 


ಕಾಲಘಟ್ಟಗಳಲ್ಲಿ ಕಂಡುಬರುತ್ತವೆ. 


ಮಲ್ಲಿಕಾರ್ಜುನ ದೇವಾಲಯದ ಇನ್ನೊಂದು ವಿಶೇಷವೆಂದರೆ ತೆರೆದ ಮಂಟಪ. ಈ 
ಮಂಟಪಕ್ಕೆ ಸುತ್ತಲೂ ಕಕ್ಷಾಸನವಿದ್ದಂತೆ ತೋರುತ್ತುದೆ. ಪೂರ್ವ ಮತ್ತು ದಕ್ಕಿಣೋತ್ತರವಾಗಿ 
ಎರಡು ಪ್ರವೇಶ ಸ್ಥಳಗಳು ಇದ್ದುದು ಕಂಡುಬರುತ್ತದೆ. ಮುಖಮಂಟಪದ ಕಂಬಗಳೆಲ್ಲವು 
ವೃತ್ತ ಮಾದರಿಯವಾಗಿವೆ. ಈ ಭಾಗದ ಒಳಮಾಳಿಗೆಯು ಸರಳವೂ ಹಾಗೂ 
ಆಕರ್ಷಕವೂ ಆಗಿದೆ. ಕಂಬಗಳ ರಚನೆಯು ಪೀಠದಲ್ಲಿ ಚತುರಸ್ತ್ರ ವಿನ್ಯಾಸವನ್ನು 
ಹೊಂದಿದೆ. ಕಂಬಗಳ ಕಾಂಡಗಳಲ್ಲಿ ವೃತ್ತ ಮಾದರಿಯ ರಚನೆಗಳಿವೆ. ಪೋಶತಿಕ ಮತ್ತು 
ಕುಶನ್‌ ಮಾದರಿಯ  ಬೋದಿಗೆಗಳು ಎಲ್ಲ ಕಂಬಗಳಲ್ಲಿ ರಚನೆಯಾಗಿವೆ. 
ಮುಖಮಂಟಪದ ಮಾಳಿಗೆಯು ಇಳಿಜಾರಾದ ಮಾಳಿಗೆಯು ಆಗಿದೆ. ಮಾಳಿಗೆಯ 
ಇಳಿಜಾರಾದ ಕಲ್ಲುಗಳು ಕಂಬಗಳ ತೊಲೆಗಳ ಮೇಲೆ ಭಾರವನ್ನು ಬಿಟ್ಟಿದ್ದು, ಅವುಗಳನ್ನು 
ಅಂದವಾಗಿ ಜೋಡಿಸಲಾಗಿದೆ.ಐದರಿಂದಾಗಿ ಇಳಿಜಾರಾದ ಕಲ್ಲುಗಳನ್ನು ಒಪ್ಪವಾಗಿ ಒಂದೇ 
ಸಮಾನಾಂತರವಾಗಿ ಜೋಡಿಸಿದಂತೆ ಕಾಣುತ್ತದೆ. ಇವುಗಳ ಮೇಲೆ ಆಕರ್ಷಕವಾದ ವೇದಿ 
ಪಟ್ಟಿಕವಿದೆ. ಇವುಗಳಲ್ಲಿ ಕರ್ಣಕೂಟಗಳು ಮತ್ತು ಮಧ್ಯದಲ್ಲಿ ಶಾಲ ಪಂಜರದ 
ಮಾದರಿಯಲ್ಲಿನ ರಚನೆಯು ಆಕರ್ಷಕವಾದ ಸಿಂಹ ಮುಖ ಮತ್ತು ಬಳ್ಳಿಯ ಕೆತ್ತನೆಗಳಿಂದ 
ಅಲಂಕೃತವಾಗಿದೆ. ಈ ಭಾಗವು ತಾಂತ್ರಿವಾಗಿ ಬಹು ಮುಖ್ಯವಾದ ಅಂಗವಾಗಿದೆ. 


ಇಲ್ಲಿಂದಲೇ ಇಳಿಜಾರಾದ ಕಲ್ಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿವೆ. ಇಳಿಜಾರಾದ 


75 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಲ್ಲುಗಳ ಮೇಲೆಯೇ ವೇದಿ ಪಟ್ಟಿಕೆಯು ಕಲ್ಲುಗಳನ್ನು ಹಿಡಿದಿಡಿರುತ್ತದೆ. ಇಲ್ಲಿನ ತೆರೆದ 


ಮಂಟಪದ ರಚನೆಯಲ್ಲಿ ಇಂತಹವೇ ವೇದಿ ಪಟ್ಟಗಳ ರಚನೆಗಳು ಕಂಡುಬರುತ್ತವೆ. 


ಮಲ್ಲಿಕಾರ್ಜುನ ದೇವಾಲಯವು ಸರಳವಾದ ವಾಸ್ತುವನ್ನು ಹೊಂದಿದೆ. ಗರ್ಭಗೃಹವು 
ಚತುರಸ್ತವಾದ ವಿನ್ಯಾಸವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ನಾಲ್ಕೂ ಮೂಲೆಗಳಲ್ಲಿ ನಾಲ್ದು 
ಅರೆಗಂಬಗಳು ರಚನೆಯಾಗಿದ್ದು ಗರ್ಭಗೃಹದ ಮೇಲೆಯೇ ಶಿಖರದ ರಚನೆಯು 
ಇರುತ್ತದೆ. ಗರ್ಭಗೃಹದ ರಚನೆಯಲ್ಲಿನ ದ್ಹಾರಭಂಧವು ಪಂಚ ಶಾಖಾ ಪಟ್ಟಿಕೆಗಳಿಂದ 
ಕೂಡಿದೆ. ಈ ಪಟ್ಟಿಕೆಗಳಲ್ಲಿ ಅರ್ಧ ವೃತ್ತಾಕಾರದ ಕಂಬಗಳು ಕಂಡುಬರುತ್ತವೆ. ಈ 
ಕಂಬಗಳ ಮೇಲೆವ್‌ ತೆಳುವಾದ ಬೋದಿಗೆಗಳೂ ಕೂಡಾ ಕಂಡುಬರುತ್ತವೆ. ಲಲಾಟ 
ಪಟ್ಟಿಯ ಮೇಲೆ ಹೊರಚಾಚಿದ ಕಪೋತವಿದ್ದು, ಅದರ ಹೊರ ಮುಖದ ಮೇಲೆ ಕಿರಿದಾದ 
ಚೈತ್ಯ ಮತ್ತು ಗವಾಕ್ಷಗಳ ರಚನೆಗಳಿವೆ. ಲಲಾಟದ ಮೇಲಿನ ಚಾಚು ಕಪೋತವೂ ಕೂಡಾ 
ಬಹು ಸುಂದರವಾದ ರಚನೆಯಾಗಿ ಬೆಳವಣಿಗೆ ಹೊಂದುತ್ತದೆ. ಸುಕನಾಶಿ ಅರ್ಧ 
ಮಂಟಪದ  ರಿತಿಯಲ್ಲಿದೆ. ಅದರ ತೆರೆದ ಭಾಗವು ನವರಂಗಕ್ಕೆ ಹೊಂದಿಕೊಂಡಿದೆ. 
ನವರಂಗಕ್ಕೆ ಹೊಂದಿಕೊಂಡ ಮೂಲೆಯ ಭಾಗದಲ್ಲಿ ಚತುರಸ್ತವಾದ ಕಂಬಗಳ ರಚನೆಯು 
ಕಂಡುಬರುತ್ತವೆ. ನವರಂಗದ ರಚನೆಯು ಈ ದೇವಾಲಯದಲ್ಲಿ ಸಾಕಷ್ಟು ಪ್ರೌಢವಾಗಿದೆ. 
ಮಧ್ಯದಲ್ಲಿ ನಾಲು ಯಂತ್ರದಿಂದ ತಿರುಗಿಸಿ ಮಾಡಿದ ವೃತ್ತಾಕಾರದ ಕಂಬಗಳು, ಚತುರಸ್ರ 
ಪೀಠಗಳ ಮೇಲೆ ರಚನೆಗೊಂಡಿವೆ. ಕಂಬಗಲ ರಚನೆಯು ಲಕ್ಷುಂಡಿಯ ಬಹುತೇಕ 


ದೇವಾಲಯಗಳಲ್ಲಿ ಇದೆ ಮಾದರಿಯ ಕಂಬಗಳಂತೆ ಕಂಡುಬರುತ್ತವೆ. ಕಂಬಗಳಿಗೆ 


76 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ವೃತ್ತಾಕಾರದ ಭಾಗದ ಮೇಲೆ ಫಂತಾಕೃತಿಯಾಗಿದ್ದು, ಅವುಗಳ ಮೇಲೆ ಫಲಕ, ಕುಶನ್‌ 
ಬೋದಿಗೆಗಳು ಹಾಗೂ ಪೋತಿಕಾಕೃತಿಯ ಬೋದಿಗೆಗಳು ರಚನೆಯಾಗಿವೆ. ಸಾಮಾನ್ಯವಾಗಿ 
ಫಲಕ, ಕುಶನ ಬೋದಿಗೆಗಳು ವೃತ್ತಾಕಾರದ ಕಂಬಗಳ ರಚನೆಯಲ್ಲಿ ಕಂಡುಬರುತ್ತವೆ. 
ಕಂಬಗಳ ಪೀಠಗಳಲ್ಲಿ ದ್ವಿಪಟ್ಟಗಳಿವೆ. ಕಂಬಗಳ ಪೀಠಗಳ ಚತುರಸ್ತವಾದ ವಿನ್ಯಾಸವು 
ಅವುಗಳ ಮೇಲೆ ಸುಂದರವಾದ  ಆಕೃತಿಗಳನು ಕೆತ್ತಲು ಸಾಕಷ್ಟು ಸ್ಥಳಾವಕಾಶ 
ಮಾಡಿಕೊಡುತ್ತವೆ. ಈ ಮುಖಗಳ ಮೇಲೆ ಕೆತ್ತಲಾಗಿರುವಂತಹ ಶಿಲ್ಪಗಳು ಸಾಕಷ್ಟು 
ಸೊಗಸಾಗಿ ಕೆತ್ತಲ್ಪಟ್ಟಿವೆ. ಅವುಗಳ ಕೆತ್ತನೆಯಲ್ಲಿ ಮಕರ ತೋರಣಗಳಿದ್ದು, ತೆಳುವಾದ 


-] 


ಪಟ್ಟಿಯಂತಹ ಕಂಬಗಳ ಮೇಲೆ ಇರುವ ಹಾಗೆ ಕೆತ್ತಲಾಗಿದೆ. ಶಿಲ್ಪಗಳ ಸ್ಪಕಷ್ಟು 
ಸವೆದಿರುವುದರಿಂದ ಅವುಗಳ ಗುರುತಿಸುವಿಕೆ ಕಷ್ಟ ಸಾಧ್ಯವಾಗಿದೆ. ಮುಖ್ಯವಾಗಿ 
ನವರಂಗದ ಒಳ ಮಾಳಿಗೆಯೂ ಇಲ್ಲಿ ಗಮನಾರ್ಹವಾದ ಕೆತ್ತನೆಯನ್ನು ಹೊಂದಿದೆ. 


ಸುಂದರವಾದ ಬಳ್ಳಿಯಾಕಾರದ ರಚನೆಯು ಗಮನ ಸೆಳೆಯುತ್ತದೆ. 


ಶಾಸನದ ವಿವರವನ್ನು ಗಮನಿಸಿದರೆ ಇದರಲ್ಲಿ ಕಾಳಮುಖ ಗುರುವಿನ 
ಉಲ್ಲೇಖವಿದೆ. ಹಾಗೂ ಶಾಸನೋಕ್ತವಾದ ಉಲ್ಲೇಖದಿಂದ ದೇವೇಂದ್ರಪಂಡಿತರ ಶಿಷ್ಯನಾದ 
ಶಂಕರಕೋಟಿ ಕಲಿದೇವಸ್ತಾಮಿಗೆ ಕಂಭ ಒಂದಕ್ಕೆ ಗದ್ಯಾಣ ಮುವತ್ತನ್ನು 
ನೀಡಲಾಯಿತೆಂಬುದು ಶಾಸನದ ಬಒಕ್ಕಣೆಯಾಗಿದೆ. ಈ ಶಾಸನವನ್ನು ರೂವಾರಿ 
ಕೇತೋಜನು ಕೆತ್ತಿದನೆಂದು ಹೇಳಲಾಗಿದೆ. ದೇವಾಲಯದ ಶಾಸನೋಕ್ತ್ಕವಾದ ಹೆಸರು ಇಲ್ಲಿ 


ಕಂಡುಬರುವುದಿಲ್ಲ. ಬದಲಾಗಿ ಸ್ಥಳೀಯ ಹೆಸರಾದ ಮಲ್ಲಿಕಾರ್ಜುನ ಎಂಬುದಾಗಿದೆ. 


77 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಪ್ರಾಯಶಃ ಮಲ್ಲಿಕಾರ್ಜುನ ಎಂಬ ಹೆಸರೇ ಆಗಲೂ ಇದ್ದಿತೆಂದು ತೋರುತ್ತದೆ. ಆದರೆ 
ಇಲ್ಲಿನ ಮತ್ತೊಂದು ಶಾಸನವು ಶ್ರೀ ತೆಲ್ಲಿಗೇಶ್ತರ ಎಂಬುದಾಗಿ ಉಲ್ಲೇಖಿಸುತ್ತದೆ. 
ಕ್ರಿ.ಶ.1120 ರ ಕಾಲಘಟ್ಟದ ಶಾಸನವಿದಾಗಿದ್ದು ಚಾಲುಕ್ಯ ಆರನೆಯ ವಿಕ್ರಮಾದಿತ್ಯನ 
ಕಾಲದ್ದಾಗಿದೆ'.: ಈ ಶಾಸನದ ಪ್ರಕಾರ ಮಲ್ಲಿಸೆಟ್ಟಿಯಂಬುವವನು ಶ್ರೀ ತೆಲ್ಲಿಗೇಶ್ವರ 
ದೇವಾರ ಷಷ್ಠಿಯ ಪೂಜೆಗಾಗಿ ಮತ್ತು ದೇವರ ಹೊನ್ನಹೂವಿಗಾಗಿ ಎರಡು ಗದ್ಯಾಣವನ್ನು 
ನೀಡಿದನೆಂದು ತಿಳಿಸುತ್ತದೆ. ದಾನ ನೀಡುವ ಸಂದರ್ಭದಲ್ಲಿ ಇವತ್ತೊಕ್ಕಲಿನವರು 
ಉಪಸ್ಥಿತರಿದ್ದರೆಂಬುದನ್ನು ಶಾಸನವು ದಾಖಲಿಸುತ್ತದೆ. ಈ ಶಾಸನದ ಕಾಲವನ್ನು 
ಗಮನಿಸಿದಾಗ ಕ್ರಿ.ಶ.1120 ರ ಪೂರ್ವದಲ್ಲಿಯೇ ಈ ದೇವಾಲಯವು ನಿರ್ಮಿತವಾಗಿದ್ದು, 
ಮೂಲತಃ ಈ ದೇವಾಲಯವು  ತೆಲ್ಲಿಗರ? ಪೋಷಣೆಯಿಂದ ನಿರ್ಮಿಸಿರುವಂತಹ 
ಸಾಧ್ಯತೆಐದೆ. ತೆಲ್ಲಿಗು ಆ ಕಾಲದ ಪ್ರಧಾನ ಎಣ್ಣೆ(ಎಳ್ಳು ಎಣ್ಣೆ ವ್ಯಾಪಾರಸ್ಥರಾಗಿದ್ದರು. 
ಪ್ರಾಯಶಃ ಶಿವನನ್ನು ಅದಕ್ಕಾಗಿಯೇ ಶ್ರೀ ತೆಲ್ಲಿಗೇಶ್ತರ ಎಂಬುದಾಗಿ ಕರೆಯಲಾಗಿದೆ. ಹಾಗೂ 
ಶಾಸನದ ದಾಖಲೆಯ ಪ್ರಕಾರವಾಗಿ ತೆಲ್ಲಿಗೇಶ್ತರ ದೇವರ ಷಷ್ಠಿಯ ಪರ್ವದ ಪೂಜಿ 
ಎಂಬುದು ಒಂದು ಪ್ರಮುಖವಾದ ದೇವತಾ ಆಚರಣೆಯಾಗಿದ್ದಂತೆ ತೋರುತ್ತದೆ. 
ಏಕೆಂದರೆ ಇಲ್ಲಿನ ಇನ್ನಿತರ ಶಾಸನಗಳಲ್ಲಿಯೂ ಷಷ್ಠಿಯ ಪೂಜೆಯ ಉಲ್ಲೇಖಗಳು 
ದೊರೆಯುತ್ತವೆ. ಆದುದರಿಂದ ಮಲ್ಲಿಕಾರ್ಜುನ ಎಂಬ ಹೆಸರು ಪ್ರಸ್ತುತ ಜನಪೀಯವಾದ 
ಹೆಸರಾಗಿಒದ್ದು ಮೂಲತಃ ಇದು ತೆಲ್ಲಿಗೇಶ್ವರವಾಗಿತ್ತು. ವಿಶೇಷವೆಂದರೆ ಈ ದೇವಾಲಯವು 


ಇರುವುದು ಪ್ರಾಚೀನ ತೆಲ್ಲಿಗರ್‌ ಒಣಿಯಲ್ಲಿ. ಈಗಲೂ ಎರಡು ಮೂರು ಎಳ್ಳು ಎಣ್ಣೆ 


ಮಾಡುವ ಗಾಣಿಗರ ಮನೆಗಳು ದೇವಾಲಯದ ಕೂಗಳತೆಯ ದೂರದಲ್ಲಿಯೇ ಇರುತ್ತವೆ. 


78 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಈ ಎಲ್ಲ ಕಾರಣಗಳಿಂದ ಪ್ರಸ್ತುತ ದೇವಾಲಯವು ಪ್ರಾಯಶಃ ಕ್ರಿಶ.1050-75 ರ 


ಮಧ್ಯದಲ್ಲಿ ನಿರ್ಮಾಣವಾಗಿದ್ದು, ತೆಲ್ಲಿಗೇಶ್ವರ ಎಂಬುದಾಗಿತ್ತು. 


ನೀಲಕಂಠೇಶ್ವರ ದೇವಾಲಯ'”: (ಚಿತ್ರ-31-ಅ, 35) 


ನೀಲಕಂಠೇಶ್ವರ ದೇವಾಲಯವು ಸರಳವಾದ ಸುಂದರವಾದ ಏಕಕೂಟ 
ದೇವಾಲಯವಾಗಿದೆ. ಈ ದೇವಾಲಯವು ಬಹ್ಮ ಜಿನಾಲಯದ ಹತ್ತಿರದಲ್ಲಿಯೇ 
ಇರುತ್ತದೆ. ನೀಲಕಂಠೇಶ್ವರ ದೇವಾಲಯವೂ ಸಹ ಎತ್ತರವಾದ ಕಟ್ಟೆಯ ಮೇಲೆ 
ಅಧಿಷ್ಠಾನವನ್ನು ಹೊಂದಿ ರಚನೆಯಾಗಿದೆ. ಈ ದೇವಾಲಯವು ಭಾಗಶಃ ಹಾಳಾಗಿದ್ದು, 
ವಿಮಾನ ಭಾಗವು ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಕೇವಲ ಕೆಲವು ತಾಲಗಳು ಮಾತ್ರ 
ಇಂದು ಉಳಿದುಕೊಂದು ಬಂದಿವೆ. ದೇವಾಲಯವು ಸರಳವಾದ ವಿನ್ಸಾಸವನ್ನು ಹೊಂದಿದೆ. 


ಗರ್ಭಗೃಹ, ಅರೆ ಅಂತರಾಳ ಮತ್ತು ನವರಂಗಗಳಿದ್ದು, ಮುಖಮಂಟಪವೂ ಸಹ ಇದ್ದಿತ್ತು. 


ದೇವಾಲಯದ ಗರ್ಭಗೃಹವು ಚತುರಸ್ರವಾದ ವಿನ್ಯಾಸವನ್ನು ಹೊಂದಿದೆ. ಒಳ 
ಭಾಗದಲ್ಲಿ ಅಆರೆಗಂಬಗಳು ಕಂಡುಬರುತ್ತವೆ. ಗರ್ಭಗೃಹದ ದ್ಹಾರಬಂಧವು ಪಂಚಶಾಖಾ 
ಮಾದರಿಯನ್ನು ಹೊಂದಿದೆ. ದ್ಹಾರಬಂಧದಲ್ಲಿನ ಲಲಾಟದಲ್ಲಿ ಗಜಲಕ್ಷ೬ಯ ಅರೆಕೆತ್ತಿದ 
ಆಕೃತಿಯಿದೆ. ಗಜಲಕ್ಷಿ ,ಯ ಶಿಲ್ಲವನ್ನು ದೊರೆಯುವಂತಹ ಸ್ವಲ್ಪವೇ ಸ್ಥಳಾವಕಾಶದಲ್ಲಿ 


ರಚಿಸಲಾಗಿದೆ. ಗರ್ಭಗೃಹದಲ್ಲಿನ ಶಿವಲಿಂಗವನ್ನು ಕಿರಿದಾದ ಪೀಠದಮೇಲಲಿರಿಸಲಾಗಿದೆ. 


ಅಂತರಾಳವನ್ನು ಗಮನಿಸಿದಾಗ ಅದೂ ಕೂಡ ಈ ಹಿಂದಿನ ದೇವಾಲಯದ 


79 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ರಿತಿಯಲ್ಲಿಯೇ ಸರಳವಾದ ತೆರೆದ ಅಂತರಾಳವಾಗಿದೆ. ಅಂತರಾಳದ ಮೂಲೆಗಂಬಗಳು 
ಚತುರಸ್ರ ವಿನ್ಯಾಸವಿದ್ದು, ಅವುಗಳಲ್ಲಿ ಕೆಲವು ಆಕರ್ಷಕವಾದ ಹಂತಗಳನ್ನು ಕಾಣಬಹುದು. 
ಮತ್ತು ಬಳ್ಳಿಯ ಹಾಗೂ ಎಲೆಗಳ ವಿನ್ಯಾಸಗಳು ರಚನೆಯಾಗಿವೆ. ದೇವಾಲಯದ 
ನವರಂಗದ ರಚನೆಯು ಸಾಧಾರಣವಾಗಿದೆ. ಇಲ್ಲಿ ಯಾವುದೇ ರೀತಿಯ ವಿಶೇಷವಾದ 
ಕೆತ್ತನೆಗಳು ಕಂಡುಬರುವುದಿಲ್ಲ. ಇಂದು ಬಹುತೇಕವಾಗಿ ಬಿದ್ದು ಹೋಗಿದೆ ಹಾಗೂ 
ಕೇವಲ ಕಂಬಗಳು ಮಾತ್ರ ಉಳಿದುಕೊಂದುಬಂದಿವೆ. ಕಂಬಗಳ ರಚನೆಗಳು ಈ ಹಿಂದೆ 
ಚರ್ಚಿಸಿದ ಚತುರಸ್ತವಾದ ಪೀಠ ಮತ್ತು ವೃತ್ತಾಕಾರದ ಕಂಬಗಳನ್ನು ಇಲ್ಲಿಯೂ 
ಕಾಣಬಹುದು. ಕಂಬಗಳ ಕೆಳ ಭಾಗದ ಕಾಂಡವು ಫಂಟಾಕೃತಿಯಲ್ಲಿಯೂ, ಮೇಲ್ಲಾಗದ 
ಅಂದರೆ ಕಂಠದ ಭಾಗವು ಕುಂಭಾಕೃತಿಯಲ್ಲಿಯೂ ಇದ್ದು, ಬೋದಿಗೆಗಳನ್ನು ಹೊಂದಿದೆ. 
ಕಂಬಗಳ ಬೋದಿಗೆಗಳ ರಚನೆಗಳಲ್ಲಿ ಕುಶನ್‌ ಬೋದಿಗೆ, ಫಲಕ, ಹಾಗೂ ಪೋತಿಕಾ 
ಬೋದಿಗೆಗಳನ್ನು ರಚಿಸಲಾಗಿದೆ. ಬೋದಿಗಗಳಲ್ಲಿ ಯಾವುದೇ ತರಹದ ಕೆತ್ತನೆಗಳು 
ಕಂಡುಬರುವುದಿಲ್ಲ. ಬದಲಾಗಿ ಸರಳವಾದ ರಚನೆಗಳಿಗೆ ಪ್ರಾಧಾನ್ಯತೆ ನೀಡಲಾಗಿದೆ. 


ನವರಂಗದ ಒಳಮಾಳಿಗೆಗಳು ಯಾವುದೇ ಕೆತ್ತನೆಗಳನ್ನು ಹೊಂದಿರುವುದಿಲ್ಲ. 


(€L 


ಸ್ತತ ದೇವಾಲಯಕ್ಕೆ ನವರಂಗದ ಮುಂಭಾಗದಲ್ಲಿ ಮುಖಮಂಟವಿದ್ದಿತ್ತು. 
ಕ್ರಮೇಣವಾಗಿ ಅದು ನಾಶ ಹೊಂದಿರುವುದನ್ನು ನೋಡಬಹುದು. 
ಮುಖಮಂಟಪದವಿದ್ದುದಕ್ಕೆ ಸಾಕ್ಷಿಯಾಗಿ ನವರಂಗದ ಕಂಬಗಳ  ಬೋದಿಗೆಗಳು 


ಮುಂಭಾಗದಲ್ಲಿ ಹೊರ ಚಾಚಿರುವುದನ್ನು ನೋಡಬಹುದು. ಒಟ್ಟಾರೆಯಾಗಿ ಪ್ರಸ್ತುತ 


p-) 


80 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯವು ಒಂದು ಸರಳ ದೇವಾಲಯವಾಸ್ತುವಾಗಿದೆ. ದೇವಾಲಯದ ಶಿಖರ ಅಧವಾ 
ವಿಮಾನ ಭಾಗವು ಸಂಪೂರ್ಣವಾಗಿ ನಾಶಹೊಂದಿರುವುದರಿಂದ ಅದರ ಕೆಲವೇ ಕೆಲವು 
ಅಂಶಗಳು ತಾಲಗಳ ರೂಪದಲ್ಲಿದ್ದು ದೇವಾಲಯದ ದಕ್ಷಿಣಭಾಗದಲ್ಲಿ ಕಂಡುಬರುತ್ತವೆ. 
ಐದರಿಂದ ಪ್ರಾಯಶಃ: ಈ ದೇವಾಲಯವೂ ಕೂಡಾ ದ್ರಾವಿಡ ವಿನ್ಯಾಸದ 
ದೇವಾಲಯವಾಗಿತ್ತೆಂಬುದು ಕಂಡುಬರುತ್ತದೆ. ಸುಕನಾಶಿಯ ಹೊರ ಚಾಚಿದ ಭಾಗವೂ 
ಕೂಡಾ ಇದ್ದು ಅದುಕೂಡಾ ನಾಶಹೊಂದಿದೆ. ಹೀಗಾಗಿ ಒಟ್ಟಾರೆಯಾಗಿ ದೇವಾಲಯವು 
ಸರಳವಾದ ದ್ರಾವಿಡ ವಿಮಾನವನ್ನು ಹೋದಿತ್ತೆಂಬುದು ಕಂಡುಬರುತ್ತದೆ. ನೀಲಕಂಠೇಶ್ವರ 
ದೇವಾಲಯವು ಒಂದು ಸರಳವಾದ ದ್ರಾವಿಡ ವಿಮಾನವನ್ನು ಹೊಡಿದ 


ದೇವಾಲಯವಾಗಿತ್ತು. 


ಲಕ್ಷುಂಡಿಯ ದೇವಾಲಯಗಳಲ್ಲಿ ದ್ರಾವಿಡ ಮತ್ತು ಔತ್ತರೇಯ ವಾಸ್ತು ಅಂಶಗಳು 
ಬಹು ನೈಜವಾಗಿ ಸಮ್ಮಿಳಿತವಾಗಿವೆ. ಏಕಕೂಟ, ದ್ವಿಕೂಟ ಮತ್ತು ತ್ರಿಕೂಟ ದೇವಾಲಯಗಳ 
ರಚನೆಗಳು ಬಹುವಾಗಿ ಅಲ್ಲಿಯೂ ಕಂಡುಬರುತ್ತವೆ. ಲಕ್ಷುಂಡಿಯಲ್ಲಿ ಈ ವಾಸ್ತು 
ಅಂಶಗಳು ಸೊಗಸಾದ ರೀತಿಯಲ್ಲಿ ಸಮ್ಮಿಳಿತವಾಗಿ ಅರ್ಥಪೂರ್ಣವಾಗಿ ದೇವಾಲಯಗಳ 
ರಚನೆಯಲ್ಲಿ ಉಪಯೋಗಗೊಂಡಿವೆ. ಚಂದ್ರಮೌಳೀಶ್ವರ, ಮಾಣಿಕೇಶ್ವ್ಷರ ಮತ್ತು ಕುಂಬೇಶ್ವರ 
ದೇವಾಲಯಗಳು ಮುಖ್ಯವಾಗಿ ಇಲ್ಲಿನ ತ್ರಿಕುಟಾಚಲಗಳಾಗಿವೆ. ಇವುಗಳ ರಚನೆಗಳಲ್ಲಿ 
ಹಲವಾರು ವಿಭಿನ್ನತೆಗಳು ಕಂಡುಬರುತ್ತವೆ. ಲಕ್ಷುಂಡಿಯ ವಾಸ್ತುಕಲೆಯಲ್ಲಿ 
ತ್ರಿಕುಟಾಚಲಗಳ ರಚನೆಗಳು ಕಂಡುಬರುತ್ತವೆ. ವಿಶೇಷವೆಂದರೆ,  ತ್ರಿಕುಟಾಚಲ 


ದೇವಾಲಯದ ಪರಿಕಲ್ಲನೆಗಳು ಬಾದಾಮಿ ಚಾಲುಕ್ಕರ ಕಾಲದಲ್ಲಿಯೇ ಅಭಿವೃದ್ದಿಹೊಂದಿತು. 


81 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಬಾದಾಮಿಯ ಜಂಬುಲಿಂಗೇಶ್ತರ ದೇವಾಲಯವು ಪ್ರಾಯಶ ತ್ರೈಪುರುಷ ದೇವಾಲಯಗಳಲ್ಲಿ 


ಫಿ 
ಮೊಟ್ಟಮೊದಲನೆಯ ದೃಶ್ಯ ದಾಖಲೆಯಾಗಿದೆ. ಅನಂತರದಲ್ಲಿ ಐಹೊಳೆಯಲ್ಲಿನ ಹಲವು 
ದೇವಾಲಯಗಳು ತ್ರಿಕುಟಾಚಲಗಳಾಗಿಯೇ ನಿರ್ಮಾಣವಾಗಿವೆ. ಅಲ್ಲದೇ ರಾಷ್ಟಕೂಟರ 
ಕಾಲದಲ್ಲಿನ ಕೆಲವು ದೇವಾಲಯಗಳು ತ್ರಿಲುಟಾಚಲಗಳಾಗಿವೆ. ತ್ರೈಪುರುಷ ದೇವತಾ 


ರಾಚನಿಕ ದೇವಾಲಯಗಳು ಅಂದಿನ ಧಾರ್ಮಿಕ ಆಚರಣೆಯ ಭಾಗಗಳಾಗಿ 


ಬೆಳವಣಿಗೆಹೊಂದಿವೆ. 


ಚಂದ್ರಮೌಳೀಶ್ವರ ದೇವಾಲಯ”: (ಚಿತ್ರ-36-ರಿಂದ 43) 


ಚಿಂದ್ರವೌಳೀಶ್ವ್ಪರ ದೇವಾಲಯವು ಲಕ್ಷುಂಡಿಯ ಪ್ರಾಚೀನ ಕೋಟೆ ಗೋಡೆಗೆ 
ಹೊಂದಿಕೊಂಡಂತೆಯೇ, ಕೋಟೆ ವೀರಭದ್ರಸ್ವಾಮಿ ದೇವಾಲಯದ ಹತ್ತಿರದಲ್ಲಿ ಹಾಗೂ 
ಸಿದ್ದರಭಾವಿಯ ಪಕ್ಕದಲ್ಲಿ ನಿರ್ಮಾಣವಾಗಿದೆ. ಇದೊಂದು ಸರಳ ವಾಸ್ತುವನ್ನು ಹೊಂದಿದ 
ತ್ರಿಕುಟಾಚಹಲ ದೇವಾಲಯವಾಗಿದೆ. ಚಂದ್ರಮೌಳೀಶ್ವರ ದೇವಾಲಯವು ಎತ್ತರದ 
ಅಧಿಷ್ಠಾನ ಮತ್ತು ಜಗತಿಯ ಮೇಲೆ ನಿರ್ಮಾಣವಾಗಿದೆ. ದೇವಾಲಯದ ಮುಖ್ಯವಾದ 
ದ್ದಾರವು ದಕ್ಷಿಣಾಭಿಮುಖವಾಗಿದೆ. ಅಂದರೆ ದೇವಾಲಯದ ಗರ್ಭಗೃಹಗಳು ಕ್ರಮವಾಗಿ 
ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಷುಗಳಿಗೆ ಹರಡಿಕೊಂಡಿವೆ. ಈ ಎಲ್ಲ ಗರ್ಭಗೃಹಗಳಿಗೆ 


ಚಿ fe - 


ಮಧ್ಯದಲ್ಲಿ ಸ್ವಲ್ಪ ಮಟ್ಟಿನ ಎತ್ತರವಾದ ನವರಂಗದ ರಚನೆ ಇರುತ್ತದೆ. ನವರಂಗಗಳು 


ಮತ್ತು ಗರ್ಭಗೃಹಗಳ ಮಧ್ಯದಲ್ಲಿ ಕಿರಿದಾದ ಸುಕನಾಶಿಗಳನ್ನು ನೋಡಬಹುದು. ಈ 


ಸುಕನಾಶಿಗಳು ತೆರೆದ ಮಾದರಿಯವಾಗಿದ್ದು, ಇವುಗಳಿಗೆ ಯಾವುದೇ ದ್ವಾರಬಂಧ ಅಧವಾ 


82 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ತೋರಣಗಳ ರಚನೆಗಳಿರುವದಿಲ್ಲ. ಅಂದರೆ ಈ ಸುಕನಾಶಿಗಳು ಈ ಮೊದಲಿನ 


ದೇವಾಲಯಗಳ ಮಾದರಿಯನ್ನೇ ಅನುಕರಿಸಿವೆ. 


ದೇವಾಲಯದ ಹೊರ ವಿನ್ಯಾಸದಲ್ಲಿ ಪಾದಬಂಧ ಅಧಿಷ್ಠಾನವು ಗಮನ 
ಸೆಳೆಯುತ್ತದೆ. ಊಪಾನ, ಅರ್ಧ ಕುಮುದ, ಖುರ, ಕಂಠಿಕಾ ಹಾಗೂ ಜಗತಿಯ 
ಭಾಗಗಳು ರಚನೆಯಾಗಿವೆ. ಇವುಗಳಲ್ಲಿ ಮಕರಪಟ್ಟಿ ಮತ್ತು ಕಪೋತಗಳು ಕೂಡಾ ಸೇರಿವೆ. 
ಆದರೇ ಅವುಗಳ ರಚನೆಯು ಅಷ್ಟಾಗಿ ಪ್ರಾಧಾನ್ಯತೆಯಿಂದ ಕೂಡಿರುವುದಿಲ್ಲ. ಅಧಿಷ್ಠಾನದ 
ಮೇಲ್ಲಾಗದಲ್ಲಿ ಸರಳವಾದ ಗೋಡೆಗಳ ರಚನೆ ಇದೆ. ಗೋಡೆಗಳಲ್ಲಿ ಹೆಚ್ಚಿನ ವಿನ್ಯಾಸಾತ್ಮಾಕ 
ಬದಲಾವಣೆಐರುವುದಿಲ್ಲ. ನಿರ್ಧಿಷ್ಟವಾದ ಅಂತರದಲ್ಲಿ ಲಂಬವಾಗಿ ರಚಿತವಾದ ತೆಳುವಾದ 
ಅರೆಗಂಬಗಳು, ಪೋತಿಕಾಮಾದರಿಯ  ಬೋದಿಗೆಗಳು ಕಂಡುಬರುತ್ತವೆ. ಎರಡು 
ಅರೆಗಂಬಗಳ ಮಧ್ಯದಲ್ಲಿ ಕ್ರಮವಾಗಿ ನವರಂಗದ ಭಾಗದಲ್ಲಿ, ಹಾಗೂ ಗರ್ಭಗೃಹದ 
ಭಾಗದಲ್ಲಿ ಹಾಗೂ ಸುಕನಾಶಿಯ ಭಾಗದಲ್ಲಿ ಕಿರಿದಾದ ಕೋಷ್ಟ ಪಂಜರಗಳು 
ರಚನೆಯಾಗಿವೆ. ಇಲ್ಲಿನ  ಕೋಷ್ಟ ಪಂಜರಗಳ ರಚನೆಯು ಸೋಮೇಶ್ವರ ದೇವಾಲದ 
ಉದಾಹರಣೆಯನ್ನು ಹೋಲುತ್ತವೆ. ಕೋಷ್ಟಗಳಲ್ಲಿನ ಶಿಖರ ಗಳು ಸ್ಪಷ್ಟವಾಗಿ ದ್ರಾವಿಡ 
ವಿನ್ಯಾಸಗಳನ್ನು ಹೊಂದಿವೆ. ಸ್ತೂಪಿಆಯಾಕಾರದ ಕಿರು ಶಿಖರದ ಮೇಲೆ ಅಮೃತ 
ಕಲಶಾಕಾರದ ಕುಂಭಿಕೆಯು ಕಂಡುಬರುತ್ತದೆ. ಭಿತ್ತಿಯ ಅರೆಗಂಬಗಳನ್ನು ಗಮನಿಸಿದಾಗ 
ಅವುಗಳ ಬೋದಿಗೆಗಳು ವಿರೂಪಾಕ್ಷ ದೇವಾಲಯದ ಬೋದಿಗೆಗಳನ್ನೇ ಹೋಲುತ್ತವೆ. 


ಬೋದಿಗೆಗಳ ಹೊರ ಮುಖಗಳಲ್ಲಿ ಪುಷ್ಠದ ಕೆತ್ತನೆಗಳು ಸ್ಥಳೀಯವಾದ ಕೆತ್ತನೆಗಳನ್ನು 


p-] 


83 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ನೆನಪಿಗೆ ತರುತ್ತವೆ. ಈ ಬೋದಿಗೆಗಳ ಮೇಲೆ ತೆಳುವಾದ ಕಿರಿದಾದ ಕಪೋತವಿದೆ. 
ಕಪೋತದ ಮೇಲ್ಲಾಗದಲ್ಲಿ ವೇದಿಬಂಧವು ರಚನೆಯಾಗಿದ್ದು, ಪ್ರಸ್ತುತದಲ್ಲಿ ಆ 
ಭಾಗವುನಶಿಸಿ ಹೋಗಿದೆ. ಕೇವಲ ಉತ್ತರ ಭಾಗದಲ್ಲಿ ಮಾತ್ರ ವೇದಿಬಂಧದ ಬಾಗವು ಸ್ವಲ್ಪ 
ಮಟ್ಟಿಗೆ ಕಾಣುತ್ತದೆ. ಆದರೆ, ವೇದಿಬಂಧವು ಕೂಟ ಶಾಲ ಪಂಜರಗಳಿಂದ 
ರಚನೆಯಾಗಿದ್ದಿರಬಹುದಾದ ಸಾಧ್ಯತೆಗಳು ಇರುತ್ತವೆ. ಇನ್ನು ವಿಮಾನದ ವಿಷಯಕ್ಕೆ 
ನೋಡಿದಾಗ ಇಂದು ಸಂಪೂರ್ಣವಾಗಿ ವಿಮಾನದ ಭಾಗಗಳು ಈ ದೇವಾಲಯದ 


ಯಾವುದೇ ಗರ್ಭಗೃಹದ ಮೇಲೆ ಉಳಿದುಕೊಂಡುಬಂದಿಲ್ಲ. ಹೀಗಾಗಿ ಯಾವ ರೀತಿಯಲ್ಲಿ 


ವಿಮಾನವಿದ್ದಿತ್ತು ಎಂಬುದು ಊಹಿಸುವುದು ಕಷ್ಟ ಸಾಧ್ಯವಾಗಿದೆ. 


ದೇವಾಲಯದ ಒಳಭಾಗದಲ್ಲಿನ ಅಂಶಗಳನ್ನು ನೋಡಿದಾಗ ಹಲವಾರು ವಿಶಿಷ್ಟವಾಗಿ 
ಗಮನಸೆಳೆಯುತ್ತವೆ. ಮೊದಲನೆಯದಾಗಿ ಗರ್ಭಗೃಹಗಳ ದ್ದಾರಬಂಧಗಳನ್ನು 
ಗಮನಿಸಬಹುದು. ಮೂರು ಗರ್ಭಗೃಹಗಳ ದ್ವಾರಬಂಧಗಳು ಪಂಚಶಾಖಾ ವಿನ್ಯಾಸಗಳನ್ನು 
ಲಲಾಟದ ಮೇಲೆ ಕಪೋತವನ್ನು ಹೊಂದಿವೆ. ವಿಶೇಷವೆಂದರೆ ಸರಳವಾದ ವಿನ್ಮಾಸಗಳನ್ನು 
ಹೊಂದಿದ್ದು, ಲಲಾಟ ಬಿಂಬದಲ್ಲಿ ಗಜಲಕ್ಷ೬ಯ ಶಿಲ್ಲವು ಗಮನ ಸೆಳೆಯುತ್ತದೆ. 


ಗರ್ಭಗೃಹಗಳಲ್ಲಿ ಇಂದು ಶಿವಲಿಂಗಗಳು ಮಾತ್ರ ಕಂಡುಬರುತ್ತವೆ. 


ನವರಂಗದ ರಚನೆಯೂ ಕೂಡ ಇಲ್ಲಿ ಸೊಗಸಾಗಿ ರಚನೆಯಾಗಿದೆ. ನವರಂಗದ 


ಕಂಬಗಳು ಚತುರಸ್ತವಾದ ಪೀಠ ಮತ್ತು ವೃತ್ತ ಮಾದರಿಯ ಕಂಬಗಳು ಕಂಡುಬರುತ್ತವೆ. 


84 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಂಬಗಲ ವಿನ್ಯಾಸದಲ್ಲಿ ಪೀಠವು ಚತುರಸ್ರವಾಗಿದೆ. ಅವುಗಳ ಮೇಲ್ಲಾಗದಲ್ಲಿ 
ಅಷ್ಟಕೋನಾಕೃತಿಯ ರಚನೆಯಾಗಿದೆ. ನಂತರದಲ್ಲಿ ಫಂತಾಕಾರದ ವೃತ್ತಮಾದರಿಯ 
ಕಾಂಡವಿದೆ. ಹಾಗೂ ಕುಂಭಾಕೃತಿಯ ಕಂಠವಿದೆ. ಆನಂತರದಲ್ಲಿ ಕಂಠಿಕೆ ಹಾಗೂ ಕುಶನ್‌ 
ಮತ್ತು ಫಲಕದ ರಚನೆಗಳನ್ನು ನೋಡಬಹುದು. ತದನಂತದಲ್ಲಿ ಪೋತಿಕ ಮಾದರಿಯ 
ಬೋದಿಗೆಗಳು ಹಾಗೂ ಅವುಗಳ ಮೇಲ್ಸಾಗದಲ್ಲಿ ಒಳಮಾಳಿಗೆಯ ಭಾರವನ್ನು 
ಹೊರುವಂತಹ ತೊಲೆಪಟ್ಟಿಕೆಗಳಿವೆ. ಈ ತೊಲೆಪಟ್ಟಿಕೆಗಳ ನಾಲ್ಲೂ ಒಳಭಾಗದಲ್ಲಿ 


ಸುದೀರ್ಪವಾದ ಶಾಸನವನ್ನು ಕೆತ್ತಲಾಗಿದೆ. ಆ ಕುರಿತು ನಂತರದಲ್ಲಿ ಚರ್ಚಿಸಿದೆ. 


ನವರಂಗದ ಒಳೆಮಾಳಿಗೆಯ ಮಧ್ಯದಲ್ಲಿ ಉಗ್ರನರಸಿಂಹ ಹಾಗೂ ಅಷ್ಟ ದಿಕ್ಟಾಲಕರ 
ಸುಂದರವಾದ ಕಿರಿದಾದ ಆಕೃತಿಗಳನ್ನು ಕೆತ್ತಲಾಗಿದೆ. ಸಾಮಾನ್ಯವಾಗಿ ಒಳಮಾಳಿಗೆಯ 
ಶಿಲ್ಪಗಳನ್ನು ಚತುರಸ್ರ ಅಧವಾ ಆಯತಾಕಾರದ ವಿನ್ಯಾಸಗಳ ಮಧ್ಯದಲ್ಲಿರುವಂತೆ 
ರಚಿಸಲಾಗಿರುತ್ತದೆ ಆದರೆ ಇಲ್ಲಿ ಒಂದೇ ಸಮತಟ್ಟಾದ ಸ್ಥಳಾವಕಾಶದಲ್ಲಿ ಮಧ್ಯದಲ್ಲಿ ಉಗ್ರ 
ನರಸಿಂಹ ಹಾಗೂ ಚತುರಸ್ತವಾದ ಸಂಯೋಜನೆಯ ಚತುರಸ್ರ ಭಾಗದ ಸುತ್ತಲೂ 
ಅಷ್ಟದಿಕ್ಟಾಲಕರ ಕಿರಿದಾದ ಕೆತ್ತನೆಗಳನ್ನು ಕಾಣಬಹುದು. ಸಂಯೋಜನೆಯನ್ನು ಚತುರಸ್ತವಾಗಿ 
ರಚಿಸಲಾಗಿದ್ದು, ಅದನ್ನು ಒಂದು ಹೂವಿನಾಕಾರದಲ್ಲಿ ಎಸಳುಗಳನ್ನು ಹರಡಿರುವ 
ರೀತಿಯಲ್ಲಿ ರಚಿಸಲಾಗಿದೆ. ಉಗ್ರನರಸಿಂಹನನ್ನು ಮಧ್ಯದಲ್ಲಿರುವ ವೃತ್ತಾಕಾರದ 
ಸಂಯೋಜನಾ ವಿನ್ಯಾಸದಲ್ಲಿ ಕೆತ್ತಲಾಗಿದೆ. ಶಿಲ್ಲವು ಅಷ್ಟಭುಜಗಳನ್ನು ಹೊಂದಿದೆ. 


ಮುಂಭಾಗದ ಕೈಗಳಿಂದ ತೊಡೆಯಮೇಲೆ ಮಲಗಿದಂತೆ ಕಾಣುವ ಹಿರಣ್ಯಕಶ್ಯಪುವಿನ 


85 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಹೊಟ್ಟೆಯನ್ನು ಬಗೆದಂತೆ ರಚಿಸಲಾಗಿದೆ. ಇನ್ನುಳಿದ ಕೈಗಳಲ್ಲಿ ಆಯುಧಗಳನ್ನು 
ರಚಿಸಲಾಗಿದೆ. ಉಗ್ರನರಸಿಂಹನ ಕಿರಿದಾದ ಆಕೃತಿಯಾದರೂ ಬಹು ನೈಜವಾಗಿ 
ರಚಿಸಲಾಗಿದೆ. 

ಉಗನರಸಿಂಹನ ಸುತ್ತಲೂ ರಚನೆಯಾಗಿರುವಂತಹ ಅಷ್ಟದಿಕ್ಟಾಲಕರನ್ನು 


ಗಮನಿಸಿದಾಗ, ಅವರುಗಳನ್ನು ವಾಹನಗಳೊಂದಿಗೆ ರಚಿಸಲಾಗಿದೆ.ವಾಹನಗಳನ್ನು ಕಿರಿದಾಗಿ 
ರಚಿಸಲಾಗಿದ್ದು, ಅವುಗಳು ಮುಂಚಾಲನಾ ರೀತಿಯಲ್ಲಿ ರಚಿತವಾಗಿವೆ. ಅವುಗಳ 
ಮೇಲ್ಲಾಗದಲ್ಲಿ ದಿಕ್ಷಾಲಕರ ಕಿರಿದಾದ ಪುರುಷಾಕೃತಿಗಳನ್ನು ಕಾಣಬಹುದು. ಈ ಆಕೃತಿಗಳ 
ರಚನೆಯಲ್ಲಿ ಸಹಜವೆನಿಸುವಂತಹ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಐದುವರೆಗೂ 
ನೋಡಿದಂತಹ ಲಕ್ಕುಂಡಿಯ ದೇವಾಲಯಗಳಲ್ಲಿನ ನವರಂಗದಲ್ಲಿನ ಒಳಮಾಳಿಗೆಯಲ್ಲಿ 
ಯಾವುದೇ ರೀತಿಯ ಕೆತ್ತನೆಗಳು ಕಂಡುಬರದೇ ಇರುವಂತಹ ವಿಷಯವನ್ನು 


ಗಮನಿಸಬಹುದು. 


ಚಿಂದ್ರವೌಳೀಶ್ವ್ನರ ದೇವಾಲಯದ ನವರಂಗದ ಒಳ ತೊಲೆಯ ಭಾಗದಲ್ಲಿ 
ಸುತ್ತಲೂ ಸುದೀರ್ಪವಾದ ಶಾಸನವಿರುವಂತಹ ವಿಷಯವನ್ನು ಮೇಲೆ ಹೇಳಲಾಗಿದೆ. ಈ 
ದೇವಾಲಯದ ಹೊರ ಗೋಡೆಯಲ್ಲಿನ ಶಾಸನವು ಇಲ್ಲಿನ ಕೇಶವಾದಿತ್ಯರ ಕುರಿತಾಗಿ 
ಮತ್ತು ದಾನದತ್ತಿಗಳನ್ನು ನೀಡಿರುವ ವಿಚಾರವನ್ನು ತಿಳಿಸುತ್ತದೆ. ಮೊದಲನೆಯ ಶಾಸನವು 


ಕಳಚೂರ್ಯ ಸೋವಿದೇವನ ಕಾಲದ ಶಾಸನವಾಗಿದೆ. ಕ್ರಿಶ.1174 ರಲ್ಲಿ ಹಾಕಿಸಿದೆ”. 


86 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಲೊಕ್ಕಿಗುಂಡಿಯ ಊರೊಡೆಯರಾದ ಮಹಾಜನ ಸಾಸಿರ್ವರ ಸಮ್ಮುಖದಲ್ಲಿ ದಾನಿಯಾದ 
ಗುಣನಿಧಿಕೇಶವನ ತಮ್ಮನಾದ ಬಾಚರಸನು ತನ್ನ ಭಾಗದ ಕೇಣಿಯಲ್ಲಿ ಕೇಶವಾದಿತ್ಯರಿಗೆ 
ದಾನ ನೀಡಿದನೆಂದು ವಿವರಿಸುತ್ತದೆ. ಕ್ರಿ.ಶ.1184 ರ ಕಾಲದ ಚಾಲುಕ್ಯ ಚಕ್ರವರ್ತಿಯಾದ 
ವೀರ ಸೋಮೇಶ್ವರನ ಕಾಲದ ಶಾಸನಗಳೆಲ್ಲವೂ ಈ ದೇವಾಲಯದ ಕೇಶವಾದಿತ್ಯರ 
ಉಲ್ಲೇಖವನ್ನು ನೀಡುತ್ತವೆ”. ಈ ಶಾಸನಗಳಲ್ಲಿ ಹಲವಾರು ಜನರು ಕೇಶವಾದಿತ್ಯ 
ದೇವರಿಗೆ ಬಿಟ್ಟಂತಹ ದಾನದತ್ತಿಗಳನ್ನು ಕುರಿತಾಗಿ ವಿವರಿಸುತ್ತವೆ. ವಿಶೇಷವಾಗಿ ಈ 
ಶಾಸನಗಳನ್ನು ಗಮನಿಸಿದಾಗ ಚಂದ್ರಮೌಳೀಶ್ವರ ದೇವಾಲಯವು ಮೂಲತಃ ಕೇಶವಾದಿತ್ಯ 
ದೇವಾಲಯವಾಗಿತ್ತೆಂಬುದು ಸ್ಪಷ್ಟವಾಗುತ್ತದೆ. ಐದು ತ್ರಿಕುಟಾಚಲವಾಗಿರುವುದರಿಂದ 


ತ್ರೆ, ಪುರುಷ ದೇವಾಲಯವಾಗಿದ್ದಿರಬಹುದು. ಆದುದರಿಂದ ಕೇಶವ-ವಿಷ್ಣು, 


ಫ 
ಆದಿತ್ಯ-ಸೂರ್ಯ ಮತ್ತು ಶಿವನ ದೇವಾಲಯವಾಗಿತ್ತೆಂದು ಹೇಳಬಹುದು. ಕಲ್ಯಾಣದ 
ಚಾಲುಕ್ಕರ ಕಾಲದಲ್ಲಿ ಕಾಳಮುಖ ಶೈವ ಸಂಪ್ರದಾಯವು ಪಚಲಿತದಲ್ಲಿದ್ದುದು ಈ ಹಿಂದೆ 
ಚರ್ಚಿತವಾಗಿದೆ. ಕಾಳಮುಖರ ಆಚರಣೆಯಲ್ಲಿ ಸೂರ್ಯ, ವಿಷ್ಣು ಹಾಗೂ ಶಿವ 
ದೇವತಾರಾಧನೆಯು ಪ್ರಮುಖವಾದ ನಂಬಿಕೆಯಾಗಿತ್ತು. ಪ್ರಸ್ತುತ ದೇವಾಲಯವು 
ದಕ್ಷಿಣಾಭಿಮುಖವಾದ ದ್ದಾರವನ್ನೇ ಹೊಂದಿದೆ. ಈ ದ್ದಾರದಲ್ಲಿ ಗಜಲಕ್ಷ್ಮಿಯ ಶಿಲ್ಲವು 
ಸೊಗಸಾಗಿ ರಚನೆಗೊಂಡಿದೆ. ಅಲ್ಲದೇ ಪಂಚಶಾಖಾ ದ್ಹಾರಬಂಧವಿದಾಗಿದೆ. ಪ್ರಸ್ತುತ 
ಚಂದ್ರವೌಳೀಶ್ವ್ನರ ದೇವಾಲಯದ ಮೂಲ ಹೆಸರು ಕೇಶವಾದಿತ್ಯಎಂದಾಗಿದ್ದುದು ಈ 


ಶಾಸನದಿಂದ ಸ್ಪಷ್ಟವಾಗುತ್ತದೆ. ಈ ದೇವಾಲಯದ ಶಾಸನವು ಅಂದಿನ ಕಾಲದ ಧಾರ್ಮಿಕ 


ಆಚರಣೆಗಳ ಮೇಲೆ ನಿಖರವಾದ ಬೆಳಕನ್ನು ಚೆಲ್ಲುವುದರಲ್ಲಿ ಸಂಶಯವಿಲ್ಲ. 


87 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಚಂದ್ರವೌಳೀಶ್ಪರ ದೇವಾಲಯದ ಶಾಸನಗಳು ಈ ದೇವಾಲಯದ ಧಾರ್ಮಿಕ 
ಚಟುವಟಿಕೆಗಳ ಮೇಲೆ ವಿಶೇಷವಾದ ಬೆಳಕನ್ನು ಚಎಲ್ಲುತ್ತವೆ. ಲಕ್ಷುಂಡಿಯ 
ವಾಸ್ತುಕಕಲೆಯಲ್ಲಿ ಚಂದ್ರಮೌಳೀಶ್ವರ ದೇವಾಲಯವು ವಾಸ್ತವಿಕವಾಗಿ ಸರಳ 
ದೇವಾಲಯವಾದರೂ ಅದರ ಧಾರ್ಮಿಕ ಪ್ರಾಮುಖ್ಯತೆಯು ಅಂದಿನ ಪ್ರಧಾನ 


ದೇವಾಲಯಗಳಲ್ಲಿ ಒಂದಾಗಿಸುತ್ತದೆ. 


ಹಾಲ ಬಸವೇಶ್ವರ(ಗೌರವೇಶ್ವರ) ದೇವಾಲಯ” :(ಚಿತ್ರ-44 ರಿಂದ51) 


ಹಾಲಗುಂಡಿ ಬಸವೇಶ್ವರ ದೇವಾಲಯವು ಲಕ್ಷುಂಡಿಯಿಂದ ಡಂಬಳಕ್ಕೆ ಹೋಗುವ 
ರಸ್ತೆಯ ಪಕ್ಕದಲ್ಲಿ ಮತ್ತು ದಕ್ಷಿಣಭಾಗದ ಕೆರೆಯ ದಂಡೆಯ ಮೇಲೆ ನಿರ್ಮಾಣವಾಗಿದೆ. 
ಈ ದೇವಾಲಯವೂ ಕೂಡಾ  ತ್ರಿಕುಟಾಚಲ ದೇವಾಲಯವೇ ಆಗಿದೆ. ಶಾಸನದಲ್ಲಿ 
ಪಾಲುಮುಂಡಗೆಯ ಗವರವೇಶ್ವ್ರರ ಎಂಬುದಾಗಿ ಉಲ್ಲೇಖವಾಗಿರುವ ಈ ದೇವಾಲಯವು 
ತ್ರಿಕುಟಾಚಲ ಮಾದರಿಯದ್ದಾಗಿದೆ. ವಿನ್ಯಾಸದಲ್ಲಿ ಹಾಗೂ ಶೈಲಿಯಲ್ಲಿ ಚಂದ್ರಮೌಳೀಶ್ವರ 
ದೇವಾಲಯವನ್ನೇ ಹೋಲುವ ಈ ದೇವಾಲಯವು ಕೆರೆಯ ದಂದೆಯ ಮೇಲೆ 
ನಿರ್ಮಾಣವಾದ್ದರಿಂದ ಪ್ರಾಯಶಃ ಅಂದಿನ ವಾಸ್ತು ಚಟುವಟಿಕೆಗಳಲ್ಲಿ ಹಲವು ಹೊಸ 


ಆಚರಣೆಗಳಿಗೆ ನಾಂದಿಯಾಗಿದೆ. 


ತಿಕುಟಾಚಲವಾಗಿರುವ ಈ ದೇವಾಲಯವು ಪಾದಬಂಧ ಅಧಿಷ್ಠಾನದ ಮೇಲೆ 


0 


ನಿರ್ಮಾಣವಾಗಿದೆ. ದಕ್ಷಿಣಾಭಿಮುಖವಾದ ದ್ವಾರಬಂಧವನ್ನು ಹೊಂದಿದೆ. 


88 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಚಂದಮೌಳೀಶ್ವ್ನರದ ರೀತಿಯಲ್ಲಿ ಪೂರ್ವ 2ಪಶ್ಲಿಮವಾಗಿ ಮತ್ತು ಉತ್ತರದಲ್ಲಿ 
ಗರ್ಭಗೃಹಗಳನ್ನು ಹೊಂದಿದೆ. ಪ್ರತಿಯೊಂದು ಗರ್ಭಗೃಹದ ಮುಂಭಾಗದಲ್ಲಿ ತೆರೆದಂತಹ 
ಸುಕನಾಶಿಯ ಭಾಗವಿದೆ. ಗರ್ಭಗೃಹಗಳ ದ್ಹಾರಬಂಧಗಳೆಲ್ಲವೂ ಪಂಚಶಾಖಾ ವಿನ್ಯಾಸವನ್ನು 
ಹೊಂದಿದ್ದು, ಅವುಗಳು ಅಲಂಕಾರಿಕವಾದ ಕೆತ್ತನೆಗಳನ್ನು ಹೊಂದಿವೆ. ದಕ್ಷಿಣದ ಮುಖ್ಯ 
ಪ್ರವೇಶ ದ್ದಾರವೂ ಕೂಡಾ ಪಂಚಶಾಖಾ ವಿನ್ಯಾಸವನ್ನೇ ಹೊಂದಿದ್ದು ಅದೂ ಕೂಡಾ 
ಸುಂದರವಾದ ಸ್ಪಂಭಿಕೆಗಳಿಂದ, ಪೂರ್ಣಫಟಗಳ ಮತ್ತು ಮಿಧುನ ದಂಪತಿಗಳ ಲಂಬವಾದ 
ಪುನರಾವರ್ತಿತ ಆಕೃತಿಗಳ ರಚನೆಯಿಂದ ಕೂಡಿದೆ. ಲಲಾಟ ಪಟ್ಟಿಕೆಯಲ್ಲಿ ಗಜಲಕ್ಷಿ ,ಯ 
ಶಿಲ್ಪಗಳು ಎಲ್ಲ ದ್ವಾರಬಂಧಗಳಲ್ಲಿಯೂ ಕಂಡುಬರುತ್ತವೆ. ಹೀಗಾಗಿ ಈ ದೇವಾಲಯದ 


ದ್ಹಾರಬಂಧಗಳಲ್ಲಿ ಒಂದು ತೆರನಾಗಿ ಅನುರೂಪತೆಯು ಸ್ಪಷ್ಟವಾಗಿ ಕಂಡುಬರುತ್ತದೆ. 


ದೇವಾಲಯದ ಒಳಭಾಗದಲ್ಲಿನ ನವರಂಗದ ಕಂಬಗಳು ಚತುರಸ್ರ 
ಮಾದರಿಯವಾಗಿವೆ. ಈ ಕಂಬಗಳ ಪೀಠಗಳು ಮತ್ತು ಕಾಂಡಗಳು ಎಲ್ಲವೂ ಕೂಡಾ 
ಚತುರಸ್ತ್ರ ವಿನ್ಯಾಸವನ್ನೇಹೋಲುತ್ತವೆ. ಕಂಬಗಳ ವಿನ್ಯಾಸಗಳು ಪೀಠದಲ್ಲಿ ಅಗಲವಾದ 
ಚತುರ್ಸವಾಗಿವೆ. ಪುನಃ ಚತುರಸ್ತವಾದ ಅಂಶವಿದ್ದು, ನಂತರದಲ್ಲಿ ಅಷ್ಟಮುಖ ರಚನೆ, 
ಹಾಗೂ ಮಧ್ಯದಲ್ಲಿ ಹೊರಚಾಚಿದ ಚತುರಸ್ತವಾದ ಭಾಗವು ಚಪ್ಪಟೆಯಾಗಿದೆ. ಆ 
ನಂತರದಲ್ಲಿ ವೃತ್ತಾಕಾರದ ರಚನೆಯಾಗಿದ್ದು ಆ ಭಾಗವು ಕಂಠಿಕೆಯಾಗಿದೆ. ಅದರ 
ನಂತರದಲ್ಲಿ ವೃತ್ತಾಕಾರದ ಕುಶನ್‌ ಬೋದಿಗೆ ಇದೆ. ಹಾಗೂ ಇದರ ನಂತರದಲ್ಲಿ 


ಪೋತಿಕಾಕೃತಿಯಲ್ಲಿನ ಬೋದಿಗೆ ರಚನೆಯಾಗಿದೆ. ಬೋದಿಗೆಯಲ್ಲಿ ಯಾವುದೇ ರಿತಿಯ 


89 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕೆತ್ತನೆಗಳು ಕಂಡುಬರುವುದಿಲ್ಲ. ಅಲ್ಲದೇ ನವರಂಗದ ಗೋಡೆಗಂಬಗಳು ಸರಳವಾದ 
ಚತುರಸ್ತವಾದ ವಿನ್ಯಾಸವನ್ನು ಹೊಂದಿವೆ. ಈ ಕಂಬಗಳು ಹಾಗೂ ಸುಕನಾಶಿಯ 
ಕಂಬಗಳು ಒಂದೇ ಮಾದರಿಯನ್ನು ಹೊಂದಿವೆ. ದೇವಾಲಯದ ನವರಂಗದ 
ಒಳೆಮಾಳಿಗೆಯಲ್ಲಿ ಅರಳಿದ ಸಹಸ್ರದಳ ಪದ್ಮದ ಸುಂದರವಾದ ಕೆತ್ತನೆಯಿರುತ್ತದೆ. ಈ 


ಹೂವಿನ ರಚನೆಯು ಚಂದ್ರಮೌಳಿಶ್ವ್ತರದ ನವರಂಗದ ಕೆತ್ತನೆಗೆ ಸಮಾನವಾಗಿದೆ. 


ದೇವಾಲಯದ ಹೊರ ವಿನ್ನಾಸವನ್ನು ಗಮನಿಸಿದಾಗ ಇದೊಂದು ಸರಳವಾದ 
ನಿರಾಲಂಕಾರವಾದ ದೇವಾಲಯವೆಂದು ಹೇಳಬಹುದು. ಅಧಿಷ್ಠಾನದ ಮೇಲೆ ತೆಳು 
ಅರೆಗಂಬಗಳನ್ನು ಹೊಂದಿದ ಭಿತ್ತಿ ಐದೆ. ಈ ಕಂಬಗಳು ನಿರ್ಧಿಷ್ಟವಾದ ಅಂತರದಲ್ಲಿ 
ದೇವಾಲಯದ ಸುತ್ತಲೂ ಹರಡಿಕೊಂಡಿವೆ. ಈ ಕಂಬಗಳು ತೆಳುವಾಗಿ ಮತ್ತು ನಾಜೂಕಾಗಿ 
ರಚನೆಗೊಂಡಿವೆ. ಇವುಗಳ ಮೇಲ್ಬಾಗದಲ್ಲಿ ಕಿರಿದಾದ ಪೋತಿಕಾ ಮಾದರಿಯ ಚಾಚು 
ಬೋದಿಗೆಗಳು ಕಂಡುಬರುತ್ತವೆ. ಬೋದಿಗೆಗಳ ಹೊರಮುಖಗಳಲ್ಲಿ ಹೂವಿನ ಕೆತ್ತನೆಗಳು 
ರಚನೆಯಾಗಿವೆ. ಈ ಹಿಂದೆ ಲಕ್ಕುಂಡಿಯ ವಿರುಪಾಕ್ಷ ದೇವಾಲಯದಲ್ಲಿನ ಕಂಬಗಳ 
ಬೋದಿಗೆಗಳಲ್ಲಿ ಇಂತಹ ಕೆತ್ತನೆಗಳನ್ನು ಮಾಡಿರುವುದನ್ನು ಸ್ಮರಿಸಬಹುದು. ಈ ರೀತಿಯ 
ರಚನೆಗಳು ಲಕ್ಷುಂಡಿಯ ಬಹುತೇಕ ದೇವಾಲಯಗಳಲ್ಲಿ ಸಹಜವೆಂಬಂತೆ 
ರಚನೆಯಾಗಿರುವುದು ಕಂಡುಬರುತ್ತದೆ. ಲಂಬವಾಗಿರುವಂತಹ ಅರೆಗಂಬಗಳು ನಿರ್ಧಿಷ್ಟ 


ಅಂತರದಲ್ಲಿ ರಚನೆಯಾಗಿವೆ. ಮಧ್ಯದಲ್ಲಿ ಯಾವುದೇ ರೀತಿಯ ಕೋಷ್ಟಗಳಾಗಲೀ 


90 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಧವಾ ಶಾಲ-ಪಂಜರಗಳಾಗಲೀ ಕಂಡುಬರುವುದಿಲ್ಲ. ಇಲ್ಲಿ ಸ್ಪಪತಿಯು ಕೇವಲ 


[es 


ಸರಳೀಕೃತವಾದ ಅಂಶಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿರುವುದು ಕಂಡುಬರುತ್ತದೆ. 


ದೇವಾಲಯದ ಮಾಳಿಗೆಯಲ್ಲಿ ಕಪೋತ ಬಂಧವು ಗಮನ ಸೆಳೆಯುತ್ತದೆ. 
ಕಪೋತಬಂಧದ ಮೇಲ್ಲಾಗದಲ್ಲಿ ಕಿರಿದಾಗಿ ರಚನೆಯಾಗಿರುವಂತಹ ವೇದಿಬಂಧವಿದೆ. 
ಕಪೋತ ಪಟ್ಟಿಕೆಯು ಅರ್ಧ ವೃತ್ತಾಕಾರದ ಮಾದರಿಯನ್ನು ಹೊಂದಿದೆ. ಇದರ 
ಹೊರಮುಖದಲ್ಲಿ ತೆಳುವಾಗಿ ಕೆತ್ತಲಾಗಿರುವ ಚೈತ್ಯದ ವಿನ್ಯಾಸಗಳಿವೆ. ಕಪೋತದ 
ಮೇಲ್ಲಾಗದಲ್ಲಿ ಮಕರ ಪಟ್ಟಿಕೆಯನ್ನು ದಂತಪಟ್ಟಿಕೆಯಂತೆ ರಚಿಸಲಾಗಿದೆ. ಸಾಮಾನ್ಯವಾಗಿ 
ಮಕರ ಪಟ್ಟಿಕೆಯು ಅಧಿಷ್ಠಾನದ ರಚನೆಯಲ್ಲಿ ಕಂಡುಬರುತ್ತದೆ. ಕೆಲವು ಸಂದರ್ಭಗಳಲ್ಲಿ 
ವೇದಿಯಲ್ಲಿಯೂ ಕೂಡಾ ಮಕರ ಪಟ್ಟಿಕೆಯ ರಚನೆಗಳಿವೆ. ಇಲ್ಲಿನ ರಚನೆಯಲ್ಲಿ ದಂತ 
ಪಂಕ್ಷಿಯಂತೆ ಹೊರ ಚಾಚಿದ ಹಾಗೆ ಕಾಣುವ ಅಂಗಗಳನ್ನು ನೊಡಬಹುದು. ಅವುಗಳ 
ಮೇಲೆ ಕೂಟ, ಪಂಜರ ಮತ್ತು ಶಾಲಗಳನ್ನು ಸೊಗಸಾಗಿ ರಚಿಸಲಾಗಿದೆ. ಶಾಲಗಳನ್ನು 
ಮಧ್ಯದಲ್ಲಿ ರಚಿಸಲಾಗಿದ್ದು ಅವುಗಳಲ್ಲಿ ಕೆಲವು ಸೂಕ್ಷ ವಾದ ಕೆತ್ತನೆಗಳನ್ನು ನೋಡಬಹುದು. 
ಶಾಲಗಳನ್ನು ಪುನರಾವರ್ತಿತ ರಿತಿಯಲ್ಲಿ ರಚಿಸಿರುವುದನ್ನು ನೋಡಿದರೆ ಅವುಗಳಿಗಾಗಿಯೇ 
ಸ್ಪಷ್ಟವಾದ ರಾಚನಿಕವಾದ ಪ್ರಕ್ರಿಯೆಯು ಪ್ರಚಲಿತದಲ್ಲಿದ್ದದ್ದನ್ನು ನೋಡಬಹುದು. ಅವುಗಳ 
ರಚನೆಯಲ್ಲಿ ಅಳವಡಿಸಿಕೊಂಡಿರುವಂತಹ ದೃಶ್ಯ ಕೆತ್ತನೆಗಳು ಅಕೃತಿಗಳಾಗಿ ರೂಪಗೊಂಡಿವೆ. 


ವೇದಿಯಿಂದ ಮುಂದುವರೆದು ದೇವಾಲಯದ ವಿಮಾನ ಭಾಗಗಳಿರಬೇಕಾಗಿತ್ತು. ಈ 


ದೇವಾಲಯದ ವಿಮಾನದ ಭಾಗವಾದ ಶಿಖರಗಳು ಸಂಪೂರ್ಣವಾಗಿ ನಾಶಹೊಂದಿ ಇಂದು 


91 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅವುಗಳ ಜಾಗದಲ್ಲಿ ಹೊಸದಾದ ರಚನೆಗಳು ಸೇರಿವೆ. ಒಟ್ಟಾರೆಯಾಗಿ ದೇವಾಲಯವು 


ಇಂದು ವಿಮಾನ ರಹಿತವಾಗಿದೆ. 


ಬಸವೇಶ್ವರ ದೇವಾಲಯದ ದಕ್ಷಣ ದ್ಹಾರಬಂಧದ ಬಗ್ಗೆ ಸ್ವಲ್ಪ ವಿವರಣೆಯು 
ಅತ್ಯಗತ್ಯವಾಗಿದೆ. ಏಕೆಂದರೆ, ಇದುವರೆಗೂ ನೋಡಿದ ದೇವಾಲಯಗಳ ದ್ವಾರಬಂಧಗಳಲ್ಲಿ 
ಪ್ರಸ್ತುತ ದ್ಹಾರಬಂಧವೇ ಅತ್ಯಂತ ಅಲಂಕರಯುತವಾಗಿದೆ. ಈ ದ್ದಾರದಲ್ಲಿ 
ಪಂಚಶಾಖಿಗಳಿವೆ. ಈ ಶಾಖೆಗಳಲ್ಲಿನ ವಿವರನೆಗಳನ್ನು ನೋಡಿದರೆ ಅವುಗಳ ರಚನೆಯಲ್ಲಿ 
ಕಂದುಬರುವಂತಹ ಆಕೃತಿಗಳು ಹಾಗೂ ಕೆತ್ತನೆಗಳು ಗಮನ ಸೆಳೆಯುತ್ತವೆ. ಮೊದಲನೆಯ 
ಶಾಖೆಯಲ್ಲಿ ವಜದ ಆಕೃತಿಗಳನ್ನು ಸುಂದರವಾಗಿ ಹೂವುಗಳಂತೆ ರಚಿಸಲಾಗಿದೆ. 
ಎರಡನೆಯ ಪಟ್ಟಿಕೆಯಲ್ಲಿ ವೃತ್ತಾಕರದ ಬಳ್ಳಿಯಲ್ಲಿ ಗಂಧರ್ವ ಆಕೃತಿಯು 
ಪುನರಾವರ್ತಿತವಾಗಿ ರಚನೆಯಾಗಿದೆ. ಮೂರನೆಯ ಪಟ್ಟಿಯಲ್ಲಿ ಆಕಾಶದಲ್ಲಿ ತೇಲುತ್ತಿರುವ 
ಮಿಥುನ ದಂಪತಿಗಳು ಮೋಹಕವಾದ ನೃತ್ಯಭಂಗಿಯಲ್ಲಿ ನಿಂತಿದ್ದು, ಅವರ ಹಿಂಭಾಗದಲ್ಲಿ 
ಮೋಡಗಳನ್ನು ರಚಿಸಲಾಗಿದೆ. ಇದರಿಂದ ಅವುಗಳು ಸ್ವರ್ಗದಿಂದ ಧರೆಗೆ 
ಇಳಿಯುತ್ತಿರುವಂತೆ ಭಾಸವಾಗುತ್ತದೆ. ಈ ಮಿಥುನ ಪಟ್ಟಿಕೆಯು ನಂತರದ ಬಹುತೇಕ 
ದೇವಾಲಯಗಳಲ್ಲಿ ಬಹು ಜನಪ್ರೀಯವಾದ ದೃಶ್ಯ ರಚನೆಯಾಗಿದೆ. ನಾಲ್ಲನೆಯದು ಮತ್ತು 
ಎಲ್ಲಕ್ಕಿಂತಲೂ ದೊಡ್ಡದಾದ ಪಟ್ಟಿಕೆಯು ಸ್ಥಂಭಿಕೆಯಾಗಿದೆ. ಈ ಶಾಖೆಯಲ್ಲಿನ ಕೆತ್ತನೆಗಳು 
ಆಕರ್ಷಕವಾಗಿವೆ. ಸ್ಥಂಭಿಕೆಯನ್ನು ಅರ್ಧ ವೃತ್ತಾಕರವಾಗಿ ರಚಿಸಲಾಗಿದೆ. ಅದರ 


@ 


ಮೇಲ್ಮೈಯಲ್ಲಿ ನಾಶಿಯ ರಚನೆಯ ಮಧ್ಯದಲ್ಲಿ ಕೀರ್ತಿಮುಖದ ಕೆತ್ತನೆ ಹಾಗೂ ಕಂಠದಲ್ಲಿ 


92 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕುಂಭಾಕೃತಿ ಹಾಗೂ ಬಳ್ಳಿಯು ಕುಂಭದಿಂದ ಹೊರಬರುವಂತೆ ರಚಿಸಲಾಗಿದೆ. ಈ 
ಕುಂಭವು ಪೂರ್ಣಫಟದಂತೆ ಕಂಡುಬರುತ್ತದೆ. ಒಟ್ಟಾರೆಯಾಗಿ ಈ ಸ್ವಂಭಿಕೆಯನ್ನು 
ನೋಡಿದಾಗ ಅದರ ನೈಜವಾದ ಹಾಗೂ ಸೂಕ್ಷ್ಮವಾದ ಕೆತ್ತನೆಗಳು ಸಾಕಷ್ಟು 
ಗಮನಾರ್ಹವಾಗಿವೆ. ಈ ದೇವಾಲಯದ ದಾಖಲೆಯಿಂದ ನಂತರದ ಲಕ್ಷುಂಡಿಯ 
ಇನ್ನುಳಿದ ದೇವಾಲಯಗಳಲ್ಲೂ ಹಲವಾರು ಪ್ರಯೋಗಾತ್ಮಕವಾದ ರಚನೆಗಳು 
ಕಂಡುಬರುತ್ತವೆ. ದ್ವಾರ ಬಂಧದ ಇಕ್ಕೆಲಗಳ ಕೆಳಗಡೆಯಲ್ಲಿ ಶಾಖೆಗಳ ವಿನ್ಯಾಸಗಳಲ್ಲಿಯೇ 
ಸುಂದರವಾದ ಅಪ್ಸರಾ ಶಿಲ್ಪಗಳನ್ನು ರಚಿಸಲಾಗಿದೆ. ಇವುಗಳ ಮಧ್ಯದಲ್ಲಿ ಕಾಮ ಮತ್ತು 
ರತಿಯರ ಶಿಲ್ಪ್ಲಗಳಿದ್ದು ಅವರುಗಳ ಇಕ್ಕೆಲಗಳಲ್ಲಿ ಅಪ್ಸರೆಯ ಶಿಲ್ಪಗಳು ಮೋಹಕವಾದ 
ಭಂಗಿಗಳಲ್ಲಿ ನಿಂತಿದ್ದಾರೆ. ಈ ಶಿಲ್ಲಗಲ ವಿಧಗಳು ಕೂಡಾ ಪೂರ್ವಸೂರಿಯಂತೆ ನಂತರದ 
ದ್ಹಾರಬಂಧಗಳಲ್ಲಿ ಕಂಡುಬರುತ್ತವೆ. ಒಟ್ಟಾರೆಯಾಗಿ ನೋಡಿದಾಗ ಬಸವೇಶ್ವರ 


ದೇವಾಲಯವು ಒಂದು ಸರಳ ಮತ್ತು ಸುಂದರವಾದ ದೇವಾಲಯವಾಗಿದೆ ಎಂದು 


ಹೇಳಬಹುದು. 


ಶಾಸನಗಳ ದಾಖಲೆಗಳ ಹಿನ್ನೆಲೆಯಲ್ಲಿ ಮೇಲೆ ಹೇಳಿದಂತೆ ಈ ದೇವಾಲಯವು 
ಮೂಲತಃ ಗೌರವೇಶ್ವರ ಎಂಬುದಾಗಿತ್ತು. ಇದು ತ್ರಿಕೂಟವಾಗಿರುವುದರಿಂದ ಇಲ್ಲಿಯೂ 
ಕೂಡಾ ಶಿವನ ಲಿಂಗದ ಜೊತೆಗೆ ಸೂರ್ಯ ಮತ್ತು ವಿಷ್ಣುವಿನ ಶಿಲ್ಪಗಳು ಇದ್ದವು. ಪ್ರಸ್ತುತ 


ಆ ಶಿಲ್ಪಗಳು ನಾಶ ಹೊಂದಿದ್ದು, ಕೇವಲ ಶಿವಲಿಂಗ ಮತ್ತು ನವರಂಗದಲ್ಲಿರುವ ಸ್ವಲ್ಪ 


ದೊಡ್ಡ ಗಾತ್ರದ ಬಸವನ ಕುಳಿತ ಭಂಗಿಯ ಶಿಲ್ಪವು ಗಮನ ಸೆಳೆಯುತ್ತದೆ. ಪ್ರಸ್ತುತದ 


Dd 


q 


93 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯದ ಹೆಸರು ಬಸವನ ಹೆಸರಿನಿಂದಲೇ ಪ್ರಸಿದ್ದಿಯಾಗಿದೆ. ದೇವಾಲಯದ 
ಶಾಸನವು ಸುಮಾರು ಕ್ರಿಶ 1140-50 ರ ಕಾಲಫಟ್ಟದ್ದಾಗಿದೆ. ಶಾಸನಗಳಲ್ಲಿ 
ಉಲ್ಲೇಖಿತವಾಗುವ ಶ್ರೀರಾಮರದತ್ತಿ ಮಹಾಗ್ರಹಾರವಾದ ಲೊಕ್ಕಿಗುಂಡಿಯ ಊರೊಡೆಯ 
ಪ್ರಮುಖರು ಮತ್ತು ಸಾಸಿರ್ವರು ಬ್ರಾಹ್ಮಣರು ಧರ್ಮವನ್ನು ರಕ್ಷಿಸುತ್ತಿರುವಾಗ ಪರ್ಗಡೆಯ 
ವಸಂತೆಯ  ಕ್ರಮಿತರು ತಮ್ಮ ಅಕ್ಕಸಾಲದ ಕೇಣಿಯಲ್ಲಿ ಗವರೇಶ್ವರದೇವರ 
ಪಾಲಮುಂಡಗೆಯ ನಿವೇದ್ಯಕ್ಕೆಂದು ನೂರಿಪ್ಪತ್ತು ಹೊನ್ನಿನ ಚಿನ್ನದವಟ್ಟನ್ನು ದಾನಮಾಡಿನೆಂದು 
ಉಲ್ಲೇಖವಿದೆ. ಸೇನಬೋವ  ಕೇಶಿಯಣ್ಣನು ಶಿವರಾತ್ರಿಯ ಪೂಜೆಗಾಗಿ ಹಣವನ್ನು 
ದಾನಮಾಡಿದನೆಂದು ಹೇಳಿದೆ. ಶಾಸನದಲ್ಲಿ ಚಾಲುಕ್ಯ ಜಗದೇಕಮಲ್ಲನ ಉಲ್ಲೇಖವು 
ಬರುವುದರಿಂದ ಬಹುಶಃ ಮೇಲೆ ಹೇಳಿದ ಕಾಲದಲ್ಲಿ ಶಾಸನವನ್ನು 
ಹಾಕಿಸಿದ್ದಿರಬಹುದಾಗಿದೆ. ಪ್ರಸ್ತುತ ದೇವಾಲಯವು ಮೂಲತಃ ಗೌರವೇಶ್ವರ 
ಎಂಬುದಾಗಿದ್ದು, ಬಸವಣ್ಣನ ಪ್ರಾಮುಖ್ಯತೆಯಿಂದಾಗಿ ನಂತರದಲ್ಲಿ ಹಾಲ ಬಸವಣ್ಣ 
ಎಂಬುದಾಗಿ ಪುಸಿದ್ದಿಯಾಯಿತು. ಶಾಸನದಲ್ಲಿಯೂ ಪಾಲಮಂಡೆಯ ನೈವೇದ್ಯದ 


ಉಲ್ಲೇಖವನ್ನು ಮೇಲೆ ನೋಡಲಾಗಿದೆ. ಹೀಗಾಗಿ ನಂತರದಲ್ಲಿ ಬದಲಾವಣೆಯಾಗಿದೆ 


ಎನ್ನಬಹುದು. 


ಮಾಣಿಕೇಶ್ವರ ದೇವಾಲಯ": (ಚಿತ್ರ-52-ರಿಂದ 61) 


ಮಾಣಿಕೇಶ್ವ್ಷರ ದೇವಾಲಯವು ಗ್ರಾಮದ ಉತ್ತರ ಭಾಗದಲ್ಲಿರುವ ಮುಸುಕಿನ 


ಬಾವಿಯ ದಂಡೆಯ ಮೇಲೆ ನಿರ್ಮಾಣವಾಗಿದೆ. ಈ ದೇವಾಲಯವು ಸಾಕಷ್ಟು 


94 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಪ್ರಸಿದ್ದವಾದ ದೇವಾಲಯವಾಗಿದೆ. ಮುಸುಕಿನ ಬಾವಿಯು ಲಕ್ಕುಂಡಿಯ ಸುಪುಸಿದ್ದ 
ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಹೀಗಾಗಿ ಬಾವಿಯನ್ನು ನೋಡಲು ಬರುವವರು 


ದೇವಾಲಯವನ್ನು ನೋಡೇ ನೋಡುತ್ತಾರೆ. 


ಮಾಣಿಕೇಶ್ವರ ದೇವಾಲಯದ ತಳ ನಕ್ಷೆ. 


95 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಈ ದೇವಾಲಯವು ತ್ರಿಕುಟಾಚಲ ದೇವಾಲಯವಾಗಿದ್ದು ಪೂರ್ವಾಭಿಮುಖವಾಗಿ 
ನಿರ್ಮಾಣವಾಗಿದೆ. ದಕ್ಷಿಣೋತ್ತರ ಮತ್ತು ಪಶ್ಲಿಮದಿಕ್ಕಿನಲ್ಲಿ ಗರ್ಭಗೃಹಗಳನ್ನು ನಿರ್ಮಿಸಿದ್ದಾರೆ. 
ಈ ದೇವಾಲಯದ ಒಟ್ಟಾರೆ ರಚನೆಯು ಈ ಹಿಂದಿನ ತ್ರಿಕೂಟದೇವಾಲಯಗಳ 
ರೀತಿಯಲ್ಲಿಯೇ ಇದೆ. ಈ ದೇವಾಲಯದ ವಿನ್ಯಾಸದಲ್ಲಿ ಅಲ್ಲ ಸ್ವಲ್ಪ ಬದಲಾವಣೆಯನ್ನು 
ಕಾಣಬಹುದು. ವಿಶೇಷವಾಗಿ ದೇವಾಲಯದ ಮುಖಭಾಗದ ವಿನ್ಯಾಸದಲ್ಲಿ ಸ್ಪಲ್ಪ 


ಬದಲಾವಣೆಗಳನ್ನು ನೋಡಬಹುದು. ಇನ್ನು ಕಂಬಗಳ ವಿನ್ಯಾಸ ಹಾಗೂ ಒಳ 


ವಿನ್ಯಾಸವೂಕೂಡಾ ಸಾಕಷ್ಟು ವಿಶಿಷ್ಟವಾಗಿ ರಚನೆಗೊಂಡಿದೆ. 


ಮಾಣಿಕೇಶ್ವ್ಷರ ದೇವಾಲಯವು ಸರಳವಾದ ಪಾದಬಂಧ ಅಧಿಷ್ಠಾನದ ಮೇಲೆ 
ರಚನೆಯಾಗಿದೆ. ದೇವಾಲಯದ  ಭಿತ್ತಿಯೂ ಕೂಡಾ ಸಾಕಷ್ಟು ಸರಳವಿನ್ಯಾಸವನ್ನು 
ಹೊಂದಿದೆ. ಕೋಷ್ಟ ಪಂಜರಗಳ ರಚನೆಗಳನ್ನು ಕಾಣಬಹುದು. ದೇವಾಲಯದ ಒಟ್ಟಾರೆ 
ವಿನ್ಯಾಸವನ್ನು ನೋಡಿದಾಗ, ಮಧ್ಯದ ಗರ್ಭಗೃಹವು ಅಂತರಾಳ ಮತ್ತು ಸಭಾಮಂಟಪವನ್ನು 
ಹೊಂದಿದೆ. ಈ ಮಂಟಪವನ್ನು ನವರಂಗವೆಂದೂ ಕರೆಯಬದು. ಈ ಸ್ಥಳಕ್ಕೆ 
ಸಮಾನಾಂತರವಾಗಿ ದಕ್ಷಿಣೋತ್ತರವಾಗಿ ಇನ್ನೆರಡು ಗರ್ಭಗೃಹಗಳನ್ನು ನಿರ್ಮಿಸಲಾಗಿದೆ. 
ಅಂದರೆ ದೇವಾಲಯದ ಗರ್ಭಗೃಹಗಳನ್ನು ಮಧ್ಯದ ಸಭಾಮಂಟಪ ಅಥವಾ ನವರಂಗವು 
ಸೇರಿಸುತ್ತದೆ. ಪೂರ್ವಾಭಿಮುಖವಾಗಿ ಹೊರಚಾಚಿದ ಮುಖಮಂಟಪದ ರಿತಿಯಲ್ಲಿ 


ರಚನಿಯಾಗಿದೆ. ನಾಲ್ಲು ಕಂಬಗಳನ್ನು ಹೊಂದಿರುವ ಮುಖಮಂಟಪವನ್ನು ರಚಿಸಿರುವ 


ವಿಧವು ಸಾಕಷ್ಟು ಸೊಗಸಾಗಿದೆ. 


96 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯದ  ಹೊರವಿನ್ಯಾಸದಲ್ಲಿ ಹಲವಾರು ವಿಶಿಷ್ಠವಾದ ಅಂಶಗಳನ್ನು 
ನೋಡಬಹುದು. ಮಾಣಿಕೇಶ್ವ್ಷರ ದೇವಾಲಯಕ್ಕೆ ವಿಮಾನಗಳಲ್ಲಿನ ಶಿಖರಗಳು 
ಉಳಿದುಕೊಂಡುಬಂದಿಲ್ಲ. ಅವುಗಳು ಪ್ರಾಯಶಃ ನಿರ್ಮಾಣವಾಗಿದ್ದಿಲ್ಲವೆಂದು ತೋರುತ್ತದೆ. 
ದೇವಾಲಯದ  ಹೊರಭಿತ್ತಿಯಲ್ಲಿನ ರಚನೆಯು ಸರಳವಾಗಿದೆ. ಪಶ್ಚಿಮದ ಗರ್ಭಗೃಹದ 
ಹೊರಭಾಗದಲ್ಲಿ ಮಾತ್ರ ಸರಳವಾದ ಅರೆಗಂಬಗಳು ಕಂಡುಬರುತ್ತವೆ. ಈ ಕಂಬಗಳು 
ಬಹು ಸರಳವಾಗಿವೆ. ತೆಳುವಾದ ರಚನೆಯಾಗಿದ್ದು, ಬೋದಿಗೆಯಲ್ಲಿ ಫಂಟಾಕೃತಿಯ 
ರಚನೆಯನ್ನು ಪೋತಿಕ ಮಾದರಿಯ  ಬೋದಿಗೆಯನ್ನು ಹೊಂದಿವೆ. ಪೋತಿಕಗಳ 
ಮುಖಗಳಲ್ಲಿ ಹೂವಿನ ಕೆತ್ತನೆಯು ಲಕ್ಷುಂಡಿಯ ಬೋದಿಗೆಗಳ ರಚನೆಯನ್ನು 
ಮುಂದುವರೆಸಿರುವುದನ್ನು ಕಾಣಬಹುದು. ಇಲ್ಲಿ ಯಾವುದೇ ರೀತಿಯ ಕೋಷ್ಟಗಳು 
ಕಂಡುಬರುವುದಿಲ್ಲ. ಆದರೆ, ದಕ್ಷಿಣೋತ್ತರವಾಗಿರುವಂತಹ ಗರ್ಭಗೃಹಗಳ ಹೊರ 
ಭಿತ್ತಿಯಲ್ಲಿ ಕ್ರಮವಾಗಿ ಜಾಲಂದ್ರಗಳು ಮತ್ತು ಮೂಲೆಯಲ್ಲಿ ಮತ್ತು ಮಧ್ಯದಲ್ಲಿ ಕೋಷ್ಟ 
ಪಂ೦ಜರಗಳ ರಚನೆಯನ್ನು ಕಾಣಬಹುದು. ಈ ಗರ್ಭಗೃಹಗಳ ಚಾಚಿದ ಭಾಗವು 
ಅಂತರಾಳವಾಗಿದ್ದು, ಅದರ ಹೊರಭಾಗದಲ್ಲಿ ಅಗಲವಾದ ಸ್ಥಂಭಿಕೆಯು ಇರುತ್ತದೆ. 
ಇದರಿಂದ ಮುಂದುವರೆದು ಸುಂದರವಾದ ರಚನೆಯಿರುವಂತಹ ಕೋಷ್ಟ ಪಂಜರವು 
ರಚನೆಯಾಗಿದೆ. ಈ ಪಂಜರದ ಮೇಲ್ಲಾಗದಲ್ಲಿನ ಕಿರಿದಾದ ಶಿಖರವು ಅಂದಿನ ದ್ರಾವಿಡ 
ವಿನ್ಯಾಸದ ದೇವಾಲಯವನ್ನು ನೆನಪಿಗೆ ತರುತ್ತದೆ. ಐವುಗಳಲ್ಲಿ ಸಾದೃಶ್ಯತೆಯನ್ನು 
ಕಾಣಬಹುದು. ಭಿತ್ತಿಯ ಮೇಲ್ದಾಗದಲ್ಲಿ ಕಪೋತವನ್ನು ಮಾಳಿಗೆಯ ಹಂತದಲ್ಲಿ 


ನೋಡಬಹುದು. ಕಪೋತವನ್ನು ಅಷ್ಟಾಗಿ ಪ್ರಾಮುಖ್ಯತೆ ವಹಿಸಿ ಮಾಡಲಾಗಿಲ್ಲ, ಬದಲಾಗಿ 


97 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಲ್ಲಲ್ಲಿ ಅವುಗಳ ಮೇಲೆ ಕಿರಿದಾದ ಚೈತ್ಯಗಳನ್ನು ರಚಿಸಲಾಗಿದೆ. ಇನ್ನು ವಿಶೇಷವೆಂದರೆ 
ಕಪೋತದ ಮೇಲೆ ಮಕರ ಪಟ್ಟಿಯ ರಚನೆಯು ಇರುತ್ತದೆ. ಮಕರದ ರಚನೆಯನ್ನು 
ದಂತಪಟ್ಟಿಕೆಯಂತೆ ರಚಿಸಲಾಗಿದೆ. ಈ ಪಟ್ಟಿಕೆಯಲ್ಲಿ ಯಾವುದೇ ಸೂಕ್ಷ್ಮವಾದ 
ಕೆತ್ತನೆಗಳಿಲ್ಲ. ಅದರ ಮೇಲ್ಲಾಗದಲ್ಲಿಯೇ ವೇದಿಪಟ್ಟಿಕೆಯನ್ನು ರಚಿಸಲಾಗಿದೆ. ವೇದಿ 
ಬಂಧದಲ್ಲಿ ನಿರ್ಧಿಷ್ಟವಾದ ಅಂತರದಲ್ಲಿ ಸುಂದರವಾದ ಚೈತ್ಯದ ರಚನೆಯು ಕೂಟ, 
ಪಂಜರ ಮತ್ತು ಶಾಲ ಮಾದರಿಯನ್ನು ಅನುಸರಿಸಿ ರಚನೆಯಾಗಿದೆ. ಶಾಲ ಭಾಗದಲ್ಲಿ 
ಕೆತ್ತಲಾಗಿರುವಂತಹ ಹೂವಿನ ರಚನೆಯು ಗಮನ ಸೆಳೆಯುತ್ತದೆ. ಇವುಗಳಲ್ಲಿ 


ಕಂಡುಬರುವಂತಹ ಅಂಶಗಳು ಮುಖ್ಯವಾದ ವಾಸ್ತು ಅಂಗಗಳಾಗಿವೆ. ಅವುಗಳ ರಚನೆಯು 


ಸ್ಪಷ್ಟವಾಗಿ ದೇವಾಲಯದ ವಾಸ್ತುವಿನ ಅಂದವನ್ನು ಹೆಚ್ಚಿಸುತ್ತದೆ. 


ದೇವಾಲಯದ ಒಳ ವಿನ್ಯಾಸದಲ್ಲಿ ಹಲವಾರು ವೈಶಿಷ್ಟ್ಯಪೂರ್ಣವಾದ ವಾಸ್ತು 
ಅಂಶಗಳನ್ನು ಕಾಣಬಹುದಾಗಿದೆ. ಗರ್ಭಗೃಹಗಳ ದ್ವಾರಬಂಧಗಳು ಮೊದಲನೆಯದಾಗಿ 
ಗಮನಿಸಬಹುದು. ಎರಡನೆಯದಾಗಿ ದೇವಾಲಯದ ಕಂಬಗಳ ವೈವಿಧ್ಯತೆಯನ್ನು 
ಗಮನಿಸಬಹುದಾಗಿದೆ. ಗರ್ಭಗೃಹದ ದ್ಹಾರಬಮ್ಹವನ್ನು ನೋಡಬಹುದು. ದ್ಹಾರ ಬಂಧವು 
ಪಂಚಶಾಖೆಗಳನ್ನು ಹೊಂದಿದ್ದು, ಲಲಾಟಬಿಮ್ಹದಲ್ಲಿ ಗಜಲಕ್ಷಿ ,ಯ ಶಿಲ್ಪವನ್ನು ಹೊಂದಿದೆ. 
ಈ ಹಿಮ್ದಿನ ದೇವಾಲಯವಾದ ಬಸವಣ್ಣ ದೇವಾಲಯದ ದ್ಹಾರಬಂಧದ ರಿತಿಯಲ್ಲಿಯೇ 
ಈ ದೇವಾಲಯವೂ ಕೂಡಾ ಅಲಂಕೃತವಾದ ದ್ಹಾರವನ್ನು ಹೊಂದಿದೆ. ಗರ್ಭಗೃಹದ 


ದ್ದಾರದಲ್ಲಿನೆ ಕೆಳಬದಿಯ ಹಂತದಲ್ಲಿ ಸುಂದರವಾದ ಆಕ್ಕೃತಿಗಳಿವೆ. ಶಾಖೆಗಳಲ್ಲಿ ಈ 


98 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಹಿಂದೆ ನೋಡಿದಂತೆ ಇಲ್ಲಿಯೂ ಕೂಡಾ ಮೊದಲನೆಯ ಪಟ್ಟಿಕೆಯಲ್ಲಿ ವಜಗಳ 
ಆಕೃತಿಗಳಿವೆ. ಎರಡನೆಯ ಹಂತದಲ್ಲಿ ಗಂಧರ್ವದಮೃತಿಗಳ ಆಕೃತಿಗಳನ್ನು ನೋಡಬಹುದು. 
ಐಲ್ಲಿಯೂ ಸಹ ಮೋಡಗಳ ಮಧ್ಯದಲ್ಲಿರುವಂತಹ ಭಾವನೆಯನ್ನು ಈ ಆಕೃತಿಗಳು 
ನೀಡುತ್ತವೆ. ಇವುಗಳ ಮಧ್ಯದಲ್ಲಿಯೇ ಒಬ್ಬ ಕಾಳಮುಖ ಯತಿಯ  ಶಿಲ್ಲವನ್ನು 
ರಚಿಸಲಾಗಿದೆ. ಲ್ಲಿ ದ್ಹಾರದ ಮೂರನೆಯ ಶಾಖೆಯಾಗಿ ಸ್ಥಂಭಿಕೆಯನ್ನು ರಚಿಸಲಾಗಿದೆ. 
ನಾಲ್ಲನೆಯ ಹಂತದಲ್ಲಿ ವೃತ್ತಾಕಾರದ ರಚನೆಗಳಲ್ಲಿ ಸುಂದರವಾದ ಆಕೃತಿಗಳನ್ನು ಕೆತ್ತಲಾಗಿದೆ. 
ಕೆಳಭಾಗದಲ್ಲಿ ಶೈವಾಕೃತಿಗಳಾದ ನಂದಿ, ತುಂಬೂರ, ಹಾಗೂ ಕಾಮ ಮತ್ತು ರತಿಯ 
ಆಕೃತಿಗಳು ಇಲ್ಲಿ ಶಾಖೆಗಳಿಗೆ ಅನುಗುಣವಾಗಿ ರಚನೆಯಾಗಿವೆ. ಇದೇ ಮಾದರಿಯು 
ಅಂಶಗಳು ಇನ್ನುಳಿದ ದ್ಹಾರಬಂಧಗಳಲ್ಲೂ ಕೂಡಾ ಕಂಡುಬರುತ್ತವೆ. ಪಶ್ಚಿಮದ 
ದ್ದಾರಬಂಧದ ಮುಂಭಾಗವೇ ಅಂತರಾಳ. ಈ ಭಾಗವನ್ನು ಜಾಲಂದ್ರವನ್ನು ಹಾಕಿ 
ಮುಚ್ಚಲಾಗಿದೆ. ಜಾಲಂದ್ರವನ್ನು ಅಂತರಾಳವನ್ನು ನವರಂಗದಿಂದ ಬೇರ್ಪಡಿಸುವದಕ್ಕಾಗಿಯೇ 
ರಚಿಸಲಾಗಿದೆ. ಅಂತರಾಳ/ಸುಕನಾಶಿಯ ಭಾಗವು ಇಲ್ಲಿ ಬಹು ಸರಳವಾಗಿದೆ. ಜಾಲಂದಕ್ಕೂ 
ಕೂಡಾ ಒಂದು ದ್ಹಾರಬಂಧವನ್ನು ರಚಿಸಲಾಗಿದೆ. ಇದರ ಎರಡೂ ಇಕ್ಕೆಲಗಳಲ್ಲಿ 
ದ್ದಾರಪಾಲಕರ  ಆಕೃತಿಗಳಿವೆ. ಹಾಗೂ ಎರಡೂ ಪಾಶನ್ವಗಳಲ್ಲಿ ನವರರಂಗಕ್ಕೆ 
ತೆರೆದುಕೊಂಡಂತೆ  ಕೋಷ್ಟಾಲಯಗಳಿವೆ. ಕಂಬಗಳನ್ನು ಗಮನಿಸಿದಾಗ ಅವುಗಳು ಚತುರಸ್ರ 
ಪೀಠ ಮತ್ತು ವೃತ್ತಾಕಾರದ ಕಾಂಡಗಳನ್ನು ಮತ್ತು ಕುಶನ್‌ ಬೋದಿಗೆಗಳನ್ನು ಹೊಂದಿವೆ. 


ಯಂತ್ರದಿಮ್ದ ತಿರುಗಿಸಿ ಮಾಡಿದ ನಯವಾದ ಮೈಯನ್ನು ಹೊಂದಿರುವ ಕಂಬಗಳು ಬಹು 


ಸೊಗಸಾಗಿ ಕಾಣುತ್ತವೆ. ನವರಂಗದ ನಾಲ್ದೂ ಕಂಬಗಳು ಒಂದೇ ಮಾದರಿಯಲ್ಲಿವೆ. 


99 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಆದರೆ, ಮುಖಮಂಟಪದ ಬಾಗಕ್ಕೆ ಹೊಂದಿಕೊಂಡಿರುವ ಎರಡು ಕಂಬಗಳೂ ಮಾತ್ರ 
ಚತುರಸ್ತವಾದ ಕಂಬಗಳಿಂದ ಕೂಡಿದೆ. ಈ ಕಂಬಗಳು ಬಹು ಸೊಗಸಾಗಿ ರಚನೆಯಾಗಿವೆ. 
ಮಾಣಿಕೇಶ್ವರ ದೇವಾಲಯವು ಅಂತಹ ದೊಡ್ಡದಾದ ದೇವಾಲಯವಲ್ಲ. ಆದರೆ ಬಹು 
ಸುಂದರವಾದ ವಾಸ್ತು ಅಂಶಗಳನ್ನು ಹೊಂದಿದೆ. ನವರಂಗದಲ್ಲಿನ ಅಂತರಾಳಗಳ 
ಜಾಲಂದ್ರಗಳು ಮತ್ತು ಕೋಷ್ಟಾಲಯಗಳು ದೇವಾಲಯದಲ್ಲಿನ ಪರಿವಾರ ದೇವತೆಗಳ ಬಗ್ಗೆ 
ಒಮ್ದು ಚಿತ್ರಣವನ್ನು ನೀಡುತ್ತದೆ. ಬಹುಶಃ ಗಣಪತಿ, ದುರ್ಗಾಮಹಿಷಮರ್ದಿನಿ, 
ಸಪ್ತಮಾತೃಕೆಯರು, ಸರಸ್ಪತಿ, ಸೂರ್ಯ ಮತ್ತು ವಿಷ್ಣುಗಳ ಶಿಲ್ಪಗಳು ಇಲ್ಲಿದ್ದಿರಬಹುದಾಗಿವೆ. 


ಆದರೆ ಇಮ್ದು ಯಾವ ಶಿಲ್ಪಗಳೂ ಇಲ್ಲಿ ಉಳಿದುಕೊಂಡುಬಂದಿಲ್ಲ. 


ಮುಸುಕಿನ ಬಾವಿ: (ಚಿತ್ರ-62 ರಿಂದ 66) 

ದೇವಾಲಯದ ಮುಂಭಾಗದಲ್ಲಿರುವ ಮುಸುಕಿನ ಬಾವಿ ಎಂದು ಕರೆಯಲಾಗುವ 
ಸುಂದರವಾದ ವಾಸ್ತು ಕಟ್ಟಡವಿರುವಂತಹ ಕುಂಡವು ಇಲ್ಲಿನ ಆಕರ್ಷಣೆಯಾಗಿದೆ. ಕುಂಡದ 
ವಿನ್ಯಾಸವು ಬಹು ಸೊಗಸಾಗಿ ಒಳಭಾಗದಲ್ಲಿ ಕೋಷ್ಟಾಲಯಗಳ ರಚನೆಗಳಿಂದ ಕೂಡಿದೆ. 
ಪೂರ್ವ ಪಶ್ಚಿಮವಾಗಿ ಮತ್ತು ದಕ್ಷಿಣದಿಮ್ದ ಬಾವಿಗೆ ಹೋಗಲು ಮೆಟ್ಟಿಲುಗಳನ್ನು 
ರಚಿಸಲಾಗಿದೆ. ದಕ್ಷಿಣಭಾಗದಲ್ಲಿ ಇರುವಂತಹ ಪ್ರವೇಶ ದ್ವಾರವು ಅಂದಿನಕಾಲದ ವಾಸ್ತು 
ಪರಿಣಿತಿಯನ್ನು ಮತ್ತು ತಾಂತ್ರಿಕ ನಿರೂಪಣೆಯನ್ನು ತೊರಿಸುತ್ತದೆ. ಈ ದ್ದಾರವನ್ನು 


ಮಹಡಿಯನ್ನಾಗಿ, ಬಾವಿಯ ಆಳಕ್ಕೆ ಪೂರಕವಾಗಿ ಮೆಟ್ಟಿಲುಗಳನ್ನು ರಚಿಸಿ ಮಾಡಲಾಗಿದೆ. 


100 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 
ಒಟ್ಟಾರೆಯಾಗಿ ಬಾವಿ ಹಾಗೂ ಮಾಣಿಕೇಶ್ವ್ತರ ದೇವಾಲಯವು ಒಂದು ಸುಂದರವಾದ 


ವಾಸ್ತು ಕೃತಿಯಾಗಿದೆ. 


ಮುಸುಕಿನ ಬಾವಿ(ಕುಂಡ-ಮಾಣಿಕೇಶ್ವರ ದೇವಾಲಯ) 


101 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಶಾಸನಗಳ ಹಿನ್ನೆಲೆಯನ್ನು ಈ ವಾಸ್ತುಕೃತಿಗಳಿಗೆ ಪೂರಕವಾಗಿ ನೋಡಿದಾಗ 
ಹಲವಾರು ಅಂಶಗಳು ಬೆಳಕಿಗೆ ಬರುತ್ತವೆ. ಮಾಣಿಕೇಶ್ವ್ತರ ದೇವಾಲಯದ 
ಕಂಬವೊಂದರಮೇಲಿರುವ ಕಿರು ಶಾಸನವು ಸಿದ್ದಾಂತಿದೇವರೆನಿಸಿದ ಕಿಯಾಶಕ್ಷಿಪಂಡಿತರು 
ಮಾಡಿಸಿದ ಬಾವಿ ಮತ್ತು ಬಾವಿಯ ಮೇಗಣದ  ಭೋಗಮಂಟಪದಲ್ಲಿ ಲಕ್ಷುಂಡಿಯ 
ಬಡ್ಡಿಯವರ ಬಸವಿಸೆಟ್ಟಿಯವರು ದಾನ ನೀಡಿದರೆಂದು ವಿವರಿಸಿದೆ. ಯಾವ 
ದಾನವೆಂಬುದು ಶಾಸನದ ಭಾಗವು ಒಡೆದು ಹೋಗಿರುವುದರಿಂದ ಸ್ಪಷ್ಟವಾಗುವುದಿಲ್ಲ. 
ಶಾಸನವು ಸುಮಾರು 12 ನೆಯ ಶತಮಾನಕ್ಕೆ ಸೇರಿದೆ . ದೇವಾಲಯದ ನಿರ್ಮಾಣ 
ಕಾಲದ ಬಗ್ಗೆ ಸ್ಪಷ್ಟತೆಯು ದೊರೆಯುವುದಿಲ್ಲ. ಆದರು ಸುಮಾರು ಕ್ರಿ.ಶ.1075-1100 ರ 


ಕಾಲವನ್ನು ಈ ದೇವಾಲಯದ ನಿರ್ಮಾಣಕ್ಕೆ ನಿರ್ಧರಿಸಬಹುದು. 


ಕುಂಭೇಶ್ವರ ದೇವಾಲಯ”: (ಚಿತ್ರ-67 ರಿಂದ-81) 

ತಿಕುಟಾಚಲಗಳ ಸಾಲಿನಲ್ಲಿ ಸಾಕಷ್ಟು ಪೌಢವೂ ಮತ್ತು ಸುಂದರವೂ ಆಗಿರುವ 
ದೇವಾಲಯವೆಂದರೆ ಕುಂಭೇಶ್ವರ ದೇವಾಲಯವಾಗಿದೆ. ಗ್ರಾಮದ ಕುಂಬಾರ 
ಒಣಿಯಲ್ಲಿರುವುದರಿಂದ ಈ ದೇವಾಲಯವನ್ನು ಕುಂಭೇಶ್ವ್ಷರ ಎಂದು ಕರೆಯುವುದು 


ವಾಡಿಕೆಯಾಗಿದೆ. ದೇವಾಲಯವು ಒಂದು ಸುಂದರವಾದ ವಾಸ್ತುಕೃತಿಯಾಾಗಿದೆ. 


ಕುಂಭೇಶ್ವರ ದೇವಾಲಯವು ದಕ್ಷಿಣಾಭಿಮುಖವಾದ ದ್ಹಾರಬಂಧವನ್ನು ಹೊಂದಿದೆ. 


ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರದಲ್ಲಿ ಒಂದು ಗರ್ಭಗೃಗಳು ರಚನೆಯಾಗಿದ್ದು, 


102 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಸುಕನಾಶಿಗಳೂಂದಿಗೆ ಒಂದೇ ನವರಂಗಗಕ್ಕೆ ಸೇರಿವೆ. ಈ ದೇವಾಲಯಕ್ಕೂ ಕೂಡಾ 
ವಿಮಾನದ ಪೂರ್ಣವಾದ ರಚನೆಯು ಉಳಿದುಕೊಂಡುಬಂದಿಲ್ಲ. ಬದಲಾಗಿ ಪಶ್ಚಿಮದ 
ಭಾಗದಲ್ಲಿ ಕೆಲವು ತಾಲಗಳು ಉಳಿದಿವೆ. ಇದೊಂದು ದ್ರಾವಿಡ ಮತ್ತು ನಾಗರ ವಾಸ್ತು 


ಅಂಶಗಳನ್ನು ಸಮ್ಮಿಳಿತವಾದ ಸುಂದರವಾದ ದೇವಾಲಯವಾಗಿದೆ. 


ಕುಂಭೇಶ್ವರ ದೇವಾಲಯದ ತಳ ವಿನ್ಯಾಸ 


103 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕುಂಭೇಶ್ವರ ದೇವಾಲಯದ ಅಧಿಷ್ಠಾನ 


ದೇವಾಲಯವು ಸಾಧಾರಣವಾದ ಎತ್ತರವನ್ನು ಹೊಂದಿದೆ. ಆಕರ್ಷಕವಾದ 
ಅಧಿಷ್ಠಾನವನ್ನು ಹೊಂದಿದೆ. ಉಪಾನ, ಅರ್ಧಕುಮುದ, ಕಂಠಿಕ, ಹಾರ, ಕುಮುದಪಟ್ಟಿಕಾ, 
ಮತ್ತು ಹಾರ ಹಾಗೂ ಕಪೋತ ಪಟ್ಟಿಕೆಯ ಅಧಿಷ್ಠಾನದ ಮೇಲೆ ದೇವಸ್ಥಾನವು 
ನಿರ್ಮಾಣವಾಗಿದೆ. ದೇವಾಲಯವು ಹೊರ ಹಾಗೂ ಒಳಭಾಗದಲ್ಲಿಯೂ ಸಾಕಷ್ಟು 
ಅಲಂಕಾರವಾಗಿದೆ. ಭಿತ್ತಿಯಲ್ಲಿನ ಅಂಶಗಳನ್ನು ನೋಡಿದರೆ ಮೂರು ಗರ್ಭಗೃಹಗಳ 
ಮತ್ತು ದ್ದಾರದ ಹೊರಭಾಗಗಳಲ್ಲಿ ಒಂದೇ ರಿತಿಯಲ್ಲಿನ ವಾಸ್ತು ಅಂಶಗಳು 
ರಚನೆಯಾಗಿವೆ. ಸಾಮಾನ್ಯವಾಗಿ ಕೋಷ್ಟ, ಕಂಭ ಪಂಜರಗಳು ಇಲ್ಲಿ ಮುಖ್ಯವಾಗಿ 
ಕಂಡುಬರುತ್ತವೆ. ಈ ಪಂಜರಗಳು ಸಾಕಷ್ಟು ಅಲಂಕೃತವಾಗಿ ರಚನೆಯಾಗಿವೆ. ಕೋಷ್ಟ 


ಪಂಜರಗಳನ್ನು ಭಿತ್ತಿಯ ಎತ್ತರಕ್ಷೆ ಅನುಗುಣವಾಗಿ ತೆಳುವಾದ ಜೊಡಿ ಅರೆಗಂಬಗಳ ಮೇಲೆ 


ರಚಿಸಲಾಗಿದೆ. ಸಾಮಾನ್ಯ ಅಂಶವೆಂದರೆ ಎಲ್ಲ ಕೋಷ್ಟ ಪಂಜರಗಳ ವಿನ್ಯಾಸವು ಒಂದೇ 


104 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ತೆರನಾಗಿರುವುದು. ಕಂಬಗಳು ಸುಂದ್ರವಾದ ಫಂಟಾಕಾರದ ಬೋದಿಗೆಗಳನ್ನು ಹೊಂದಿವೆ, 
ಮತ್ತು ಕಪೋತ ಹಾಗೂ ಏಕತಾಲ ವಿಮಾನದ ವಾಸ್ತು ಇಲ್ಲಿದೆ. ಈ ಉಬ್ಬು 
ಶಿಖರಗಳಲ್ಲಿ ವಾಸ್ತು ಅಂಶಗಳಿದ್ದು, ಕಲಶವನ್ನು ರಚಿಸಲಾಗಿದೆ. ಈ ಕೋಷ್ಟಗಳ ಎರಡು 
ಪಾಶನ್ವಗಳಲ್ಲಿ ಕಂಭ ಪಂಜರಗಳಿವೆ. ಆಕರ್ಷಕವಾದ ತೆಳುಕಂಬದ ಮೇಲೆ ಕಿರಿದಾದ 
ಶಿಖರವಿದೆ. ಇದಕ್ಕೆ ಹೊಂದಿಕೊಂಡಂತೆ ಮಕರ ತೋರಣವಿದೆ. ಮಕರ ತೋರಣದ 
ಕೆತ್ತನೆಯು ಬಹು ಸೊಗಸಾಗಿ ರಚನೆಯಾಗಿದೆ. ಮಕರ ತೋರಣವನ್ನು ಕಂಬಪಂಜರದ 


ಜೊತೆಯಲ್ಲಿ  ರಚಿಸುವಂತಹ ಅಂಶವು ಕಲ್ಯಾಣದ ಚಾಲುಕ್ಕರ ಬಹುತೇಕ 


ದೇವಾಲಯಗಳಲ್ಲಿ ಕಂಡುಬರುತ್ತದೆ. 


ದೇವಾಲಯದ  ಭಿತ್ತಿಯಷ್ಟೇ ವೇದಿಕೆಯು ಸುಂದರವಾಗಿ ರಚನೆಯಾಗಿದೆ. 
ಹಾಲುಬಸವಣ್ಣ ದೇವಾಲಯದ ಹಾಗೆ ಇಲ್ಲಿಯೂ ಭಿತ್ತಿಯಲ್ಲಿನ ಕಪೋತ ಮತ್ತು ಅದರ 
ಮೇಲೆ ಮಕರ ಪಟ್ಟಿಕೆ ಹಾಗೂ ನಂತರದಲ್ಲಿ ಶಾಲ, ಕೂಟ ಮತ್ತು ಪಂಜರಗಳ 
ಆಕರ್ಷಕವಾದ ಕೆತ್ತನೆಗಳಿವೆ. ಕಪೋತ ಪಟ್ಟಿಯು ಕೆಳಮುಖವಾಗಿದ್ದು ಅಲ್ಲಲ್ಲಿ ಆನೆಗಳ 
ಮತ್ತು ಪಕ್ಷಿಗಳ ರಚನೆಗಳಿವೆ. ಮಕರ ಪಟ್ಟಿಕೆಯು ಅಲಂಕಾರಿಕವಾದ ಬಳ್ಳಿ ಸುಳಿಗಳಿಂದ 
ರಚನೆಯಾಗಿದೆ. ಈ ಹಿಂದಿನ ದೇವಾಲಯಗಳಲ್ಲಿ ಮಕರ ಪಟ್ಟಿಯು ದಂತಪಂಕ್ತಿಯಂತೆ 
ರಚನೆಯಾಗಿತ್ತು. ಆದರೆ ಇಲ್ಲಿ ಮಾತ್ರ ಮಕರ ಪಟ್ಟಿಕೆಯು ಸುಂದರವಾದ ಕೆತ್ತನೆಯಿಂದ 
ಕೂಡಿದೆ. ಮಕರ ಪಟ್ಟಿಕೆ ಹೆಸರೇ ಸೂಚಿಸುವಂತೆ ಮಕರ ಮುಖಗಳು ಹೊರ ಚಾಚಿದ 


ಅಂಗಗಳಲ್ಲಿ ರಚನೆಯಾಗಿವೆ. ವೇದಿ ಪಟ್ಟಿಯಲ್ಲಿನ ಶಾಲಗಳಲ್ಲಿ ಕೆಲವಾರು ದೇವತಾ 


105 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಕೃತಿಗಳೂ ರಚನೆಯಾಗಿವೆ. ಶಾಲದ ಮೇಲ್ಲಾಗದಲ್ಲಿ ಕಂಡು ಬರುವಂತಹ ಬಳ್ಳಿಗಳ ಕೆತ್ತನೆ 
ಮತ್ತು ಪಂಜರಗಳ ಮುಖಗಳಲ್ಲಿರುವ ಆಕೃತಿಗಳು ದೇವಾಲಯದ ವಾಸ್ತು ಅಂದವನ್ನು 
ವೃದ್ಧಿಸುತ್ತವೆ. 

ದೇವಾಲಯದ ಶಿಖರ ಭಾಗವನ್ನು ಗಮನಿಸಿದಾಗ ಕೇವಲ ಪಶ್ಚಿಮ ಭಾಗದ 
ಗರ್ಭಗೃಹದ ಮೆಲೆ ಮಾತ್ರ ಎರಡು ತಾಲಗಳು ಉಳಿದಿವೆ. ಇಲ್ಲಿನ ತಾಲಗಳು 


ವೇದಿಯಿಂದ ಎತ್ತರದಲ್ಲಿದ್ದು ಪ್ರತಿಯೊಂದು ಹಂತದಲ್ಲಿಯೂ ಆಕರ್ಷಕವಾದ ಕೆತ್ತನೆಗಳಿರುವ 


ಕೂಟ, ಶಾಲ ಮತ್ತು ಪಂಜರಗಳ ರಚನೆಗಳಿವೆ. ಇವುಗಳು ಅಳತೆಗೆ ತಕ್ಕಂತೆ 
ಹೊಂದಿಕೊಂಡು ರಚನೆಯಾಗಿವೆ. ಇವುಗಳನ್ನು ಗನಿಸಿದರೆ ದ್ರಾವಿಡ ವಿನ್ಯಾಸದ 


ಶಿಖರವಿದಾಗಿತ್ತೆಂದು ಹೇಳಬಹುದು. 


ದೇವಾಲಯವು ತಳ ವಿನ್ಯಾಸದಲ್ಲಿ ಮೇಲೆ ಹೇಳಿದಂತೆ ತ್ರಿಕೂಟವಾಗಿದೆ. ಇವುಗಳ 
ವಿನ್ಯಾಸಗಳಲ್ಲಿ ಹಲವಾರು ಹೊರ ಚಾಚುಗಳಿವೆ. ವಿಶೇಷವಾಗಿ ಕರ್ಣಗಳು ಹೊರ 
ಚಾಚಿದ್ದು, ಅವುಗಳು ಬಹು ನೈಜವಾಗಿ ದೇವಾಲಯ ವಾಸ್ತುವಿನ ಅಂದವನ್ನು ಹೆಚ್ಚಿಸುತ್ತವೆ. 
ಐವ್ಯಳ ಚಾಚು ಭಾಗಗಳಲ್ಲಿ ಕೋಷ್ಟಗಳಿರುವುದರಿಂದ ಮತ್ತಷ್ಟು ಸೊಗಸಾಗಿ ಕಾಣುತ್ತದೆ. 
ಸ್ನಪತಿಯು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ದ್ರಾವಿಡ ವಿನ್ಯಾಸದಲ್ಲಿ 


ಪ್ರಯೋಗಾತ್ಮಕವಾದ ಅಂಶಗಳನ್ನು ಸೇರಿಸಿರುವುದು. 


106 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯದ ಒಳ ಭಾಗದಲ್ಲಿ ಗಮನಿಸಿದಾಗ ದ್ಹಾರಬಂಧಗಳು ಮತ್ತು ಕಂಬಗಳು 
ಬಹು ಆಕರ್ಷಕವಾಗಿ ಕಂದುಬರುತ್ತವೆ. ಈ ದೇವಾಲಯದ ಗರ್ಭಗೃಹಗಳ 
ದ್ದಾರಬಂಧಗಳು ಸ್ಪಷ್ಟವಾಗಿ ಇಲ್ಲಿನ ದೇವತಾ ವಿಗ್ರಹಗಳ ಬಗ್ಗೆ ಸೂಚನೆ ನೀಡುತ್ತವೆ. 
ದ್ಹಾರಬಂಧಗಳು ಪಂಚಶಾಖಾ ದ್ಹಾರಗಳಾಗಿವೆ. ಅಲಂಕಾರಯುತವಾಗಿರುವ ಶಾಖೆಗಳಲ್ಲಿ 
ಸ್ಪಂಭಿಕೆಗಳು, ಮಿಥುನ ದಂಪತಿಗಳು ಸಹಜವಾಗಿ ರಚನೆಯಾಗಿವೆ. ದ್ದಾರ ಪಟ್ಟಿಕೆಯ 
ವಿಶೇಷತೆ ಇರುವುದು ಅವುಗಳ ಲಲಾಟ ಪಟ್ಟಿಕೆಯಲ್ಲಿ. ಸುಂದರವಾದ ಪಂಜರಗಳನ್ನು 
ರಚಿಸಲಾಗಿದ್ದು, ಲಲಾಟಬಿಂಬದ ಮಧ್ಯದಲ್ಲಿ ಗಜಲಕ್ಷ್ಮಿ, ಹಾಗೂ ಮೇಗಣ ಮಧ್ಯದಲ್ಲಿ 
ಜೋಡಿ ಗಜಗಳನ್ನು ರಚಿಸಿದ್ದು, ಅವುಗಳ ಎರಡೂಪಾಶದ್ವಗಳಲ್ಲಿ ವೈಷ್ಣವ ಅಕೃತಿಗಳಿವೆ. 
ಉಗ್ರ ನರಸಿಂಹ ಮತ್ತು ಭುವರಾಹ ಶಿಲ್ಲಗಳನ್ನು ರಚಿಸಲಾಗಿದೆ. ಆದುದರಿಂದ ಬಹುಶಃ 
ಈ ದೇವಾಲಯವು ವಿಷ್ಣುವಿನ ಆಲಯವಾಗಿದ್ದು, ಮತ್ತೊಂದು ಶಿವನ 


ದೇವಾಲಯವಾಗಿದ್ದಿರಬಹುದಾಗಿದೆ. ಹೀಗೇ ತ್ರೈಪುರುಷ ದೇವತಾರಾಧನೆಯ ಪ್ರತೀಕವಾಗಿ 


ತ್ರಿಕೂಟಾಚಲಗಳು ನಿರ್ಮಾಣವಾಗಿವೆ. 


ದೇವಾಲಯದ ನವರಂಗದ ಕಂಬಗಳನ್ನು ವಿಶೇಷವಾಗಿ ಗಮನಿಸಬಹುದು. ಈ 
ಕಂಬಗಳು ಐದುವರೆಗೂ ನೋಡಿದ ಕ೦ಬ ಮಾದರಿಗಳಲ್ಲಿಯೇ ಬಹು 
ಅಲಂಕಾರಯುತವಾಗಿವೆ. ನಾಲ್ದೂ ಕಂಬಗಳು ಅಲಂಕೃತವಾದ ಶಿಲ್ಪ್ಲಗಳುಳ್ಳ  ಚತುರಸ್ರವಾದ 
ಪೀಠಗಳನ್ನು ಹೊಂದಿವೆ. ಈ ಭಾಗದಲ್ಲಿ ಕರ್ಣಗಳಲ್ಲಿ ಸುಂದರವಾದ ಕಂಭ ಕೂಟಗಳನ್ನು 


ರಚಿಸಿದ್ದು, ಮುಂಭಾಗದಲ್ಲಿ ಸಾಕಷ್ಟು ಕುಸುರಿನ ಕೆತ್ತನೆಗಳಿರುವಂತಹ ಮಕರ ತೋರಣಗಳು 


107 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಮತ್ತು ಅದರ ಮಧ್ಯದಲ್ಲಿ ಕಿರಿದಾದ ದೇವತಾ ಮತ್ತು ಅಪ್ಪರಾ ಆಕೃತಿಗಳನ್ನು ಕೆತ್ತಲಾಗಿದೆ. 
ಚೂಪಾದ ಹೊರ ಚಾಚಿದ ಭಾಗಗಳು ಚತುರಸ್ತ್ರ ಭಾಗದಿಂದ ಕಂಠಿಕೆಯ ರೀತಿಯಲ್ಲಿ 
ರಚನೆಯಾಗಿವೆ. ಕಂಬದ ಕಾಂಡವು ಫಂಟಾಕೃತಿಯದಾಗಿದ್ದು, ಅತ್ಯಂತ ನಯವಾದ 
ಹಾಗೂ ಹೊಳಪಿನಿಂದ ಕೂಡಿದೆ. ಇವುಗಳ ಮೇಲ್ಮೈಯಲ್ಲಿ ತೆಳುವಾದ ರೇಖಾಕೃತಿಗಳನ್ನು 
ಕ೦ಡರಿಸಲಾಗಿದೆ. ಕಂಠಿಕೆಯಲ್ಲಿ ಕಂಬವು ಕುಂಭಿಕೆಯಂತಿದೆ. ನಂತರದಲ್ಲಿರುವ ಬೋದಿಗೆ 
ಗಾಲಿಯಾಕಾರವಾಗಿದ್ದು ಅವುಗಳ ಚಪ್ಪಟಯಾದೆ ಹೊರಮುಖದಲ್ಲಿ ಸುಂದರವಾದ 
ಕೆತ್ತನೆಗಳಿವೆ. ಒಟ್ಟು ನಾಲ್ದುಕಂಬಗಳಲ್ಲಿ ಒಂದೇ ಕಂಬದ ಈ ಕೆತ್ತನೆಗಳು ಪೂರ್ಣಗೊಂಡಿವೆ, 
ಮತ್ತಿಒಂದರಲ್ಲಿ ರೇಖಾಕೃತಿಗಳು ರಚನೆಯಾಗಿವೆ, ಮತ್ತೆರೆಡು ಕಂಬಗಳಲ್ಲಿ ಯಾವುದೇ 
ಕೆತ್ತನೆಗಳು ಕಂಡುಬರುವುದಿಲ್ಲ. ಇನ್ನು ಬೋದಿಗಗಳಲ್ಲಿ ತರಂಗಪೋತಿಕ ಮಾದರಿಗಳು 
ರಚನೆಯಾಗಿದ್ದು, ಅವುಗಳ ಹೊರಚಾಚಿದ ಮುಖಗಳಲ್ಲಿ ಆಕರ್ಷಕವಾದ ಕೆತ್ತನೆಗಳಿವೆ. 
ಸಾಮಾನ್ಯವಾಗಿ ಬೌದ್ದಗುಹಾ ದೇವಾಲಯಗಳಲ್ಲಿ ಬೋದಿಗೆಗಳ ಅಲಂಕರಣಕ್ಕೆ ಹೆಚ್ಚಿನ 
ಗಮನ ನೀಡಲಾಗುತ್ತಿತ್ತು. ನಂತರದಲ್ಲಿ ಬಾದಾಮಿ ಚಾಲುಕ್ಕರ ಕಾಲದಲ್ಲು ಬೋದಿಗೆಗಳ 
ಅಲಂಕರಣಕ್ಕೆ ಬಹುವಾದ ಗಮನ ನೀಡಲಾಗಿತ್ತು. ಪ್ರಾಯಶಃ ಈ ಕೆತ್ತನೆಗಳು ನಂತರದ 
ಬೋದಿಗೆ ಶಿಲ್ಪಗಳ ರಚನೆಗೆ ಮುನ್ನುಡಿಯಂತೆ ಕಾಣುತ್ತವೆ. ಈ ದೇವಾಲಯದಲ್ಲಿ 


ಮಾತ್ರವೇ ಅಂತಹ ರಚನೆಗಳು ಕಂಡುಬರುತ್ತವೆ. 


ಕುಂಬಾರೇಶ್ವರ ದೇವಾಲಯವು ಎರಡು ಶಾಸನಗಳನ್ನು ಹೊಂದಿದೆ. ಈ 


ಶಾಸನಗಳು ದೇವಾಲಯದ ಉಲ್ಲೇಖವನ್ನು ನೇರವಾಗಿ ನೀಡುವುದಿಲ್ಲ. ಆದರೆ ಕಾಳಮುಖ 


108 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಗುರುವಿನ ಉಲ್ಲೇಖವನ್ನು ನೀಡುತ್ತವೆ. ಒಂದು ಶಾಸನವು"' ಫಳಿಗೆಯರ ಮದ್ದಿಮಯ್ಯನು 
ಜಿನ್ನೇಶ್ವರದೇವರಿಗೆ ಸಾಸಿರ್ವರ ಸನ್ನಿಧಾನದೊಳು ತೋಟಗಳನ್ನು ಬಿಟ್ಟಂತಹ ಉಲ್ಲೇಖವಿದೆ. 
ಈ ತೋಟವನ್ನು ಕವತಾಳವಾಮಶಕ್ತಿ ಪಂಡಿತದೇವರು ಪವಿತ್ರರಾಸಿಜೀಯರಿಗೆ 
ಧಾರಾಪೂರ್ವಕವಾಗಿ ನೀಡಿದರೆಮ್ದ ಉಲ್ಲೇಖಿಸುತ್ತದೆ. ಅಲ್ಲದೇ ಪಳಿಯಮೇಶ್ವರ ಶಿಷ್ಯ 
ವಿದ್ಯಾರ್ದಿಯನ್ನು ಉಲ್ಲೇಖಿಸುವಲ್ಲಿಗೆ ಶಾಸನದ ಭಾಗ ತೃಟಿತವಾಗಿರುವುದರಿಂದ ಅದರ 
ಚಿತ್ರಣ ಅಪೂರ್ಣವಾಗಿದೆ. ಪವಿತ್ರರಾಸಿಜೀಯರ್‌' ಸ್ಪಷವಾಗಿ ಕಾಳಮುಖಪಂಧದ 
ಆಚಾರ್ಯನಾಗಿದ್ದು ಅವನ  ಉಲ್ಲೇಖವಿರುವುದರಿಂದ ಪ್ರಸ್ತುತ ದೇವಾಲಯವು ಆ 
ಧಾರ್ಮಿಕ ಆಚರಣೆಗಳ ನಂಬಿಕೆಗೆ ಅನುಗುಣವಾಗಿ ರಚನೆಯಾಗಿದೆ. 
ಕುಂಭೇಶ್ವರದೇವಾಲಯವು ಕಿರಿದಾದ ವಾಸ್ತು ಕೃತಿಯಾಗಿದ್ದರೂ ಅದರ ಒಟ್ಟಾರೆ ವಿನ್ಯಾಸ 


ಮತ್ತು ರಚನಾಕ್ರಮವು ಅದರ ಮಾದರಿಯಲ್ಲಿ ಒಂದು ಸುಂದರ ದೇವಾಲಯವನ್ನಗಿಸುತ್ತದೆ 


ವೀರಭದ್ರೇಶ್ವರ ದೇವಾಲಯ"”: (ಚಿತ್ರ-82 ರಿಂದ 87) 
ವೀರಭದ್ರೆಶ್ತರ ದೇವಾಲಯವು ಕೋಟೆಯಲ್ಲಿದೆ. ಮತ್ತು ಈ ದೇವಾಲಯದ 


ಹತ್ತಿರವೇ ಸಿದ್ದರ ಬಾವಿ ಮತ್ತು ಚಂದ್ರಮೌಳೀಶ್ವರ ದೇವಾಲಯವೂ ನಿರ್ಮಾಣವಾಗಿದೆ. 


(€L 


ಸ್ತುದಲ್ಲಿ ವೀರಭದ್ರೇಶ್ವರ ದೇವಾಲಯದ ಹೊರ ವಿನ್ಮಾಸವು ಗಮನಿಸಲು ಸಾಧ್ಯವಿಲ್ಲ. 
ಏಕೆಂದರ್‌ ಇದರ ಸುತ್ತಲೂ ನವೀನವಾದ ಕಲ್ಲಿನ ಗೋಡೆಯನ್ನು ನಿರ್ಮಿಸಲಾಗಿದೆ. 
ಹೀಗಾಗಿ ದೇವಾಲಯದ ಮೂಲ ಸ್ವರೂಪವು ಸಂಪೂರ್ಣವಾಗಿ ಹಾಳಾಗಿದೆ. ಆದರೆ, 


ದೇವಾಲಯದ ಮುಂಭಾಗ ಮತ್ತು ಒಳಭಾಗಗಳು ಹೆಚ್ಚಿನ ಬದಲಾವಣೆಇಲ್ಲದೆ ಹಾಗೇ 


109 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಉಳಿದುಕೊಂಡುಬಂದಿವೆ. ಈ ದೇವಾಲಯಕ್ಕೆ ಮುಂಭಾಗದಲ್ಲಿ ತೆರೆದ ಮೊಗಸಾಲೆ ಇದೆ. 
ಇಳಿಜಾರಾದ ಕಪೋತ ಮತ್ತು ಕಟ್ಟೆಗಳ ಮೇಲೆ ಇರುವಂತಹ ಚತುರಸ್ರ ವಿನ್ಯಾಸದ 
ಕಂಬಗಳು ಆಕರ್ಷಕವಾಗಿ ಕಂಡುಬರುತ್ತವೆ. ಈ ದೇವಾಲಯವು ಮೂಲತಃ 
ದ್ವಿಕೂಟವಾಗಿತೇ ಅಧವಾ ತ್ರಿಕೂಟವಿದ್ದುದನ್ನು ದ್ವಿಕೂಟವಾಗಿ ಪರಿವರ್ತಿಸಲಾಗಿದೆಂಬುದು 
ಸ್ಪಷ್ಟವಾಗುವುದಿಲ್ಲ. ಏಕೆಂದರೆ ಪ್ರಸ್ತುತದಲ್ಲಿ ದ್ವಿಕೂಟಗಳು ಮತ್ತು ಅವುಗಳ ಸುಕನಾಶಿ 


ಹಾಗೂ ಆಯಾತಾಕಾರದ ಉದ್ದನೆಯ ನವರಂಗವಿದ್ದು ಅದರ  ಹೊರಭಾಗವೇ 


ಮೊಗಸಾಲೆಯು ಮುಖಮಂಟಪದ ರಿತಿಯಲ್ಲಿದೆ. 


ದೇವಾಲಯದ ಒಳ ಭಾಗದಲ್ಲಿರುವ ಗರ್ಭಗೃಹಗಳು ಸಹಜವಾಗಿ ಚತುರಸ್ತ್ರ 
ವಿನ್ಯಾಸವನ್ನೇ ಹೊಂದಿವೆ. ಅವುಗಳ ಮುಂಭಾಗಗಳು ಅಂತರಾಳಗಳಾಗಿದ್ದು ಜಾಲಂದ್ರಗಳ 
ಗೋಡೆಗಳನ್ನು ದ್ದಾರಬಂಧಗಳನ್ನು ಹೊಂದಿವೆ. ದ್ಹಾರಬಂಧಗಳು ಸರಳವಾದ 
ವಿನ್ಯಾಸದವಾಗಿವೆ. ಐವುಗಳ ಪಾಶದ್ವದಲ್ಲಿ ಉಪ ಕೋಷ್ಟಗಳು ರಚನೆಯಾಗಿವೆ. 
ಸುಕನಾಶಿಯ ಮುಂಭಾಗದಲ್ಲಿ ಎರಡೂ ಗರ್ಭಗೃಹಗಳ ಮುಂಭಾಗದಲ್ಲಿನ ಕಂಬಗಳು 
ಚತುರಸ್ರ ಮಾದರಿಯನ್ನು ಹೊಂದಿವೆ. ಮೊಗಸಾಲೆಯ ಮುಂಭಾಗದಲ್ಲಿಯೂ ಕೂಡಾ 


ಅದೇ ಮಾದರಿಯ ಕಂಬಗಳು ರಚನೆಯಾಗಿವೆ. 


110 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯದ ಬಲ ಗರ್ಭಗೃಹದಲ್ಲಿ ಪ್ರಸ್ತುತ ವೀರಭದ್ರ ಸ್ವಾಮಿಯ 


ಮೂರ್ತಿಯಿದೆ. ಮತ್ತು ಎಡಪಾಶನ್ವದ ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಈ ದೇವಾಲಯವು 


ಕೋಟೆಯಲ್ಲಿರುವುದರಿಂದ ಕೋಟೆ ವೀರಭದ್ರಸ್ವಾಮಿ ಎಂದೇ ಪ್ರಸಿದ್ದಿಯಾಗಿದೆ. 


ವೀರಭದ್ರೇಶ್ವರ ದೇವಾಲಯದಲ್ಲಿನ ಶಾಸನಗಳು ಬಹು ವಿಶೇಷವಾದ ವಿವರಗಳನ್ನು 
ನೀಡುತ್ತವೆ. ಒಮ್ದು ಶಾಸನವು ಕ್ರಿ.ಶ.1179ರ ಕಲಚೂರ್ಯ ಕಾಲದ ಶಾಸನವಾಗಿದೆ”. 
ಈ ಶಾಸನವು ಮೂಲತಃ ದಾನ ಶಾಸನವಾದರೂ ಕಲಚೂರ್ಯ ದೊರೆಗಳ 
ವಂಶಾವಳಿಯನ್ನು ಕೃಷ್ಣ ನಿಂದ ಪ್ರಾರಂಭಿಸಿ ಶಂಖವರ್ಮನ ವರೆಗೂ ನೀಡುತ್ತದೆ. 
ಶಾಸನದಲ್ಲಿ ಶ್ರೀರಾಮರದತ್ತಿ ಮದಗ್ರಹಾರವಾಗಿರುವ ಲೊಕ್ಕಿಗುಂಡಿಯ ಮಹಾಜನರ 
ಸಮ್ಮುಖದಲ್ಲಿ ವೈಶ್ಯ ವಂಶದ ನಾಗರ ಕುಲಸಂಭೂತನಾದ ವಡ್ಡವ್ಯವಹಾರಿ ಐಚಿಸೆಟ್ಟಿ 
ಹಾಗೂ ಜಂಬವ್ಹೆಯರ ಮಗನಾದ ಶಂಕರಶೆಟ್ಟಿ ಮತ್ತು ಸಾವಿತ್ರಿಯವರ ಮಗಾ ಮೊರಟದ 
ಐಚಿಸೆಟ್ಟಿಯು ಈತನ ತಮ್ಮ ಕನ್ನಿಶೆಟ್ಟಿ ಮತ್ತು ಹೆಂಡತಿ ಸೋಮವ್ದೆ ಈ ಎಲ್ಲರೂ ಮತ್ತು 
ಮಿತ್ರ ಕಳತ್ರರೆಲ್ಲರೂ ಮೊರಟದ ಬಐಚಿಸೆಟ್ಟಿಯು ಸ್ಥಾಪಿಸಿದ ಶ್ರೀ ಪ್ರಸನ್ನ ಕೇಶವ ದೇವರ 
ಅಂಗರಂಗ ಭೋಗಕ್ಕೆ ಬಿಟ್ಟ ಸುವರ್ಣ ದತ್ತಿಯನ್ನು ತಿಳಿಸುತ್ತದೆ. ಅಲ್ಲದೇ ಮಹಾ ನಖರು, 
ತಳವಾರರು, ಉಭಯ ನನಾದೇಶಿಗಳು ಕೂಡಾ ಅದೇ ದೇವರ ಅಂಗ ರಂಗ ವೈಭೋಗಕ್ಕೆ 
ನಂದಾದೀವಿಗೆಗೆ ಮತ್ತು ತಾಂಬೂಲಗಳಿಗೆ ದಾನ ನೀಡಿದ ದಾಖಲೆ ಇದೆ. ಇಲ್ಲಿ ಸ್ಪಷ್ಟವಾಗಿ 
ಗಮನಿಸಬೇಕಾದ ಅಂಶವೆಂದರೆ ವೀರಭದ್ರ ದೇವಾಲಯದ ಈ ಶಾಸನವು ಸ್ಪಷವಾಗಿ 


ವೈಷ್ಣವ ಸಂಪ್ರದಾಯದ ದೇವರ ದಾನದ ಬಗ್ಗೆ ಹೇಳುತ್ತದೆ. ಅದುದರಿಂದ ಈ 


111 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯವು ಪ್ರಾಥಮಿಕವಾಗಿ ಪ್ರಸನ್ನ ಕೇಶವ ದೇವರ ದೇವಾಲಯವಾಗಿತ್ತೆಂಬುದು. ಆ 
ನಂತರದ ಒಂದು ಶಾಸನವೂ ಕೂಡಾ ಇದೇ ದೇವರಿಗೆ ಅಕ್ಕಸಾಲದ ಕೇಣಿಯಲ್ಲಿ ಬಿಟ್ಟ 
ಗದ್ಯಾಣವನ್ನು ಮತ್ತು ಆಶೇಷ ಮಹಾಜನಗಳು , ನಖರರು ಬಿಟ್ಟಂತಹ ಹಣದಾನವನ್ನು 
ವಿವರಿಸುತ್ತದೆ. ಈ ಶಾಸನದ ಕಾಲವು ಕ್ರಿ.ಶ.1184 ಆಗಿದೆ. ಕಲ್ಯಾಣ ಚಾಲುಕ್ಯ ವೀರ 


ಸೋಮೇಶ್ವರನು ಆಳ್ಗಿಕೆ ಮಾಡುತ್ತಿದ್ದ". ಈ ಶಾಸನದ ದಾಖಲೆಯಿಂದ ಇದು ಮೊದಲು 


(€L 


ಸನ್ನಕೇಶವ ದೇವಾಲಯವಾಗಿದ್ದು ನಂತರದಲ್ಲಿ ಈಗಿನ ಹೊಸ ವೀರಭದ್ರ ಮೂರ್ತಿಯನ್ನು 


(€L 


ತಿಷ್ಠಾಪಿಸಲಾಗಿರಬಹುದಾಗಿದೆ. ಇದರ ಹತ್ತಿರವೇ ಇರುವಂತಹ ಚಂದ್ರಮೌಳೀಶ್ವರ 
ದೇವಾಲಯವೂ ಕೂಡಾ ಕೇಶವಾದಿತ್ಯರ ಹೆಸರನ್ನು ಸೂಚಿಸುತ್ತಿದ್ದು ಇವೆರಡು 


— 


ದೇವಾಲಯಗಳು ವೈಷ್ಣವ ದೇವಾಲಯಗಳಾಗಿದ್ದಿರಬಹುದಾಗಿವೆ. 


ಕಾಶಿವಿಶ್ವೇಶ್ವರ ಮತ್ತು ನನ್ನೇಶ್ವ್ಷರ ದೇವಾಲಯಗಳು; 


ಲಕ್ನುಂಡಿಯ ವಾಸ್ತು ಕಲೆಯಲ್ಲಿನ ಮುಕೂಟದಂತೆ ಇರುವ ಕಾಶಿವಿಶ್ವೇಶ್ವರ ಮತ್ತು 
ನನ್ನೇಶ್ವರ ದೇವಾಲಯಗಳು ವಾಸ್ತುಕಲಾ ಹಾಗೂ ಶಿಲ್ಲಕಲಾ ದೃಷ್ನಿಯಿಂದ ಬಹು 
ಪ್ರಧಾನವಾಗಿವೆ. ಈ ದೇವಾಲಯಗಳ ವಿನ್ಯಾಸ ಮತ್ತು ಅವುಗಳ ವಾಸ್ತು ಅಂಗಗಳ 
ಬೆಳವಣಿಗೆಗಳನ್ನು ನೋಡಿದರೆ ಅಂದಿನ ಕಾಲದ ವಾಸ್ತು ಪರಂಪರೆಯ ಪ್ರೌಢತೆಯಬಗ್ಗೆ 


ಒಂದು ಚಿತ್ರಣ ದೊರೆಯುತ್ತದೆ. ಈ ದೇವಾಲಯಗಳ ನಿರ್ಮಾಣ ಕಾಲಗಳ ಬಗ್ಗೆ 


¢2L 


— 


ಷೃವಾದ ಚಿತ್ರಣವಿಲ್ಲ. ಸಾಮಾನ್ಯವಾಗಿ ಸುಮಾರು ಕ್ರಿ.ಶ.1050-75 ರ ಕಾಲಘಟ್ಟದಲ್ಲಿ 


112 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಇವುಗಳು ನಿರ್ಮಾಣವಾಗಿರಬಹುದೆಂದು ಅಭಿಪ್ರಾಯಪಡಲಾಗಿದೆ. ಇನ್ನು ಈ 
ದೇವಾಲಯಗಳಿಗೆ ಪೂರಕವಾದ ಮತ್ತು ಅಲ್ಲಿಯೇ ದೊರೆತಂತಹ ಶಾಸನಗಳೂ ಕೂಡಾ 
ಐವುಗಳ ನಿರ್ಮಾಣದ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ನೀಡುವುದಿಲ್ಲ. ಅಲ್ಲದೇ ಇಲ್ಲಿನ 
ಶಾಸನಗಳಲ್ಲಿ  ಕಾಶಿವಿಶ್ವೇಶರ ದೇವಾಲಯದ ಮೂಲ ಹೆಸರನ್ನು ಉಲ್ಲೇಖಿಸುವಂತಹ 
ದಾಖಲೆಗಳಿಲ್ಲ. ಶಾಸನದಲ್ಲಿ ಕವತಾಳೇಶ್ವರ ಎಂಬ ಉಲ್ಲೇಖ ಹಲವಾರು ಬಾರಿ 
ಬರುತ್ತದೆ. ಲಕ್ಷುಂಡಿಯಲ್ಲಿ ಕವತಾಳೇಶ್ವರ ಎಂಬ ಯಾವ ದೇವಾಲಯವು ಪ್ರಸ್ತುತವಾಗಿ 
ಇರುವುದಿಲ್ಲ. ಹಾಗಾಗಿ ಪ್ರಾಯಶಃ ಈ ದೇವಾಲಯದ ಮೂಲ ನಾಮವು ಕವತಾಳೇಶ್ವರ 
ವಾಗಿದ್ದಿರಬಹುದಾಗಿದೆ. ಇನ್ನು ನನ್ನೇಶ್ವ್ಷರದ ಹೆಸರು ಶಾಸನೋಕ್ತವಾಗಿದೆ. ಇಲ್ಲಿನ ಶಾಸನಗಳ 
ಆಧಾರದಿಂದ ಇದನ್ನು ದೃಢೀಕರಿಸಬಹುದಾಗಿದೆ. ಈ ಎರಡೂ ದೇವಾಲಯಗಳ ರಚನಾ 
ವಿಧಾನಗಳು ಮತ್ತು ಅವುಗಳ ಪ್ರಾಮುಖ್ಯತೆಯನ್ನು ವಾಸ್ತು ಅಂಗಗಳನ್ನು ಒಂದೊಂದಾಗಿ 


ಗಮನಿಸಬಹುದಾಗಿದೆ. 


ಕಾಶಿವಿಶ್ವೇಶ್ವರ ದೇವಾಲಯ *”: (ಚಿತ್ರ-88 ರಿಂದ 127) 

ಕಾಶಿವಿಶ್ವೇಶ್ವರ ದೇವಾಲಯವು ಗ್ರಾಮದ ದಕ್ಷಿಣ ಭಾಗದಲ್ಲಿದೆ. ಈ 
ದೇವಾಲಯವನ್ನು ಕಲ್ಯಾಣ ಚಾಲುಕ್ಕರ ಕಾಲದ ವೈಬಹವೋಪೇತವಾದ ವಾಸ್ತು 
ಅಂಗಗಳ ರಚನೆಗೆ ಮತ್ತು ಪ್ರೌಢತೆಯ ದೃಷ್ಟಿಯಿಂದ ಪರಿಪೂರ್ಣವಾದ ವಾಸ್ತು 


ಕೃತಿಯಂದು ಗುರುತಿಸಬಹುದು. 


113 


ಲಕ್ಕುಂಡಿಯ ದೇವಾಲಯಗಳು 


ಅಧ್ಯಾಯ-03 


ದ್‌್‌ 


| TN 1 
Fo 


ಮ | 
el 
(| 


POA 


17 & ಮ 
irl |] ) 
l 
ಣ್ಯ & SE 
3 p 


ll 


& sp 


FQ 2 4 $8 


114 


ಕಾಶಿವಿಶ್ಲೇಶ್ವರ ದೇವಾಲಯದ ತಳವಿನ್ಯಾಸ(ಕೃಪೆ:ಹೆನಿ ಕಸಿನ್ಸ್‌, 1926) 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಾಶಿವಿಶ್ವೇಶ್ವರ ದೇವಾಲಯದ ಅಧಿಷ್ಠಾನ ವಿನ್ಯಾಸ(ಕೃಪೆ.ಢಾಕಿ.ಎಂ.ಎ-1996) 


ದೇವಾಲಯದ ವಿನ್ಯಾಸವು ದ್ರಾವಿಡ ಮಾದರಿಯದಾಗಿದ್ದರೂ ಈ 
ದೇವಾಲಯದ ರಚನೆಯಲ್ಲಿ ಹಲವಾರು ಔತ್ತರೇಯ ಅಂಶಗಳು ಸೇರಿವೆ. ಈ 
ಎಲ್ಲ ವಾಸ್ತು ವಿನ್ಯಾಸದ ವೈವಿಧ್ಯತೆಯನ್ನು ಗಮನಿಸಬಹುದಾಗಿದೆ. ದೇವಾಲಯವು 
ಪೂರ್ವಾಭಿಮುಖವಾಗಿದೆ. ಈ ದೇವಾಲಯವು ದ್ವಿಕೂಟ ಮಾದರಿಯಂದು 
ಹೇಳಬಹುದು. ಪಶ್ಚಿಮದ ಗರ್ಭಗೃಹ, ಸುಕನಾಶಿ, ನವರಂಗ ಮಂಟಪ 
ನಂದಿಮಂಟಪ ಹಾಗೂ ಸೂರ್ಯನಿಗಾಗಿ ನಿರ್ಮಿತವಾಗಿರುವ ಪ್ರತ್ಯೇಕವಾದ 


ದೇವಾಲಯವು ನಂದಿಯ ಹಿಂಭಾಗದಲ್ಲಿದೆ. ಒಟ್ಟಾಗಿ ನೋಡಿದಾಗ 


115 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 
ದೇವಾಲಯವು ಸಾಕಷ್ಟು ಪ್ರೌಢವಿನ್ಮಾಸದ ಕಾಳಮುಖ ಧಾರ್ಮಿಕ ತತ್ವಗಳನ್ವಯ 


ನಿರ್ಮಾಣವಾದ ದೇವಾಲಯವೆಂದು ಹೇಳಬಹುದು. 


ದೇವಾಲಯವು ತಳ ವಿನ್ಯಾಸದಲ್ಲಿ ವಿಶಾಲವಾದ ದೇವಾಲಯವಾಗಿದೆ. 
ಗರ್ಭಗೃಹ ಅದರಷ್ಟೆ ವಿಸ್ತೀರ್ಣದ ಸುಕನಾಶಿ, ವಿಶಾಲವಾದ ನವರಂಗ ಮತ್ತು 
ಮುಖಮಂಟ ಹಾಗೂ ನಂದಿಮಂಟಪ, ಅದಕ್ಕೆ ಹೊಂದಿಕೊಂಡಂತೆ ಸೂರ್ಯ 
ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ನವರಂಗದ ಮುಂಭಾಗವು 
ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ದ್ವಾರಗಳನ್ನು ಗಮನಿಸಿದಾಗ, ಮುಖ್ಯ 
ದೇವಾಲಯಕ್ಕೆ ನವರಂಗದಿಂದ ಪ್ರವೇಶಿಸಲು ಒಂದು ದ್ದಾರ, ಸುಕನಾಶಿಯಿಂದ 
ಗರ್ಭಗೃಹಕ್ಕೆ ಹೋಗಲು ಒಂದು ಮತ್ತು ಗರ್ಭಗೃಹಕ್ಕೆ ಮತ್ತೊಂದು ಹೀಗೆ ಒಟ್ಟು 
ಮೂರು ದ್ದಾರಗಳು ಒಂದೇ ನೇರದಲ್ಲಿವೆ. ನವರಂಗದ ದಕ್ಷಿಣದಲ್ಲಿ ಮತ್ತೊಂದು 
ಪ್ರವೇಶ ದ್ದಾರವಿದೆ. ಈ ಎಲ್ಲ ದ್ವಾರಗಳು ಸಾಕಷ್ಟು ಅಲಂಕಾರಿಕವಾದ 
ದ್ಹಾರಗಳಾಗಿವೆ. ನವರಂಗದ ಕಂಬಗಳನ್ನು ನೋಡಿದಾಗ ಅವುಗಳ ವಿನ್ಯಾಸವು 


ಬಹುಶಃ ಆ ಕಾಲದ ಕಂಬಗಳ  ವಿನ್ಯಾಸಗಳಲ್ಲಿಯೇ ಅತ್ಯುತ್ತಮವೆಂದು 


ಹೇಳಬಹುದು. ಅವುಗಳ ಕೆತ್ತನೆಯು ಸುಂದರವಾಗಿದ್ದು ಸೂಕ್ಷ್ಮವೂ ಆಗಿದೆ. 


116 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ದೇವಾಲಯದ ಏರು ವಿನ್ಯಾಸದಲ್ಲಿ ಹಲವಾರು ವಿಶಿಷ್ಠವಾದ ಅಂಶಗಳನ್ನು 
ನೋಡಬಹುದು. ಮುಖ್ಯವಾಗಿ ದೇವಾಲಯದ ಅಧಿಷ್ಠಾನವನ್ನು ಗಮನಿಸಿದರೆ, 
ಪಾದಬಂಧ ಅಧಿಷ್ಠಾನವೆಂದು ಹೇಳಬಹುದು. ಉಪಾನ, ಜಗತಿ ಅರ್ಧ 
ಕುಮುದ ಅಥವಾ ಪದ್ಮ ಪಟ್ಟಿಕಾ, ನಂತರದಲ್ಲಿ ಕಂಠಿಕಾ ಹಾಗೂ ಚಾಚು 
ಕುಮುದ, ಅದಾದ ಮೇಲೆ ಕಪೋತ ಪಟ್ಟಿಕೆ ಹಾಗೂ ಹಾರ ಮತ್ತೆ ಪುನಃ ಚಾಚು 
ಕುಮುದದ ರೀತಿಯಲ್ಲಿನ ಭಾಗವು ಭಿತ್ತಿಗೆ ಪೂರಕವಾಗಿ ರಚನೆಯಾಗಿದೆ. 
ಭಿತ್ತಿಯ ರಚನೆಯು ಸಾಕಷ್ಟು ಸುಂದರವಾಗಿಯೂ ಮತ್ತು ಶಿಲ್ಪಗಳಿಂದ ಕೂಡಿದೆ. 
ಭಿತ್ತಿಯ ಲಂಬಕ್ಕೆ ಪೂರಕವಾಗಿ ಕೋಷ್ಟ ಮತ್ತು ಕಂಬ ಪಂಜರಗಳನ್ನು 
ರಚಿಸಲಾಗಿದೆ. ಈ ದೇವಾಲಯದ ಕೋಷ್ಟ ಮತ್ತು ಪಂಜರಗಳು ಈ ಹಿಂದೆ 
ನೋಡಿದ ಕುಂಭೆಶ್ವ್ಷರ ದೇವಾಲಯದ ಆಕೃತಿಗಳ ಮಾದರಿಯನ್ನೇ ಹೋಲುತ್ತವೆ. 
ತೆಳುವಾದ ಅರೆಗಂಬಗಳು ಮತ್ತು ಅವುಗಳ ಮೇಲ್ಬಾಗದಲ್ಲಿ ಘಂಟಾ ಮಾದರಿಯ 
ಪೋತಿಕಾ ಬೋದಿಗೆ, ಅವುಗಳ ಮೇಲೆ ಕಿರಿದಾದ ವಾಲಭಿಯಿದೆ. ಐದರ 
ಮೇಲ್ಬಾಗದಲ್ಲಿ ವೃತ್ತಾಕಾರದ ಕಪೋತವಿದೆ. ಕಪೋತದ ಕೆಳಭಾಗದಲ್ಲಿ 
ಹಂಸಪಟ್ಟಿಕೆಯನ್ನು ರಚಿಸಲಾಗಿದೆ. ಹಂಸಗಳನ್ನು ಬಿಡಿಯಾಗಿ ಮತ್ತು ಸಾಲು 
ಸಾಲಾಗಿ ಒಂದೇ ಸಾಲಿನಲ್ಲಿ ದೇವಾಲಯದಗಲಕ್ಕೂ ರಚಿಸಲಾಗಿದೆ. ಇವುಗಳನ್ನು 


ನೋಡಿದಾಗ ಎಲ್ಲಾವು ಒಂದೇ ಸಾಲಿನಲ್ಲಿ ಹಾರುತ್ತಿವೆ ಎಂಬ ಭಾವನೆಯು 


117 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಬರುತ್ತದೆ. ಅದರ ಮೇಲೆಯೇ ವೇದಿಪಟ್ಟಿಕೆಯ ರಚನೆಯಾಗಿದೆ. ಕಪೋತ 
ಪಟ್ಟಿಕೆಯ ಹೊರಭಾಗದಲ್ಲಿ ಕೀರ್ತಿಮುಖಗಳು, ಗವಾಕ್ಷಗಳು ಮತ್ತು ಹಲವಾರು 
ಕಿರಿದಾದ ಕೆತ್ತನೆಗಳನ್ನು ಅಲಂಕಾರಿಕವಾಗಿ ಮಾಡಲಾಗಿದೆ. ವೇದಿಬಂಧದಲ್ಲಿ 
ಮತ್ತೆ ಶಾಲ, ಕೊಷ್ಟ ಪಂಜರ ಮತ್ತು ಕೂಟಗಳ ರಚನೆಗಳನ್ನು ಆಕೃತಿಗಳ 
ಕೆತ್ತನೆಯೊಂದಿಗೆ ನೋಡಬಹುದು. ಈ ಭಾಗಗಳಲ್ಲಿ ಬಹು ಸುಂದರವಾದ 
ಕೆತ್ತನೆಗಳನ್ನು ನೋಡಬಹುದು.  ಶಾಲಗಳ ಮತ್ತು ಕೂಟಗಳ ಕೆತ್ತನೆಗಳಲ್ಲಿ 


ಸುಂದರವಾದ ರಾಚನಿಕ ಆಕೃತಿಗಳನ್ನು ನೋಡಬಹುದು. 


ಕಾಶಿವಿಶ್ವೇಶ್ವರ ದೇವಾಲಯದ ಭಿತ್ತಿಯಲ್ಲಿನ ದೇವಕೋಷ್ಪಗಳನ್ನು 
ಗಮನಿಸಬಹುದು. ಪ್ರಾಯಶಃ ಈ ದೇವಾಲಯದ  ಕೋಷ್ಟದ ರಚನೆಯು 
ಪ್ರಾಯಶಃ ಅತ್ಯಂತ ಸುಂದರ ಮತ್ತು ಕ್ರಿಯಾತ್ಮಕವಾಗಿ ರಚನೆಯಾದ 


ಕೋಷ್ಟಗಳಾಗಿವೆ. ಗರ್ಭಗೃಹದ ಹೊರ ಮಧ್ಯ ಭಿತ್ತಿಯಲ್ಲಿರುವಂತಹ ಕೋಷ್ಟವು 


1 
ರಾಚನಿಕವಾಗಿ ಹಲವು ವಿಶಿಷ್ಠವಾದ ಅಂಶಗಳನ್ನು ಹೊಂದಿವೆ. ಕೋಷ್ಟವು ಎರಡು 
ಜೋಡಿ ಕಂಬಗಳನ್ನು ಹೊಂದಿದ್ದು ಚಾಚಿದ ಕಪೋತವನ್ನು ಹೊಂದಿದೆ. 
ದೇವಾಲಯದ ಶಿಖರದ ಮಾದರಿಯಲ್ಲಿ ಇಂತಹ ಅಂಶಗಳು ಕಂಡುಬರುತ್ತವೆ. 


ಕೋಷ್ಟದ ವಿಶೇಷವೆಂದರೆ, ಐದನ್ನು ಬಹು ಆಕರ್ಷವಾಗಿಸಲು ಎಲ್ಲ ರೀತಿಯ 


118 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಕುಸುರಿನ ಕೆತ್ತನೆಯನ್ನು ನೋಡಬಹುದು. ಕೋಷ್ಟದ ರಚನೆಯಲ್ಲಿ 
ದುಡಿಸಿಕೊಡಿರುವಂತಹ ಹಂಸಪಟ್ಟಿಕೆ, ಕಪೋತ, ನಾಗರ ಶಿಖರಗಳು 
ರಚನೆಯಲ್ಲಿವೆ. ನಾಗರ ಶಿಖರದ ಭಾಗವನ್ನು ಕಿರಿದಾದ ಶಿಖರಗಳ ಭಾಗಗಳಿಂದ 
ರಚಿಸಲಾಗಿದೆ. ಈ ಶಿಖರದ ಭಾಗಕ್ಕೆ ಸುಕನಾಶಿಯ ರೀತಿಯಲ್ಲಿ ಸುಂದರವಾದ 
ಶಿಖರಗಳ ಕೆತ್ತನೆಗಳಿವೆ. ಕೋಷ್ಟ ಶಿಖರದ ಮೇಲ್ಲಾಗದಲ್ಲಿ ಆಮ್ಲಕ ಮತ್ತು 
ಕಲಶಗಳನ್ನು ರಚಿಸಲಾಗಿದೆ. ಈ ಶಿಖರವು ದೇವಾಲಯದ ಮೂಲ ಶಿಖರದ 
ಕಿರಿದಾದ ರೂಪದಂತೆ ಇದೆ. ಶಿಖರದ ತುದಿ ಭಾಗವನ್ನು ದೇವಾಲಯದ 
ಕಪೋತದ ಮೇಲಕ್ಕೂ ಚಾಚಿದ್ದು, ಅದರ ಮೇಲ್ಲಾಗದಲ್ಲಿ ಕಮಾನಿನ ರೀತಿಯಲ್ಲಿ 
ತೋರಣದ ಕೆತ್ತನೆ ಕಂಡುಬರುತ್ತದೆ. ಶಿಖರದ ಭಾಗವು ತೋರಣದ 
ಮಧ್ಯದಲ್ಲಿ ಸೇರಿಕೊಂಡಂತೆ ರಚನೆಯಾಗಿದೆ. ಇದನ್ನೇ ಶಿಖರದ ತಾಲಗಳಲ್ಲಿ 
ಪುನರಾವರ್ತಿಸಲಾಗಿದೆ. ಈ ಭಾಗವು ತಾಲದ ಮಧ್ಯದಲ್ಲಿರುವ ಶಾಲದ 
ಮಧ್ಯದಲ್ಲಿ ಕಮಾನಿನ ಕೆತ್ತನೆಯನ್ನು ಹೊಂದಿವೆ. ನಂತರದ ತಾಲದ 
ಮಧ್ಯದಲ್ಲಿರುವ ಎತ್ತರದ ಸ್ಥಳದಲ್ಲಿ ಕಿರಿದಾದ ಕೋಷ್ಟವನ್ನು ರಚಿಸಲಾಗಿದೆ. ಮತ್ತು 
ಕೆಳಗಿನಂತೆಯೇ ಇಲ್ಲಿಯೂ ಪುನಃ ಕಿರಿದಾದ ಶಿಖರ ಹಾಗೂ ತೋರಣಗಳ 
ರಚನೆಯು ಕಂಡುಬರುತ್ತದೆ. ಇದು ಶಿಖರದ ಪ್ರತಿಯೊಂದು ತಾಲಗಳಲ್ಲೂ 


ರಚನೆಯಾಗಿರುವುದು ಕಂಡುಬರುತ್ತದೆ. ಭಿತ್ತಿಯಲ್ಲಿನ ದೇವಕೋಷ್ಪಗಳು ಈ 


* [5 


119 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 

ಪ್ರಕಾರವಾಗಿರುವುದನ್ನು ಕೇವಲವಾಗಿ ಗರ್ಭಗೃಹದ ಭಿತ್ತಿಯಲ್ಲಿ ಕಾಣಬಹುದು. 
ನವರಂಗದ ಭಿತ್ತಿಯಲ್ಲಿನ ಕೋಷ್ಟಗಳಲ್ಲಿ ಮಹಡಿಯ ರಚನೆಯು ಕಂಡುಬರುತ್ತದೆ. 
ಅಂದರೆ ಕಿರು ಕೋಷ್ಟದ ಕಪೋತದ ಮೇಲೆ ಮತ್ತೊಂದು ಕಿರಿದಾದ ಕೋಷ್ಪವನ್ನು 
ರಚಿಸಲಾಗಿದೆ, ನಂತರದಲ್ಲಿ ಶಿಖರವನ್ನು ರಚಿಸಲಾಗಿದೆ. ದೇವಾಲಯದ 
ಭಿತ್ತಿಯಲ್ಲಿನ ಕಿರು ಕೋಷ್ಟ ಪಂಜರಗಳಲ್ಲಿ ಭಿತ್ತಿಯ ಮೇಲೆ ಹಲವಾರು 


| [=e] 


ದೇವತಾಶಿಲ್ಲಗಳು ಕಂಡುಬರುತ್ತವೆ. ಈ ಶಿಲ್ಪಗಳನ್ನು ಸ್ನಲ್ಲವಿವರವಾಗಿ ಈ 


ವಳ 


ಅಧ್ಯಾಯದ ಕೊನೆಯಲ್ಲಿ ಚರ್ಚಿಸಲಾಗಿದೆ. 


ದೇವಾಲಯದ ಶಿಖರವನ್ನು ಒಟ್ಟಾಗಿ ನೋಡಿದಾಗ ಅದರಲ್ಲಿ ಈ ಹಿಂದಿನ 
ಸರಳವಾದ ಕೂಟ, ಪಂಜರ ಮತ್ತು ಶಾಲ ರಚನೆಗಳು ಇಲ್ಲಿ ಬಹು 
ಸೂಕ್ಷ ರೀತಿಯಲ್ಲಿ ಕೆತ್ತನೆಗಳಿವೆ. ಇವುಗಳಲ್ಲಿನ ಅಕೃತಿಗಳಲ್ಲಿ ಆನೆಗಳು, ಮಕರ 
ಮುಖಗಳು, ಕೋತಿಗಳನ್ನು ಬಹು ನೈಜವಾಗಿ ಕೂಟಗಳ ಮತ್ತು ಶಾಲಗಳ 
ಮೇಲೆ ಕೆತ್ತಲಾಗಿದೆ. ಶಾಲಗಳ ಮಧ್ಯದಲ್ಲಿ ತೋರಣದಂತೆ ಕಾಣುವ 
ಸಿಂಹಮುಖ/ಕೀರ್ತಿಮುಖ ವಿದೆ. ಶಾಲದ ಎರಡೂ ಪಾಷ್ಧಗಳಲ್ಲಿ ಚಾಚಿದ 


ಭಾಗಗಳು ಕರ್ಣಗಳಂತೆ ಕಾಣುತ್ತವೆ. ಈ ಮಾದರಿಯೇ ಎಲ್ಲ ಶಾಲಗಳಲ್ಲಿ 


ಪುನರಾವರ್ತನೆಯಾಗಿದೆ. ಇನ್ನು ಕೂಟಗಳು ಕರ್ಣಭಾಗಗಳಲ್ಲಿದ್ದು ಅವುಗಳನ್ನು 


120 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಸ್ಥೂಪಿಯಾಕಾರದಲ್ಲಿ ರಚಿಸಲಾಗಿದ್ದು, ಅವುಗಳ ಮೇಲೂ ಕೂಡಾ ಸೊಗಸಾದ 
ರಚನೆಗಳಿವೆ. ಒಟ್ಟಾಗಿ ಶಿಖರದ ಪ್ರತಿಯೊಂದು ಭಾಗವನ್ನು ಅತ್ಯಂತ 
ಕುಸುರಿನಿಂದ ಕೆತ್ತಲಾಗಿದೆ. ಶಿಖರದಲ್ಲಿನ ಸುಕನಾಶಿಯು ದ್ವಿತಿಯ ತಾಲದಿಂದ 
ಹೊರಚಾಚಿದಂತೆ ರಚನೆಯಾಗಿದೆ. ಸಾಮಾನ್ಯವಾಗಿ ಸುಕನಾಶಿಯ ಭಾಗವನ್ನು 
ಸಂಪೂರ್ಣವಾಗಿ ಆವರಿಸುವ ನಾಶಿ ಬಾಗವು ಇಲ್ಲಿ ಸ್ವಲ್ಲವೇ ಹೊರ ಚಾಚಿದ್ದು, 
ಅದರ ಮೇಲ್ಮೈಯು ಶಾಲದಂತೆ ಇರುತ್ತದೆ. ಸುಕನಾಶಿಯನ್ನು ಹಂತ 
ಹಂತವಾದ ತಾಲಗಳನ್ನು ರಚಿಸಲಾಗಿದ್ದು ಅದರ ಮುಂಭಾಗದಲ್ಲಿ ಚೈತ್ಯಾಕಾರದ 
ರಚನೆಯಲ್ಲಿ ಶಿಲ್ಲವನ್ನು ಕೆತ್ತಲಾಗಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಕರ್ನಾಟಕದ 
ಚಾಲುಕ್ಯರಿಂದ ಹಿಡಿದು ನಂತರದ ಕಾಲದ ದೇವಾಲಯಗಳಲ್ಲಿ ಕಾಣಬಹುದು. 
ಸುಕನಾಶಿಯು ಕರ್ನಾಟಕದ ವಾಸ್ತು ಕೊಡುಗೆಯಂದು ಹೇಳಬಹುದು. 


ಕಾಶಿವಿಶ್ವೇಶ್ವರ ದೇವಾಲಯದ ಒಟ್ಟಾರೆ ಬಾಹ್ಯ ರಚನೆಯನ್ನು ನೋಡಿದಾಗ 


ಒಂದು ಸಂಪೂರ್ಣವಾದ ದೇವಾಲಯವಾಗಿ ಕಾಣುತ್ತದೆ. 


ಗರ್ಭಗೃಹ ಮತ್ತು ಸುಕನಾಶಿಯು ಸೇರುವ ಭಾಗವನ್ನು ಇಲ್ಲಿ 
ಸೂಕ್ಷ ವಾಗಿ ಗಮನಿಸಬೇಕು.  ಬಾಹ್ಯವಿನ್ಯಾಸದಲ್ಲಿ ಈ ಭಾಗವು ಬಹು 


೬ 


ಸೊಗಸಾದ ರಾಚನಿಕ ಅಂಗದಿಂದ ಕೂಡಿದೆ. ಇಲ್ಲಿನ ಕಂಬ ಪಂಜರವನ್ನು ಬಹು 


121 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಅಲಂಕಾರಿವಾಗಿ ಕಪೋತದ ವರೆಗೂ ಲಂಬವಾಗಿ ಹರಡಿಕೊಂಡಿದೆ. ಈ 
ಕಂಬವನ್ನು ಅಧಿಷ್ಠಾನದಿಂದ ಕಪೋತದವರೆಗೂ ರಚಿಸಿದ್ದು, ಹಲವಾರು 
ಚಾಚುಮುಖಗಳನ್ನು ಕಂಬವು ಹೊಂದಿದೆ. ಮತ್ತು ಪಂಜರದ ಸ್ಥಾನದಲ್ಲಿ ಇಲ್ಲಿ 
ನಾಶಿಯ ಆಕೃತಿಯನ್ನು ಕೆತ್ತಲಾಗಿದೆ. ಕಂಬಪಂಜರವು ಸಾಂಕೇತಿಕವಾಗಿ 
ಗರ್ಭಗೃಹ ಮತ್ತು ಸುಕನಾಶಿ ಹಾಗೂ ನವರಂಗಗಳ ಸಮ್ಮಿಳನದ ಭಾಗವಾಗಿದೆ. 
ಇದರ ಮುಂದುವರೆದ ಭಾಗವಾಗಿಯೇ ನವರಂಗದ ಕರ್ಣಭಾಗವು 
ಕರ್ಣಕೂಟದ ರೂಪದಲ್ಲಿ ರಚನೆಯಾಗಿದೆ. ನಂತರದಲ್ಲಿ ಭದದ ಭಾಗವು 
ಹಾಗೂ ನವರಂಗದ ಮಧ್ಯದ ಭಾಗಗಳು ಕೋಷ್ಪ ಮತ್ತು ಕಂಬ ಪಂಜರಗಳಿಂದ 
ರಚನೆಯಾಗಿವೆ. ಈ ಮೇಲೆ ಚರ್ಚಿಸಿದಂತೆ, ಕೋಷ್ಟ ಮತ್ತು ಕಂಬ ಪಂಜರಗಳ 
ರಚನೆಯಲ್ಲಿ ವೈವಿಧ್ಯತೆ ಹಾಗೂ ಸೂಕಷ್ಕ್ಮವಾದ ಕೆತ್ತನೆಗಳು ಇಲ್ಲಿಯೂ 


ಕಂಡುಬರುತ್ತವೆ. 


ಸೂರ್ಯದೇವಾಲಯದ ವಿನ್ಯಾಸವನ್ನು ಗಮನಿಸಿದಾಗ, ಅದರ 
ರಚನೆಯಲ್ಲಿ ದುಡಿಸಿಕೊಂಡಿರುವ ಜಾಲಂದ್ರಗಳು ಮತ್ತು ಅವುಗಳಲ್ಲಿನ ಶಿಲ್ಪಗಳು 
ಹಾಗೂ ಬಹು ವಿಶಿಷ್ಟವಾಗಿ ರಚನೆಯಾಗಿ ರಚನೆಯಾಗಿರುವಂತಹ 


ಬಾಹ್ಯವಿನ್ಯಾಸವನ್ನು ಮಾಡಲಾಗಿದೆ.  ಸೂರ್ಯದೇವಾಲಯವು  ಕಾಶಿವಿಶ್ವೇಶ್ವರ 


122 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ದೇವಾಲಯದ ಅಧಿಷ್ಠಾನದ ಒಂದೆ ಹಂತದ ಮೇಲೆ ರಚನೆಯಾಗಿದೆ. ಹೀಗಾಗಿ 
ಅದರ ಎದುರಿನಲ್ಲಿ ಅಂದರೇ ಪಶ್ಚಿಮಾಭಿಮುಖವಾಗಿ ಅದರ ದ್ವಾರವಿದೆ. 
ಇದೊಂದು ಏಕಕೂಟ ದೇವಾಲಯವಾಗಿದ್ದು, ಕಿರಿದಾದ ಸುಕನಾಶಿ ಮತ್ತು 
ಎರಡುಕಂಬಗಳ ಹೊರಚಾಚಿದ ಕಿರಿದಾದ ಮುಖಮಂಟಪವನ್ನು ಹೊಂದಿದೆ. 
ಮುಂಭಾಗದ ಕಂಬಗಳು ಬಹುಮುಖಗಳನ್ನು ಹೊಂದಿದ ಆಕರ್ಷಕವಾದ 
ಕೆತ್ತನೆಗಳನ್ನು ಹೊಂದಿವೆ. ದೇವಾಲಯದ ಬಾಹ್ಯ ವಿನ್ಯಾಸದಲ್ಲಿನ ರಚನೆಗಳನ್ನು 
ಗಮನಿಸಿದರೆ ದೇವಾಲಯದ ವಿನ್ಯಾಸದಂತೆ ಕೋಷ್ಟವನ್ನು ಮತ್ತು ಅತ್ಯಂತ 
ಸುಂದರವಾದ ಜಾಲಂದಗಳನ್ನು ಕಾಣಬಹುದು. ಸೂರ್ಯದೇವಾಸ್ಥಾನದ 
ಅಧಿಷ್ಠಾನವು ಪಾದಬಂಧ ಮಾದರಿಯಾಗಿದ್ದರೂ, ಅದರಲ್ಲಿನ ಕೆತ್ತನೆಗಳು ಬಹು 
ಅಲಂಕಾರಕವಾದವುಗಳಾಗಿವೆ. ಕಪೋತಪಟ್ಟಿಯ ಮೇಲೆ ಅನೆಗಳ ಸಾಲು ಮತ್ತು 
ಮಕರ ಪಟ್ಟಿಯ ಸ್ಥಳದಲ್ಲಿ ಸಾಲಾಗಿ ಸಿಂಹಗಳನ್ನು ರಚಿಸಲಾಗಿದೆ. ಇವುಗಳ 
ಮೇಲ್ಫಾಗದಲ್ಲಿ ಭಿತ್ತಿಯ ರಚನೆಯಿದ್ದು, ವೃತ್ತಮಾದರಿಯ ಚಾಚುಮುಖಗಳುಳ್ಳ 
ಕಂಬಪಂಜರಗಳನ್ನು ರಚಿಸಲಾಗಿದೆ, ಇವುಗಳು ಔತ್ತರೇಯಶೈಲಿಯ 
ಸ್ಪಂಬಿಕೆಗಳಾಗಿವೆ. ಸೂರ್ಯದೇವಾಲಯದ ಗರ್ಭಗೃಹದ ಹಿಂಭಾಗದ 
ಮಧ್ಯದಲ್ಲಿನ ಕೋಷ್ಟವು ಗಮನ ಸೆಳೆಯುತ್ತದೆ. ಐದನ್ನು ರಥದ ಮಾದರಿಯಲ್ಲಿ 


ರಚಿಸಿದ್ದು, ಅದರ ಕೆಳಭಾಗದಲ್ಲಿ ಸಪ್ಪ್ತಾಶ್ರಗಳನ್ನು ರಚಿಸಲಾಗಿದೆ. ಅವುಗಳನ್ನು 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಕೆತ್ತಿದ ವಿಧವು ಅಶ್ರಗಳು ಕೋಷ್ಟ ರೂಪದ ರಥವನ್ನು ಮುಂದಕ್ಕೆ 
ಎಳೆಯುತ್ತಿರುವಂತೆ ಭಾಸವಾಗುತ್ತದೆ. ಕೋಷ್ಟದ ಮಧ್ಯದಲ್ಲಿ ಪ್ರಥಮತಃ 
ಸೂರ್ಯವಿಗ್ರಹವಿದ್ದು ಪ್ರಸ್ತುತ ಅದು ಕಂಡುಬರುತ್ತಿಲ್ಲ. ಇನ್ನು ಜಾಲಂದ್ರಗಳಲ್ಲಿ 
ಜಾಮಿತಿಕಾಕೃತಿಗಳ ಬದಲಾಗಿ ಸುಂದರವಾದ ಸ್ತೀ ಮತ್ತು ಪುರುಷ ಅಕೃಶಿಗಳನ್ನು 
ಇಲ್ಲಿ ರಚಿಸಲಾಗಿದೆ. ನಾಗಯಕ್ಷರಂತೆ ಕಾಣುವ ಆಕೃತಿಗಳ ಳೂ ಇಲ್ಲಿ 
ರಚನೆಯಾಗಿವೆ. ಸೂರ್ಯಾಲಯದ ಕಪೋತದ ಹಂತದಲ್ಲಿ ಹಲವಾರು 
ವಿಶಿಷ್ಠವಾದ ಅಂಶಗಳಿವೆ. ಭಿತ್ತಿಯ ಹಂತಗಳಂತೆಯೇ ಕಪೋತದಲ್ಲಿ ಕೂಡಾ 
ಸಿಂಹಗಳ ಸಾಲು, ಕೂಟ, ಶಾಲ ಮತ್ತಿ ನಾಶಿಗಳನ್ನು ರಚಿಸಲಾಗಿದೆ. ಈ 
ಅಂಶಗಳು ನಂತರದ ತಾಲದಲ್ಲೂ ರಚನೆಯಾಗಿವೆ. ಒಟ್ಟಾರೆ ಶಿಖರದ ವಿನ್ಯಾಸವು 


ದ್ರಾವಿಡ ವಿಮಾನ ಮಾದರಿಯನ್ನು ಅನುಸರಿಸಿದೆ. 


ಕಾಶಿವಿಶೇಶ್ವರ ದೇವಾಲಯದ ಒಳವಿನ್ಯಾಸವನ್ನು ಈಗ ಗಮನಿಸಬಹುದು. 
ದೇವಾಲಯವು ಮೊದಲೇ ಹೇಳಿದ ಹಾಗೆ ಸಾಕಷ್ಟು ಸುಂದರವಾದ ರಾಚನಿಕ 
ಅಂಶಗಳನ್ನು ಹೊಂದಿದೆ. ಮುಖ್ಯವಾಗಿ ಕಂಬಗಳು ಮತ್ತು ದ್ಹಾರಬಂಧಗಳು 
ಇಲ್ಲಿ ಗಮನ ಸೆಳೆಯುತ್ತವೆ. ನವರಂಗದ ಕಂಬಗಳು ಅಲಂಕಾರ ಮಾದರಿಯ 


ಕಂಬಗಳಾಗಿವೆ. ಈ ಹಿಂದೆ ನೋಡಿದ ಕುಂಭೇಶ್ವರ ದೇವಾಲಯದ 


124 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಮಾದರಿಯಲ್ಲಿದ್ದು ಆದರೆ ಅಲಂಕಾರದಲ್ಲಿ ಬಹುಶಃ ಆ ಕಾಲದ ಎಲ್ಲ ಕಂಬ 
ಮಾದರಿಗಳಿಗಿಂತಲೂ ಉನ್ನತಿಯನ್ನು ಹೊಂದಿವೆ. ಕಂಬಗಳನ್ನು ಎತ್ತರವಾದ 
ಪೀಠದ ಮೇಲೆ ರಚಿಸಲಾಗಿದೆ. ಅವುಗಳು ಚತುರಸ್ರ ಮಾದರಿಯನ್ನು ಹೊಂದಿವೆ. 
ಅವುಗಳ ಮುಖಗಳಲ್ಲಿ ಕೋಷ್ಟಗಳ ಮಾದರಿಯ ರಚನೆಯಿದೆ. ಜೋಡಿಕಂಬಗಳಿಗೆ 
ಶಿಖರವನ್ನು ರಚಿಸಿದ್ದು ಅದರ ಸುತ್ತಲೂ ಮಕರ ತೋರಣವನ್ನು ರಚಿಸಲಾಗಿದೆ. 
ಐದರ ಮೇಲ್ಲಾಗದಲ್ಲಿ ಕೀರ್ತಿಮುಖದ ರಚನೆಯೂ ಇದೆ. ಅಂದರೆ ಒಟ್ಟಾಗಿ 
ಕೋಷ್ಪವು ಒಂದು ಆಕರ್ಷಕವಾದ ರಚನೆಯಾಗಿದೆ. ಈ ಕೋಷ್ಟಗಳ ಮಧ್ಯದಲ್ಲಿ 
ಆಕರ್ಷಕವಾದ ದೇವತಾ ಶಿಲ್ಪಗಳನ್ನು ಕೆತ್ತಲಾಗಿದೆ. ಮುಖ್ಯವಾಗಿ ನಟರಾಜ, 
ಭೈರವ, ಉಗನರಸಿಂಹ, ತ್ರಿವಿಕ್ರಮ, ವರಾಹ, ದುರ್ಗಾಮಹಿಷಮರ್ದಿನಿ ಮತ್ತು 
ಸುಂದರವಾದ ಅಲಂಕಾರಿಕ ಅಪ್ಪರಾ ಶಿಲ್ಪಗಳನ್ನು ಕಾಣಬಹುದು. ಈ ಶಿಲ್ಪಗಳ 


ಕೆತ್ತನೆಯಲ್ಲಿಯೂ ಶಿಲ್ಪಿಯ ತಾಂತ್ರಿಕ ನೈಪುಣ್ಯತೆಯು ಸ್ಪಷ್ಟವಾಗಿ ಕಂಡುಬರುತ್ತದೆ. 


ದ್ಹಾರಬಂಧಗಳನ್ನು ಗಮನಿಸಿದಾಗ, ದೇವಾಲಯದ ಮುಖ್ಯ 
ದ್ಹಾರಬಂಧವಾದ ನವರಂಗದ ದ್ದಾರ ಮತ್ತು ದಕ್ಷಿಣ ಭಾಗದ ದ್ವಾರಗಳು 
ದ್ಹಾರಬಂಧ ಮಾದರಿಗಳಿಗೆ ಅತ್ಯುತ್ತಮ ಮಾದರಿಗಳಾಗಿವೆ. ದಕ್ಷಿಣದ ದ್ವಾರವನ್ನು 


ಗಮನಿಸಿದಾಗ ಅದೊಂದು ನವಶಾಖಾ ದ್ವ್ಹಾರವೆಂಬುದು ಸ್ಪಷ್ಟವಾಗುತ್ತದೆ. ಇದರ 


ಊ 


125 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಶಾಖೆಗಳು ಲಲಾಟಪಟ್ಟಿಕೆಗಳು ಅತ್ಯಂತ ಸುಂದರವಾದ ಕೆತ್ತನೆಗಳನ್ನು ಹೊಂದಿವೆ. 
ಈ ದ್ದಾರಬಂಧದ ಅಲಂಕಾರಿಕ ಕೆತ್ತನೆಯು ಸಾಕಷ್ಟು ಸೂಕ್ಷ್ಮವಾದ 
ರಚನೆಗಳಿಂದ ಮತ್ತು ಅಕೃತಿಗಳಿಂದ ಕೂಡಿದೆ. ನವಶಾಖೆಗಳಲ್ಲಿ ವಜ, ನಾಗ 
ದಂಪತಿ, ಮಿಥುನ, ಹೂಬಳ್ಳಿಗಳ ಸುರುಳಿಯಾಕಾರದ ರಚನೆಗಳು ಮತ್ತು 
ಮಧ್ಯದಲ್ಲಿನ ಸಂಭಿಕೆಗಳು ರಚನೆಯಾಗಿ ಕಪೋತದ ಭಾಗದಲ್ಲಿ 
ಪರ್ಯಾವಸನಗೊಳ್ಳುತ್ತವೆ.  ಅಲಾಟಬಿಂಬದಲ್ಲಿ ಗಜಲಕ್ಷಿಯ ಶಿಲ್ಲವನ್ನು 
ರಚಿಸಲಾಗಿದೆ. ಕಪೋತದ ರಚನೆಯ ಮೇಲ್ಸಾಗದ ಲಲಾಟಪಟ್ಟಿಕೆಯಲ್ಲ ಜಾಲಂದ್ರ 
ರೀತಿಯಲ್ಲಿ ರಚನೆಯಾದ ಏಕಾದಶರುದ್ದರ ಶಿಲ್ಪಗಳು ಬಹು ಸುಂದರವಾಗಿದ್ದು 
ಕೆತ್ತನೆಯಲ್ಲಿ ತಾಂತ್ರಿಕ ನೈಪುಣ್ಯತೆಯನ್ನು ಬಿಂಬಿಸುತ್ತವೆ. ಇದೇ ರಿತಿಯ ಏಕಾದಶ 
ರುದರ ಶಿಲ್ಪಗಳನ್ನು ರಾಷ್ಟಕೂಟರ ಕಾಲದ ಕುಕನೂರಿನ ನವಲಿಂಗೇಶ್ವರ 
ದೇವಾಲಯದಲ್ಲಿ ಕಾಣಬಹುದು. ಇನ್ನು ಕೆಳಭಾಗದಲ್ಲಿ ರತಿ-ಮನ್ಮಥಧರ ಶಿಲ್ಲಗಳು, 
ನಂದಿ-ತುಂಬೂರರ ಆಕೃತಿಗಳು ಅಲ್ಲದೇ ಹಲವಾರು ಸಹಾಯಕ ಅಲಂಕೃತರಾದ 
ಅಪ್ಪರೆಯರ ಶಿಲ್ಪಗಳು ಎರಡೂ ಪಾಶದ ದ್ವಾರಬಂಧಗಳನ್ನು ಅಲಂಕರಿಸಿವೆ. 
ಈ ದ್ಹಾರಬಂಧವನ್ನು ಗಮನಿಸಿದಾಗ ಇದೊಂದ ಪರಿಪೂರ್ಣವಾದ ಕೆತ್ತನೆಯನ್ನು 
ಹೊಂದಿದ ಅತ್ಯಂತ ಸುಂದರವಾದ ದ್ದಾರಬಂಧವಾಗಿದೆ. ನವರಂಗದ 


ಪೂರ್ವಭಾಗದ ದ್ದಾರಬಂಧವು ಸಪ್ತ ಶಾಖೆಗಳನ್ನು ಹೊಂದಿದೆ. ಇಲ್ಲಿಯೂ 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು 
ಕೂಡಾ ಈ ಹಿಂದಿನ ದ್ವಾರಬಂತೆಯೇ ಸುಂದರವಾದ ಕೆತ್ತನೆಗಳಿವೆ. ಗರ್ಭಗೃಹದ 
ದ್ದಾರವು ಪಂಚಶಾಖಾ ಮಾದರಿಯನ್ನು ಹೊಂದಿದೆ. ಲಲಾಟದಲ್ಲಿ ಗಜಲಕ್ಷ್ಮೀ 
ಶಿಲ್ಲವಿದ್ದ, ಮೇಲ್ಭಾಗದ ಪಟ್ಟಿಕೆಯಲ್ಲಿನ ಮಧ್ಯಭಾಗದಲ್ಲಿ ಶಿವಪಾರ್ವತಿಯರ 
ಶಿಲ್ಪವಿದೆ. ಎರಡೂಪಾಶದಲ್ಲಿ ಶೇಷಾಸನವಿಷ್ಣು ಮತ್ತು ಬ್ರಹ್ಮನ ಶಿಲ್ಪಗಳಿವೆ. 
ಇವುಗಳ ಪಾಶದಲ್ಲಿ ಕಾಳಮುಖ ಯತಿಗಳ ಶಿಲ್ಪಗಳನ್ನು ರಚಿಸಲಾಗಿದೆ. ಒಟ್ಟಾಗಿ 
ದ್ಹಾರಬಂಧಗಳನ್ನು ನೋಡಿದಾಗ ಕಾಶಿವಿಶ್ವೇಶ್ವರ ದೇವಾಲಯದ ಉನ್ನತಿಯಂತೆ 
ಅವುಗಳು ಕೂಡಾ ಅತ್ಯಂತ ಸುಂದರವಾಗಿ ರಚನೆಯಾಗಿವೆ. ಪ್ರಾಯಶಃ ಈ 


ಮಾದರಿಗಳು ನಂತರದ ಹೊಯ್ಸಳರ ಅಲಂಕೃತ ದೇವಾಲಯಗಳಿಗೆ ಮೂಲ 


ಮಾದರಿಯಾದವೆಂದು ಹೇಳಬಹುದು. 


ಕಾಶಿವಿಶ್ವೇಶ್ವರ ದೇವಾಲಯಕ್ಕೆ ಮತ್ತು ದೇವಾಲಯದ ವಿವಿಧ ಅಂಗಗಳಲ್ಲಿ 
ಕೆತ್ತಲಾಗಿರುವ ಹಲವಾರು ಶಾಸನಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಹಾಕಲಾಗಿದೆ. 
ಈ ಶಾಸನಗಳಲ್ಲಿ ಉಲ್ಲೇಖಿತ ಹಲವಾರು ದಾನಗಳು ಮತ್ತು ದತ್ತಿಗಳನ್ನು ಈ 
ದೇವಾಲಯಕ್ಕೆ ನೀಡಲಾದ ಅಂಶಗಳನ್ನು ಮತ್ತು ದಾನ ನೀಡಿದವರ ವಿವರ 
ಹಾಗೂ ಅಂದಿನ ವಿವಿಧ ವಿಷಯಗಳ ಬಗ್ಗೆ ಬೆಳಕುಚೆಲ್ಲುತ್ತವೆ. ಕ್ರಿ.ಶ.1152 ರ 


ಕಾಲದ ಶಾಸನವು *' ಕವತಾಳೇಶ್ವರದೇವರ ಪೂಜೆಗೆ ಲೊಕ್ಕಿಗುಂಡಿಯ 


127 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಸಾಸಿರ್ವರು, ಮಹಾಜನರು ಪೆರ್ಗಡೆಯರ ತ್ರಿಭುವನಕೆಶವನು 
ಸ್ಥಾನಾಚಾರ್ಯನಾದ ಸೋಮೇಶ್ವರಪಂಡಿತನ ಕಾಲ್ತೊಳೆದು ಹೊನ್ನ ಗದ್ಯಾಣಗಳನ್ನು 
ನೀಡಿದನೆಂದು ಹೇಳಿದೆ. ಕವತಾಳೇಶ್ವರ ದೇವರು, ಪ್ರಾಯಶಃ ಈ ದೇವಾಲಯದ 
ಆರಾಧ್ಯ ದೈವವಾಗಿರಬಹುದಾಗಿದೆ. ಮತ್ತೊಂದು ಶಾಸನದಲ್ಲಿ” ಮೋನಿದೇವರ 
ಭಿಕ್ಷೆಗಾಗಿ ಒಂದು ಮತ್ತರು ಭೂಮಿಯನ್ನು ದಾನ ನೀಡಲಾಯಿತೆಂದು, ಕವತಾಳ 
ಚಾವುಂಡೆಶರ ದೇವರ ಪಾದಾರಾಧಕರಾದ ತಪೋಧನರ ಆಹಾರ ನೈವಿದ್ಯಕ್ಷಾಗಿ 
ಮತ್ತೆ ಆ ಭೂಮಿಯನ್ನು ಮೋನಿದೇವರು ದಾನ ನೀಡಿದರೆಂದು ವಿವರಿಸುತ್ತದೆ. 
ಈ ದೇವಾಲಯದಲ್ಲಿ ಹೊಯ್ಸಳರ ವೀರಬಲ್ಲಾಳನ ಶಾಸನವಿದ್ದು ಅದರಲ್ಲಿ 
ಮಧುಸೂಧನದೇವರಿಗೆ ದಾನ ನೀಡಿದ ವಿವರವನ್ನು ನೀಡುತ್ತದೆ. ಅಲ್ಲದೇ 
ಯಾದವ ಸಿಂಫಣ ಕಾಲದ ಶಾಸನವೂ ಕೂಡಾ ಅದೇ ದೇವರ ಉಲ್ಲೇಖವನ್ನು 
ಮಾಡುತ್ತದೆ. ಪ್ರಾಯಶಃ ಈ ದೇವಾಲಯವು ಅಂದಿನ ಕಾಲದ ಅತ್ಯಂತ 
ಪ್ರಮುಖ ದೇವಾಲಯವಾದ್ದರಿಂದ ಇಲ್ಲಿ ಶಾಸನ ಹಾಕುವುದು ಅವರ 
ಸಾಧನೆಯಂದು ತಿಳಿದಿದ್ದಿಿಬಹುದು. ಈ ದೇವಾಲಯದಲ್ಲಿ ಮಧುಸೂಧನ 
ದೇವರ ವಿಗ್ರಹವಿದ್ದಿರುವ ಸಾಧ್ಯತೆಯಂತು ಇಲ್ಲವೇಐಲ್ಲ. ಹೀಗಾಗಿ ಪ್ರಾಯಶಃ 
ಅಂದು ಲಕ್ಷುಂಡಿಯಲ್ಲಿದ್ದಿರಬಹುದಾದ ಮಧುಸೂಧನ ದೇವರ ದೇವಾಲಯಕ್ಕೆ 


ನೀಡಿರುವ ಶಾಸನವನ್ನು ಇಲ್ಲಿ ಹಾಕಿಸಿರಬಹುದಾಗಿದೆ. 


128 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ನನ್ನೇಶ್ವರ ದೇವಾಲಯ”: (ಚಿತ್ರ-128-ರಿಂದ 140) 


ನನ್ನೇಶ್ವರ ದೇವಾಲಯವು ಕಾಶಿವಿಶ್ವೇಶರ ದೇವಾಲಯದ ಹಿಂಭಾಗದಲ್ಲಿದೆ. 
ಅಲಂಕಾರದಲ್ಲಿ ಅಷ್ಟಾಗಿ ವೈಭಯುತವಾಗಿಲ್ಲದಿದ್ದರೂ ಈ ದೇವಾಲಯವು ಸಾಕಷ್ಟು 
ಪ್ರೌಢವಾದ ವಾಸ್ತು ಅಂಶಗಳನ್ನು ಹೊಂದಿದೆ. ನನ್ನೇಶ್ವರ ದೇವಾಲಯವೂ ಶೈವ 
ದೇವಾಲಯವಾಗಿದ್ದು, ಗರ್ಭಗೃಹ, ಸುಕನಾಶಿ, ನವರಂಗ ಮತ್ತು ತೆರೆದ 
ಮುಖಮಂಟಪವನ್ನು ಹೊಂದಿದೆ. ನನ್ನೇಶ್ರರ ದೇವಾಲಯದಲ್ಲಿಯೂ ದಕ್ಷಿಣ ಬಾಗದಲ್ಲಿ 
ನವರಂಗದಲ್ಲಿ ದ್ವಾರವನ್ನು ಕಾಣಬಹುದು. ಒಟ್ಟಾರೆ ವಿನ್ಯಾಸದಲ್ಲಿ ಕಾಶಿವಿಶ್ವೇಶ್ವರ 
ದೇವಾಲಯದ ತಮ್ಮನಂತೆ ಕಾಣುವ ಈ ದೇವಾಲಯವು ಸರಳವಾದ 
ದ್ರಾವಿಡವಿಮಾನವನ್ನು ಹೊಂದಿದೆ. ದೇವಾಲಯವು ವಿನ್ಯಾಸದಲ್ಲಿ ಸರಳವಾದ ಏಕಕೂಟ 
ದ್ರಾವಿಡ ವಿಮಾನವಾನ್ನು ಹೊಂದಿದ ದೇವಾಲಯವಾಗಿದ್ದು, ಪೂರ್ವಾಭಿಮುಖವಾಗಿದೆ. 
ಪಾದಬಂಧ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿದ್ದು, ಅಧಿಷ್ಠಾನದ ಕಪೋತಪಟ್ಟಿಯಲ್ಲಿ 
ಸಾಲಾಗಿ ರಚಿಸಲಾದ ಆನೆಗಳ ಕೆತ್ತನೆಗಳಿವೆ. ಕಾಶಿವಿಶ್ವೇಶರದೇವಾಲಯದಂತೆ ಹೆಚ್ಚಿನ 
ಅಲಂಕಾರಗಳು ಇಲ್ಲಿ ಕಂಡುಬರುವುದಿಲ್ಲ. ಅಧಿಷ್ಠಾನದಲ್ಲಿ ಸರಳವಾದ ಅಂಗಗಳಿವೆ. 


ಉಪಾನ, ಅರ್ಧಕುಮುದ, ಚಾಚುಕುಮುದ, ಕಪೋತ ಪಟ್ಟಿಕೆ ಮತ್ತು ಆನೆಗಳ ಸಾಲು, 


ಹಾಗೂ ನಂತರದಲ್ಲಿ ಭಿತ್ತಿಯ ರಚನೆ ಇದೆ. 


129 


ಲಕ್ಕುಂಡಿಯ ದೇವಾಲಯಗಳು 


ಅಧ್ಯಾಯ-03 


(ಕೈಪೆ:ಢಾಕಿ.ಎಂ.ಎ.1996) 


ನ್ಯಾಸ 


ನನ್ನೇಶ್ವ್ಷರ ದೇವಾಲಯದ ತಳ ವಿ 


130 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಭಿತ್ತಿಯ ರಚನೆಯಲ್ಲಿ ಸರಳವಾದ ಕೂಟ, ಶಾಲ ಅಂಗಗಳು ಮತ್ತು ಕೋಷ್ಟದ 
ಭಾಗಗಳು ಬಹು ಸರಳವಾಗಿವೆ. ಗರ್ಭಗೃಹದ ಮಧ್ಯದಲ್ಲಿ ಕೋಷ್ಪವಿದ್ದು ಅದರ ಎರಡೂ 
ಪಾಶ್ವದಲ್ಲಿ ಕರ್ಣ ಕೂಟಗಳಲ್ಲಿ ಕೋಷ್ನಗಳಿವೆ. ಈ ಕೋಷ್ಟಗಳ ರಚನೆಯು ಸರಳವಾಗಿದೆ. 
ಇವುಗಳಲ್ಲಿ ಯಾವುದೇ ಹೆಚ್ಚಿನ ಆಡಂಬರವು ಕಾಣುವುದಿಲ್ಲ. ಅದೇ ರೀತಿಯಾಗಿ 
ಕಪೋತವು ಅತ್ಯಂತ ಸರಳವಾದ ರಚನೆಯಾಗಿದೆ. ಕಪೋತದ ಮಧ್ಯದಲ್ಲಿ ಭಿತ್ತಿಯ 
ಕೋಷ್ಟದ ಶಿಖರದ ರಚನೆಯು ಮತ್ತು ಅದರ ಮೇಲ್ಭಾಗದಲ್ಲಿ ತೋರಣದ ಗವಾಕ್ಷದ 
ರೀತಿಯ ರಚನೆಯು ಕಂಡುಬರುತ್ತದೆ. ಇನ್ನುಳಿದಂತೆ ಕಪೋತದ ಮೇಲ್ದಾಗದಲ್ಲಿ 
ವೇದಿಪಟ್ಟಿಯಿದ್ದು ಶಿಖರದ ಭಾಗವಾಗಿ ತಾಲವನ್ನು ರಚಿಸುತ್ತದೆ. ಕರ್ಣಕೂಟಗಳು, ಶಾಲ 
ಮತ್ತು ನಾಶಿಗಳನ್ನು ತಾಲಗಳಲ್ಲಿ ಕಾಣಬಹುದು. ಪ್ರತಿಯೊಂದು ತಾಲದಲ್ಲೂ ಈ 
ಅಂಶಗಳು ಕಂಡುಬರುತ್ತವೆ. ಮಧ್ಯದಲ್ಲಿ ಮಕರ ಪಟ್ಟಿಯಂತಹ ದಂತ ಪಟ್ಟಿಕೆಯೂ ಕೂಡಾ 
ಇದ್ದು ಅದರಲ್ಲಿ ಯಾವುದೇ ಕೆತ್ತನೆಗಳಿಲ್ಲ. ಶಿಖರದ ಭಾಗವು ಸ್ತೂಪಿಯಿಂದ 
ರಚನೆಯಾಗಿದ್ದು ಅದರ ಮೇಲ್ದಾಗದಲ್ಲಿ ಅಮೃತಕಲಶದ ರಚನೆಯನ್ನು ಮಾಡಲಾಗಿದೆ. 
ಪ್ರಸ್ತುತ ಇದೊಂದೇ ದೇವಾಲಯದ ಶಿಖರವು ಬಹುತೇಕವಾಗಿ ಯಾವುದೆ ಹಾನಿಯಾಗದೇ 


ಉಳಿದುಕೊಂಡುಬಂದಿದೆ. 


ದೇವಾಲಯದ ಒಳಭಾಗದಲ್ಲಿ ನವರಂಗದಿಂದ ಪ್ರವೇಶ ಪಡೆಯುವ ದ್ದಾರ ಮತ್ತು 
ದಕ್ಷಿಣ ಭಾಗದ ದ್ದಾರಾಗಳು ಸಾಕಷ್ಟು ಅಲಂಕಾರಕವಾಗಿವೆ. ಇವುಗಳಲ್ಲಿ ಪಂಚಶಾಖಾ 


ವಿನ್ಯಾಸವು ಕಂಡುಬರುತ್ತದೆ. ನವರಂಗದ ದ್ವಾರದಲ್ಲಿನ ಕೆತ್ತನೆಗಳು ಈ ಮೊದಲಿನ 


131 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಾಶಿವಿಶ್ವೇಶ್ವರದೇವಾಲಯದ ಮಾದರಿಯನ್ನು ಅನುಸರಿಸುತ್ತದೆ. ಸ್ಥಂಬಿಕೆ, ಮಿಥುನ, ಮತ್ತು 
ವಜ ಹಾಗೂ ಬಳ್ಳಿಸುರುಳಿಗಳ ರಚನೆಯು ಇಲ್ಲಿದೆ. ಲಲಾಟಬಿಂಬದಲ್ಲಿ ಗಜಲಕ್ಷಿ ೬ಯ 
ಶಿಲ್ಪವಿದೆ. ಆದರೆ ಈ ದೇವಾಲಯದ ದಕ್ಷಿಣ ದ್ದಾರವು ಅತ್ಯಂತ ಸರಳವಾಗಿದ್ದು 
ಕೆತ್ತನೆಗಳಿಲ್ಲದ ಶಾಖೆಗಳನ್ನು ಹೊಂದಿದೆ. ಆದರೆ ಪಾರ್ಶದ ಕಂಬಗಳಲ್ಲಿ 


ವ 


ದ್ಹಾರಪಾಲಕರಂತಿರುವ ಕೆತ್ತನೆಗಳಿವೆ. 


ನವರಂಗದ ೫ಒಳೆಗಂಬಗಳು ಅಲಂಕಾರಿಕ ಮಾದರಿಯವಾಗಿವೆ. ಪೀಠವು 
ಕೋಷ್ಟಮಾದರಿಯನ್ನು ಹೊಂದಿದ್ದು ಶಿಲ್ಪಗಳಿಂದ ಕೂಡಿದೆ. ಅಲ್ಲದೇ ಕಾಂಡವು 
ವೃತ್ತಮಾದರಿಂದಿದ್ದು, ಕುಶನ್‌, ಫಲಕ ಮತ್ತು ಪೋತಿಕಾ ಮಾದರಿಯ ಬೋದಿಗೆಅಗಳನ್ನು 
ಹೊಂದಿದೆ. ನವರಂಗದ ಮುಂಭಾಗವಾದ ತೆರೆದ ಮಂಟಪದ ವಿನ್ಯಾಸವು ಸಾಕಷ್ಟು 
ಆಸಕ್ತಿದಾಯಕವಾಗಿದೆ. ಇಲ್ಲಿನ ಕಂಬಗಳ ವೈವಿಧ್ಯಮಯವಾದ ವಿನ್ಯಾಸವು ಗಮನ 
ಸೆಳೆಯುತ್ತದೆ. ವೃತ್ತ, ಪದ್ಮ, ಮತ್ತು ನಯವಾದ ಮೈಯುಳ್ಳ ಕಂಬಗಳನ್ನು ಇಲ್ಲಿ 
ನೋಡಬಹುದು. ಕಂಭಗಳ ವಿನ್ಯಾಸದಲ್ಲಿ ಶಿಲ್ಲಿಯು ಸಾಕಷ್ಟು ಶ್ರಮವಸಹಿಸಿದ್ದಾನೆ. 
ಐದರಿಂದಾಗಿ ಈ ದೇವಾಲಯವು ಸಮಕಾಲೀನ ಬೆಳಗಾಂವ ಜಿಲ್ಲೆಯ ಸವದತ್ತಿ ತಾಲೂಕಿನ 
ಹೂಲಿಯ ದೇವಾಲಯಗಳ ಮೇಲೂ ಪ್ರಭಾವವನ್ನು ಬೀರಿರಬಹುದಾಗಿದೆ. ಏಕೆಂದರೆ 
ಅಲ್ಲಿನ ದೇವಾಲಯಗಳಲ್ಲಿಯೂ ಇದೇ ಮಾದರಿಯ ಕಂಬಗಳ ರಚನೆಗಳು 
ಕಂಡುಬರುತ್ತವೆ. ಒಟ್ಟಾರೆಯಾಗಿ ನನ್ನೇಶ್ರರ ದೇವಾಲಯವು ಸರಳವಾದರೂ ಒಂದು 


ಸುಂದರವಾದ ದ್ರಾವಿಡ ವಿಮಾನವುಳ್ಳ ದೇವಾಲಯವಾಗಿದೆ. 


132 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಈ ದೇವಾಲಯದಲ್ಲಿ ಎರಡು ಶಾಸನಗಳು ಕಂಡುಬರುತ್ತವೆ. ಶಾಸನಗಳೆರಡೂ 
ಕೂಡಾ ಕ್ರಿಶ. 12 ನೆಯ ಶತಮಾನದ ಕೊನೆಯಭಾಗಕ್ಕೆ ಸೇರಿದವುಗಳಾಗಿವೆ. ಒಂದು 
ಶಾಸನವು ನನ್ನೇಶ್ವ್ಷರದೇವರ ಅಂಗ-ರಂಗಭೋಗಕ್ಕೆ ಅಕ್ಷಸಾಲೆಯ ಅಜಚ್ಜಿನಕೇಣಿಯಲ್ಲಿನ 
ವ್ಯ್ಯಹಾರಗಳಲ್ಲಿ ಬರುವ ಉತ್ಪನ್ನದಲ್ಲಿ ಅಣಿಕಾರ ಬಂಡಿಯ ಬಸವಿಸೆಟ್ಟಿಯ ಮಗ 
ಶಂಕರಸೆಟ್ಟಿ ಬಿಟ್ಟ ಹಣದ ದಾನವನ್ನು ಹೆಸರಿಸುತ್ತದೆ *". ಈ ಶಾಸನವನ್ನು ಕಲ್ಯಾಣದ 
ಚಾಲುಕ್ಯ ದೊರೆ ವೀರಸೋಮೇಶ್ವರನಕಾಲದಲ್ಲಿ ಹಾಕಿಸಿದ್ದು ಕ್ರಿ.ಶ.1186 ರ ಕಾಲಕ್ಕೆ 
ಸೇರಿದೆ. ಮತ್ತೊಂದು ಶಾಸನವು” ಮಹಿಳೆಯೊಬ್ಬಳು ಕಂಬವನ್ನು ಮಾಡಿಸಿದ 
ವಿವರವನ್ನು ನೀಡುತ್ತದೆ. ಹೆಬ್ಬೊಣ್ಣೋರ ಅಣ್ಣಯ್ಯನ ಮಗಳು ಮುಕರಬ್ಬೆ, ಈಕೆಯ 
ಮಗಳಾದ ಈಶ್ವರಪಾದಪಂಕಜ ಭ್ರಮರೆಯೂ, ದಾನಸಂಪನ್ನಳೂ ಮತ್ತು ಗುಣಸಂಪನ್ನಳಾದ 
ದೇವಲಬ್ಲ್ಸೆಯು ನನ್ನೇಶ್ವ್ರರದೇವರಿಗೆ ಕಂಬವನ್ನು ಮಾಡಿಸಿದಳೆಂ ದು ಶಾಸನವು 
ಉಲ್ಲೇಖಿಸುತ್ತದೆ. ಈ ಶಾಸನವನ್ನು ಮುಖಮಂಟಪದ ಕಂಬದ ಮೇಲೆಯೇ 
ಬರೆಯಲಾಗಿದೆ. ಅಲ್ಲದೇ ವಸ್ತುಸಂಗ್ರಹಾಲಯದಲ್ಲಿರುವ ತೃಟಿತವಾದ ಕಲ್ಲಿನಲ್ಲಿ 
ಕಂಡುಬರುವ ಶಾಸನದಲ್ಲಿ ನನ್ನೇಶ್ವರದೇವರಿಗೆ ಸಾಸಿರ್ವರು ದಾನ ನೀಡಿದರೆಂದು 


ಉಲ್ಲೇಖವಿದೆ. ಒಟ್ಟಾಗಿ ನೋಡಿದಾಗ ನನ್ನೇಶ್ವ್ಷರ ಹೆಸರು ಚಾಲ್ತಿಯಲ್ಲಿದ್ದು ಇಂದಿಗೂ ಅದೇ 


ಉಳಿದುಕೊಂಡುಬಂದಿದೆ. 


133 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಲಕ್ಮೀನಾರಯಣ ದೇವಾಲಯ”: (ಚಿತ್ರ-141 ರಿಂದ 150) 


ಸ್ಥಳೀಯವಾಗಿ ಲಕ್ಕೀನಾರಯಣನೆಂದು ಕರೆಯಲಾಗುವ ಕೇಶವ ದೇವಾಲಯವು 
ಗ್ರಾಮದ ಮಧ್ಯದಲ್ಲಿ ಮತ್ತು ನೀಲಕಂಠದೇವರ ದೇವಾಲಯದ ಹತ್ತಿರದಲ್ಲಿದೆ. 
ಈ ದೇವಾಲಯವನ್ನು ಉತ್ತರಾಭಿಮುಖವಾಗಿ ನಿರ್ಮಿಸಲಾಗಿದೆ. ದೇವಾಲಯವನ್ನು 
ಬಹುಶಃ ಹೊಯ್ಸಳರ ಅಧಿಕಾರವಧಿಯಲ್ಲಿ ನಿರ್ಮಿಸಿರಬಹುದಾಗಿದೆ. ಇದು ಏಕಕೂಟ 
ದೇವಾಲಯವಾಗಿದ್ದು ಗರ್ಭಗೃಹ, ಸುಕನಾಶಿ, ನವರಂಗ ಮತ್ತು ಮುಖಮಂಟಪಗಳನ್ನು 
ಒಳಗೊಂಡಿದೆ. ಪ್ರಸ್ತುತದಲ್ಲಿ ಮುಖಮಂಟಪದ ಭಾಗವು ಸಂಪೂರ್ಣವಾಗಿ ಹಾಳಾಗಿದೆ. 
ದೇವಾಲಯವು ಸರಳವಾದ ಅಲಂಕಾರವನ್ನು ಹೊಂದಿದೆ. ಒಳಭಾಗದಲ್ಲಿನ ನವರಂಗದ 
ಕಂಬಗಳು ಮತ್ತು ಸುಕನಾಶಿಗೆ ಪ್ರವೇಶವನ್ನು ಕಲ್ಲಿಸುವ ದ್ಹಾರ ಮತ್ತು ಪಟ್ಟಿಕೆಗಳನ್ನು ಹಾಗೂ 


ಲಲಾಟಿವನ್ನು ಗಮನಿಸಬಹುದು. 


ಈ ದೇವಾಲಯದ ನವರಂಗದ ಕಂಬಗಳು ನಯವಾದ ಲೋಹದಂತೆ ಹೊಳಪುಳ್ಳ 
ವೃತ್ತಮಾದರಿಯ ಕಂಬಗಳಾಗಿವೆ. ಇವುಗಳ ರಚನೆಯಲ್ಲಿ ಹೊಯ್ಸಳ ಪ್ರಭಾವವನ್ನು 
ಕಾಣಬಹುದಾದರೂ ಈ ಮೊದಲೇ ಇಂತಹ ಕಂಬಗಳನ್ನು ಚಾಲುಕ್ಕರಸರ ಶಿಲ್ಪಿಗಳು 
ರಚಿಸಿದ್ದಾರೆ. ಕಂಬಗಳ ಪೀಠಗಳು ಚಪ್ಪಟೆಯಾಗಿದ್ದು ಚತುರಸ್ರವಾಗಿವೆ. ಇನ್ನುಳಿದಂತೆ 
ಕಾಂಡವು ಘಫಂಟಾಮಾದರಿಯಲ್ಲಿದ್ದು, ಕುಶನ್‌ ಬೋದಿಗೆ ಹಾಗೂ ಫಲಕಗಳನ್ನು ಮತ್ತು 


ಪೋತಿಕೆಗಳನ್ನು ಹೊಂದಿವೆ. 


134 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ನವರಂಗದಿಂದ ಜಒಳಪ್ರವೇಶಿಸುವ ದ್ದಾರಬಂಧವು ಸುಂದರವಾದ ಮಕರ 
ತೋರಣದ ಕೆತ್ತನೆಯನ್ನು ಹೊಂದಿದ್ದು, ಲಲಾಟಬಿಂಬದಲ್ಲಿ ವೇಣುಗೋಪಾಲ ಮತ್ತು 
ಪಾಶದ್ವಗಳಲ್ಲಿ ಕ್ರಮವಾಗಿ ಭುವರಾಹ ಮತ್ತು ಆಸನ ಭಂಗಿಯಲ್ಲಿನ ನರಸಿಂಹ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಈ ಶಿಲ್ಪಗಳು ಶೈಲಿಯ ದೃಷ್ಟಿಯಿಂದ ಮತ್ತು ನಿರೂಪಣಾ ದೃಷ್ಟಿಯಿಂದ 
ಸೊಗಸಾಗಿವೆ. ದ್ಹಾರದ ಪಾಶನ್ವಗಳಲ್ಲಿ ಕೋಷ್ನಗಳನ್ನು ರಚಿಸಿದ್ದು ಅವುಗಳು ಕಪೋತವನ್ನು 
ಪ್ರತ್ಯೇಕವಾದ ಕಂಬಗಳನ್ನು ಹೊಂದಿರುವಂತಹ ಪುರಾವೆಗಳನ್ನು ಹೊಂದಿವೆ. ಪ್ರಸ್ತುತ 


-] 


ಅವುಗಳಲ್ಲಿ ಯಾವುದೇ ಶಿಲ್ಲಗಳಿಲ್ಲ. 


ದೇವಾಲಯದ. ವಏಿರುವಿನ್ಯಾಸವು ಸರಳ ದ್ರಾವಿಡಮಾದರಿಯನ್ನು ಅನುಸರಿಸಿದ್ದು 
ಸರಳವಾಗಿದೆ. ಪಾದಬಂಧ ಅಧಿಷ್ಠಾನವಿದೆ, ಮತ್ತು ಭಿತ್ತಿಯಲ್ಲಿ ಅರಗಂಬಗಳ ಮಧ್ಯೆದಲ್ಲಿ 
ಆಳವಾದ ದೇವಕೋಷ್ಪವಿದೆ. ಅದಕ್ಕೆ ಕೂಟ ಶಾಲ ಪಂಜರ ಮತ್ತು ನಾಶಿಯನ್ನು 
ಹೊಂದಿದ ಕೆತ್ತನೆಗಳಿವೆ. ಇದನ್ನೇ ದೇವಾಲಯದ  ಶಿಖರದಲ್ಲೂ ಕಾಣಬಹುದು. 
ಪ್ರತಿಯೊಂದು ತಾಲದಲ್ಲೂ ನಾಶಿಯಲ್ಲಿ ಸುಂದರವಾದ ದೇವತಾ ಶಿಲ್ಲಗಳನ್ನು ಕೆತ್ತಲಾಗಿದೆ. 
ಹೀಗಾಗಿ ಶಿಖರವು ಸಾಕಷ್ಟು ಸರಳವಾಗಿದ್ದರೂ ಅಂದವಾಗಿ ಕಾಣುತ್ತದೆ. ಒಟ್ಟಾರೆಯಾಗಿ 


ಲಕ್ಷುಂಡಿಯಲ್ಲಿನ ಈ ದೇವಾಲಯವು ಹೊಯ್ಸಳ ಮಾದರಿಯನ್ನು ಸೂಚಿಸುತ್ತದೆ. 


ಕೇಶವ ದೇವಾಲಯಕ್ಕೆ ಸಂಬಂಧಿಸಿದ ಶಾಸನಗಳನ್ನು ನೋಡಿದಾಗ ಈ 


ದೇವಾಲಯದಲ್ಲಿನ ಶಾಸನವು ಕಲ್ಯಾಣ ಚಾಲುಕ್ಯ ವೀರಸೋಮೇಶ್ವರನ ಕಾಲದಾಗಿದ್ದು 


135 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಸಾಸಿರ್ವಮಹಾಜನರ ಸನ್ನಿಧಿಯಲ್ಲಿ ಶಂಕರಪ್ರಸನ್ನ ಕೇಶವದೇವರ ಪಾದಾಧಾರಕನಾದ 


ಐಚಿಸೆಟ್ಟಿಯು ನಾಗೇಂದ್ರಕೇಶವದೇವರಿಗೆ ದಾನ ನೀಡಿದ್ದನ್ನು ಉಲ್ಲೇಖಿಸುತ್ತದೆ "'. 


ಲಕ್ಷುಂಡಿಯ ಹಿಂದು ದೇವಾಲಯಗಳು ವೈವಿಧ್ಯಮಯವಾಗಿ 
ಕಾಲಾನುಕ್ರಮಣಿಕೆಯಲ್ಲಿ, ಅಂದಿನ ಪೋಷಣೆಗೆ ಅನುಗುಣವಾಗಿ ಅಭಿವೃದ್ದಿಹೊಂದಿವೆ 
ಅವುಗಳಲ್ಲಿನ ವಾಸ್ತು ಅಂಶಗಳು ದ್ರಾವಿಡ ಮತ್ತು ಔತ್ತರೇಯ ಅಂಶಗಳನ್ನು 
ಮೈಗೂಡಿಸಿಕೊಂಡು ಬೆಳವಣಿಗೆಯಾಗಿವೆ. ಧಾರ್ಮಿಕ ರೀತಿನೀತಿಗಳಿಗನುಗುಣವಾಗಿ 
ಅಂದಿನ ಸಾಮಾಜಿಕತೆಯ ಹಿನ್ನೆಲೆಯಲ್ಲಿಯೂ ಈ ದೇವಾಲಯಗಳ ಅಭಿವೃದ್ಧಿಯಾಗಿದೆ. 
ಈ ಮೇಲಿನ ದೇವಾಲಯಗಳಲ್ಲದೇ ಹಲವಾರು ದೇವಾಲಯಗಳು ಇಂದು ದಯನೀಯ 


ಸ್ಥಿತಿಯಲ್ಲಿವೆ. ಅವುಗಳೂ ಕೂಡಾ ಅಂದಿನ ವಿಜೃಂಭಣೆಯ ಭಾಗವಾಗಿದ್ದವು. 


ಶಿಲ್ಪಕಲೆ: 

ಲಕ್ಷುಂಡಿಯ ದೇವಾಲಯಗಳಲ್ಲಿ ಒಟ್ಟಾಗಿ ನೋಡಿದಾಗ ಶಿಲ್ಪಕಲೆಗೆ ಬಾದಾಮಿ 
ಚಾಲುಕ್ಕರ ಕಾಲದ ದೇವಾಲಯಗಳಂತೆ ಅಷ್ಟಾಗಿ ಗಮನ ಸೆಳೆಯುವುದಿಲ್ಲ. ಬಹುಶಃ 
ಕಲ್ಯಾಣದ ಚಾಲುಕ್ಕರ ಶಿಲ್ಪಗಳು ವಾಸ್ತು ಪಂಡಿತರು ದೇವಾಲಯದ ವೈಭವೀಕರಣದಲ್ಲಿ 
ಶಿಲ್ಪಕಲೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದಂತೆ ಕಾಣುವುದಿಲ್ಲ. ಲಕ್ಷುಂಡಿಯ ಎಲ್ಲ 
ದೇವಾಲಾಯಗಳಲ್ಲಿ ಶಿಲ್ಪಗಳು ಕಂಡು ಬರುವುದಿಲ್ಲ. ಬದಲಾಗಿ ಕೇವಲ ಈ ಮೆಲೆ 


ಚರ್ಚಿಸಿದ  ಕುಂಭೇಶ್ವರದೇವಾಲಯದ ಕಂಬಗಳ ಪೀಠಗಳು, ಹಾಲುಬಸವಣ್ಣ 


136 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ದೇವಾಲಯದ ದ್ಹಾರಬಂಧ, ಚಂದವಮೌಳೀಶ್ನರದೆವಾಲಯದ ನವರಂಗದ ಒಳಮಾಳಿಗೆ, 
ನನ್ನೇಶ್ವರದೇವಾಲಯದ ಕಂಬಗಳು ಮತ್ತು ದ್ಹಾರಬಂಧಗಳಲ್ಲಿ ಕಿರಿದಾದ ಶಿಲ್ಲಗಳಿವೆ. ಈ 
ಯಾವ ದೇವಾಲಯಗಳಲ್ಲೂ ಪ್ರಸ್ತುತದಲ್ಲಿ ದೇವಕೋಷ್ಟದ ಶಿಲ್ಪಗಳಾಗಲೀ, ನಿರೂಪಣಾ 
ಶಿಲ್ಪ್ಲಗಳಾಗಲೀ ಕಂಡುಬರುವುದಿಲ್ಲ. ಆದರೆ ಕಾಶಿವಿಶ್ವೇಶ್ವರದೇವಾಲಯದಲ್ಲಿ ಮಾತ್ರ 
ಕಥಾನಿರೂಪಣಾ ಶಿಲ್ಪಗಳು, ಭಿತ್ತಿಶಿಲ್ಲ್ಗಗಳಳು ಕಂಡುಬರುತ್ತವೆ. ಅವುಗಳನ್ನು ಇಲ್ಲಿ 


ಸೂಕ್ಷ ವಾಗಿ ಮತ್ತು ಸ್ತೂಲವಾಗಿ ಅವಲೋಕಿಸಲಾಗಿದೆ. 


ಕಾಶಿವಿಶ್ವೇಶ್ವರ ದೇವಾಲಯದ ಭಿತ್ತಿಯಲ್ಲಿ ಮತ್ತು ದಕ್ಷಿಣಭಾಗದ ಮಂಟಪದ 
ಅಧಿಷ್ಠಾನದ ಮೇಲೆ ಹಾಗೂ ಸುಕನಾಶಿಯ ಒಳ ತೊಲೆಪಟ್ಟಿಯಲ್ಲಿ ಹಲವಾರು ಶಿಲ್ಪಗಳು 
ರಚನೆಯಾಗಿವೆ. ಭಿತ್ತಿಯಲ್ಲಿ ಮುಖ್ಯವಾಗಿ ಗಣಪತಿ, ಗಜಸಂಹಾರ ಶಿವ, ಭೀಮ ಮತ್ತು 
ಅರ್ಜುನರು ಭಗದತ್ತ ಆನೆಯನ್ನು ಸಂಹಾರಮಾಡುವ ದೃಶ್ಯ ಯೋಗಿನಿಯಾಗಿ ಪಾರ್ವತಿ, 
ಕಾಮ-ರತಿ, ಶಿವ-ಪಾರ್ವತಿ ದಂಪತಿ, ಭರವ, ವರಾಹ, ನರಸಿಂಹನು 
ಹಿರಣ್ಯಕಶ್ಯಪುವಿನೊಂದಿಗೆ ಯುದ್ದ, ಉಗ್ರನರಸಿಂಹ, ಕೈಲಾಸಪರ್ವತವನ್ನೆತ್ತುತ್ತಿರುವ ರಾವಣ, 
ಐರಾವತದೊಂದಿಗೆ ಸೆಣಸುತ್ತಿರುವ ರಾವಣ, ನರ್ತನ ಗಣಪತಿ, ಕಾಲಭೈರವಿ ಮೊದಲಾದ 
ಶಿಲ್ಪಗಳನ್ನು ಭಿತ್ತಿಯಲ್ಲಿ ರಚಿಸಲಾಗಿದೆ. ಎಲ್ಲ ಶಿಲ್ಪಗಳು ಸಾಕಷ್ಟು ಸೊಗಸಾಗಿ 
ರಚನೆಯಾಗಿವೆ. ಆದರೆ ಇವುಗಳಲ್ಲಿ ರಚನೆಯಾಗಿರುವಂತಹ ರಾವಣ ಕೈಲಾಸಪರ್ವತದ 
ಶಿಲ್ಪ ಭೀಮ ಭಗದತ್ತ ಆನೆಯನ್ನು ಕೊಲ್ಲುತ್ತಿರುವ ದೃಶ್ಯ ಮತ್ತು ಯೋಗಿನಿಯಾದ 


ಪಾರ್ವತಿಯ ಶಿಲ್ಲಗಳು ಗಮನ ಸೆಳೆಯುತ್ತವೆ. ಇವುಗಳ ನಿರೂಪಣೆಯಲ್ಲಿ ನೈಜತೆಯು 


137 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಮತ್ತು ಪ್ರೌಢತೆಯೂ ಕಾಣುತ್ತದೆ. ಈ ಶಿಲ್ಲಗಳಲ್ಲಿನ ನಿರೂಪಣಾ ತಂತ್ರಗಾರಿಕೆಯು 
ಸ್ಪಷ್ಟವಾಗಿ ಆ ಕಾಲದಲ್ಲಿನ ಶಿಲ್ಪ ರಚನೆಯ ವಿಧಾನವನ್ನು ಬಿಂಬಿಸುತ್ತದೆ. ಕಾಶಿವಿಶ್ವೇಶ್ವರ 
ದೇವಾಲಯದಲ್ಲಿನ ಕಥಾನಿರೂಪಣಾ ಶಿಲ್ಪಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು 


ರಾಮಾಯಣ ಮತ್ತು ವಾಮನತ್ರಿವಿಕ್ರಮ ನಿರೂಪಣಾ ಶಿಲ್ಪಗಳು. 


ಲಕ್ಷುಂಡಿಯ ಕಾಶಿವಿಶ್ಲೇಶ್ವರ ದೇವಾಲಯದ ದಕ್ಷಿಣ ಗೋಡೆಯಲ್ಲಿರುವ ರಾವಣ 
ಕೈಲಾಸ ಪರ್ವತದ ಸನ್ನಿವೇಶವು ಕೂಡ ಬಾದಾಮಿ ಚಾಲುಕ್ಕರ ಶಿಲ್ಪಗಳ ಶೈಲಿ ಮತ್ತು 
ಸಂರಚನೆಗಳನ್ನು ಮುಂದುವರೆಸಿಕೊಂಡು ಬಂದಿದೆ. ಲಕ್ಸುಂಡಿಯ ಶಿಲ್ಪದಲ್ಲಿ ರಾವಣನು 
ಮುಮ್ಮುಖವಾಗಿ ಮೊಳಾಕಾಲ ಮೇಲೆ ಕುಳಿತಿದ್ದು, ಕೈಲಾಸ ಪರ್ವತವನ್ನು ಎತ್ತಲು 


$ 
ಪ್ರಯತ್ನಿಸುತ್ತಿದ್ದಾನೆ. ಅವನ ಈ ಕಾರ್ಯಕ್ಕೆ ಅವನ ಸಹಚರರು ಕೂಡ ಸಹಾಯ 
ಮಾಡುತ್ತಿರುವುದನ್ನು ನೋಡಬಹುದು. ಶಿಲ್ಪ ಕೆತ್ತನೆಗೆ ವಿಶಾಲವಾಗಿ ಅಗಲವಾದ 
ಸ್ಥಳಾವಕಾಶ ದೊರೆತಿದೆ. ಇದರಿಂದಾಗಿ ರಾವಣನು ತನ್ನ ದೇಹದ ಚಾಲನೆಯನ್ನು 
ಹರಡಿದಂತೆ ಕಂಡುಬರುತ್ತದೆ. ಇದಕ್ಕೆ ಪೂರಕವಾಗಿ ರಾವಣನ ಕೈಗಳೂ ಕೂಡಾ 
ಅಗಲವಾಗಿ ಅರ್ಧ ವೃತ್ತಾಕಾರವಾಗಿ ಹರಡಿದ್ದು ಅವುಗಳನ್ನು ಬಹು ಸುಂದರವಾಗಿ ಚಿತ್ರದ 
ವಿನ್ಯಾಸದಂತೆ ರಚಿಸಲಾಗಿದೆ. ಇಲ್ಲಿ ರಾವಣನ ಪ್ರತಿಯೊಂದು ಕೈಯು ಕೂಡಾ ಪರ್ವತವನ್ನು 
ಎತ್ತುವಲ್ಲಿವೆ. ಪರ್ವತವನ್ನು ಅರ್ಧವೃತ್ತಾಕಾರದ ಕಮಾನಿನಂತೆ ರಚನೆಯಾಗಿ ರಾವಣನ 


ಮುಖಭಾಗವನ್ನು ರಚಿಸಲು ಅನುವಾಗುವಂತೆ ಸ್ಥಳಾವಕಾಶವನ್ನು ಮಾಡಲಾಗಿದೆ. ಶಿಲ್ಪದಲ್ಲಿ 


ರಚನೆಯಾಗಿರುವ ಕೈಲಾಸ ಪರ್ವತವನ್ನು ಸಾಕಷ್ಟು ನೈಜವಾಗಿ ಬಿಂಬಿಸಲಾಗಿದೆ. ಇಲ್ಲಿ ಶಿವ- 


138 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಪಾರ್ವತಿಯರನ್ನು ಚಪ್ಪಟೆಯಾದ ಆಸನದ ಮೇಲೆ  ಕುಳ್ಳಿರಿಸಲಾಗಿದೆ. ಉಳಿದಂತೆ 
ಪರ್ವತದ ಚಿತ್ರಣವನ್ನು ಪ್ರಾಣಿಗಳಿಂದ, ಯಷಿ -ಮುನಿಗಳಿಂದ ಬಿಂಬಿಸಲಾಗಿದೆ. 
ಇದರಿಂದಾಗಿ ಪರ್ವತವು ಕೈಲಾಸ ಪರ್ವತೆಂಬ ಭಾವನೆಯನ್ನು ನೀಡುತ್ತದೆ. ಈ ಶಿಲ್ಪಕ್ಕೆ 
ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ ರಾವಣ ಕೈಲಾಸಪರ್ವತವನ್ನೆತ್ತುತ್ತಿರುವ ಶಿಲ್ಲವೇ 
ಪ್ರೇರಣೆ ಎನ್ನಬಹುದು. ಸ್ಥಳಾವಕಾಶದ ರಚನೆಯಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸಗಳಿದ್ದರೂ 
ಸಂಯೋಜನೆಯಲ್ಲಿ ಎರಡೂ ಶಿಲ್ಪಗಳು ಒಂದೆ ಗುಂಪಿಗೆ ಸೇರುತ್ತವೆ. ಲಕ್ಷುಂಡಿಯ 


ಶಿಲ್ಪಗಳು ಚಾಲುಕ್ಕೋತ್ತರ ಕಾಲಫಟ್ಟದಲ್ಲಿ ಚಾಲುಕ್ಯ ವಾಸ್ತು-ಶಿಲ್ಲಗಳ ಪ್ರಭಾವ ಮತ್ತು 


ಸಂವೇದನೆಗಳನ್ನು ಮುಂದುವರೆಸಿಕೊಂಡು ಬಂದಂತಹ  ಶಿಲ್ಲಗಳೆಂದು ಹೇಳಬಹುದು. 


ಕಥಾನಿರೂಪಣಾಶಿಲ್ಲಗಳಲ್ಲಿ ರಾಮಾಯಣದ ಶಿಲ್ಪಗಳು ಅಧಿಷ್ಠಾನದ ಹಾರಾದ 
ಭಾಗಗಳಲ್ಲಿ ರಚನೆಯಾಗಿವೆ. ಈ ಶಿಲ್ಪಗಳಲ್ಲಿ ಆಯ್ದ ಕೆಲವು ಮುಖ್ಯವಾದ ಕಥಾನಕಗಳನ್ನು 
ಮಾತ್ರ ಇಲ್ಲಿ ಬಿಂಬಿಸಲಾಗಿದೆ. ಮಾಯಾಜಿಂಕೆ, ಸೀತಾಪಹರಣ, ಜಟಾಯುವಧ, ರಾಮ 
ಲಕ್ಷ ಣರೊಂದಿಗೆ ಸುಗೀವ ಹನುಮಂತರ ಭೇಟಿ, ಸೇತುಬಂಧನದಂತಹ 
ಕಥಾನಿರೂಪಣೆಗಳನ್ನು ಮಾಡಲಾಗಿದೆ. ಈ ಶಿಲ್ಲಗಳಲ್ಲಿ ನೈಜತೆಗೆ ಮತ್ತು ಕ್ರಿಯಾತ್ಮಕತೆಗೆ 


ಹೆಚ್ಚನ ಗಮನ ನೀಡಲಾಗಿದೆ. ಈ ಶಿಲ್ಪಗಳನ್ನು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ 


ಶಿಲ್ಪಗಳ ನಿರೂಪಣೆಗಳಿಂದ ಪ್ರೇರಣೆಪಡೆದು ರಚಿಸಿರಬಹುದಾಗಿದೆ. 


139 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಕಥಾನಿರೂಪಣಾ ಶಿಲ್ಪ್ಲಗಳಲ್ಲಿಯೇ ಅತ್ಯಂತ ಸೊಗಸಾದ ಶಿಲ್ಪ ಕಾಶಿವಿಶ್ವೇಶ್ವರ 
ದೇವಾಲಯದ  ಸುಕನಾಶಿಯ ತೊಲೆಪಟ್ಟಿಕೆಯಲ್ಲಿ ಕಂಡುಬರುತ್ತವೆ. ಬಲಿ ಚಕ್ರವರ್ತಿಯಿಂದ 
ದಾನವನ್ನು ಪಡೆಯಲು ಬಂದ ವಾಮನ ತ್ರಿವಿಕ್ರಮನಾಗಿರುವ ಚಿತ್ರಣವು ಇಲ್ಲಿದೆ". 
ಶಿಲದಲ್ಲಿ, ಬಲಿಯ ಅರಮನೆಗೆ ಬಂದಂತಹ ಬಾಲಕ ವಟುವಾದ ವಾಮನ, ವಾಮನನ 
ಕಾಲನ್ನು ತೊಳೆದು ಆತಿಥ್ಯವನ್ನು ನೀಡುತ್ತಿರುವ ಬಲಿಚಕ್ರವರ್ತಿ, ವಾಮನ ಕೇಳುವ 
ಮೂರು ಪಾದದ ಭೂಮಿಯನ್ನು ನೀಡುವ ಸಂಕಲ್ಲದ ದೃಶ್ಯ, ಮತ್ತು ನಂತರದ ಘಟ್ಟದಲ್ಲಿ 
ವಾಮನ ತ್ರಿವಿಕ್ರಮನಾಗಿ ಬೆಳೆದ ದೃಶ್ಯಗಳನ್ನು ಈ ಕಥಾನಿರೂಪಣಾಪಟ್ಟಿಕೆಯಲ್ಲಿ 
ರಚಿಸಲಾಗಿದೆ. ಈ ಹಿಂದೆ ಅಂದರೆ ಬಾದಾಮಿ ಚಾಲುಕ್ಕರ ಶಿಲ್ಪಗಳಲ್ಲಿ ಕಂಡುಬರುವ 
ವಾಮನತ್ರಿವಿಕ್ರಮ ಶಿಲ್ಪವನ್ನು ನೆನಪಿಸಬಹುದು”. ಅವುಗಳು ಚೌಕಾಕಾರದ 
ಸಂಯೋಜನೆಯಲ್ಲಿ ರಚನೆಯಾಗಿವೆ. ಇಲ್ಲಿ ಮಾತ್ರ ಪಟ್ಟಿಕೆಯಲ್ಲಿ ಶಿಲ್ಪಗಳು 
ನಿರೂಪಣೆಯಾಗಿವೆ. ಪ್ರಸ್ತುತ ಶಿಲ್ಲವು ಪ್ರಾಯಶಃ ಆ ಮಾದರಿಯಲ್ಲಿ ವಿಶಿಷ್ಠವಾದುದಾಗಿದೆ. 


ಒಟ್ಟಾರೆಯಾಗಿ ನೋಡಿದಾಗ ಲಕ್ಷುಂಡಿಯ ಹಿಂದೂದೇವಾಲಯ ಶಿಲ್ಲಗಳಲ್ಲಿ ಈ ಶಿಲ್ಪಗಳು 


ಉತ್ತಮ ಉದಾಹರಣೆಗಳಾಗಿವೆ. 


ದೇವಾಲಯಗಳ ವಾಸ್ತುಕಲೆಗೆ ಪೂರಕವಾಗಿ ಶಿಲ್ಲಗಳೂ ಕೂಡಾ ಇಲ್ಲಿ 
ನಿರ್ಮಾಣವಾಗಿವೆ. ಲಕ್ಷುಂಡಿಯ ದೇವಾಲಯಗಳು ವಾಸ್ತುಪಧಾನವಾದ 


ದೇವಾಲಯಗಳಾಗಿವೆ. ಶಿಲ್ಲಗಳ ಸಂಖ್ಯೆಯು ಸ್ವಲ್ಪಮಟ್ಟಿಗೆ ವಿರಳವೆಂದೇ ಹೇಳಬಹುದು. 


ಆದರೆ ಕಾಶಿವಿಶ್ವೇಶ್ವರದೇವಾಲಯ ಒಂದೇ ಈ ದಿಶೆಯಲ್ಲಿ ಆ ಕೊರತೆಯನ್ನು 


140 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ತುಂಬುತ್ತದೆ. ಹೀಗಾಗಿ ಆ ದೇವಾಲಯವು ಒಂದು ಪರಿಪೂರ್ಣವಾದ ವಾಸ್ತುಕೃತಿಯಾಗಿ 


ಹೊರಹೊಮ್ಮಿತೆಂದು ಹೇಳಬಹುದು. 


141 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


ಅಡಿಟಿಪ್ಪಣಿಗಳು 


1. ಎನ್ಸೈಕ್ಲೋಪಿಡಿಯಾ ಅಫ್‌ ಇಂಡಿಯನ್‌ ಆರ್ಕಿಟೆಕ್ಟರ್‌, ಅರ್ಲಿ ಪಿರಿಯಡ್‌. ಅಪ್ಪರ್‌ 
ದ್ರಾವಿಡದೇಶ, 1986 

2. ಅದೇ 

3. ಗೆರಾರ್ಡ ಫೊಕೆಮಾ. ಚಾಲುಕ್ಯ ಆರ್ಕಿಟೆಕ್ಷರ್‌.2003 

4. ಕಲಬುರ್ಗಿ.ಎಂ.ಎಂ. 1998. ಮಾನಸೋಲ್ಲಾಸ. ಧಾರವಾಡ 

5. ಸಮರಾಂಗಣಸುತ್ತಧಾರ-ರಾಜಾಭೋಜ, ಗಾಯಕ್ತಾಡ ಓರಿಯಂಟಲ್‌ ಸಿರೀಜ, 
ಬರೋಡ. 

6. ಹೆನಿ ಕಸಿನ್ಸ್‌.1926. ಕರ್ನಾಟಕಾ ಆರ್ಕಿಟೆಕ್ಷರ. ಕಲ್ಪತ್ತಾ 

7. ಆಡಮ್‌ ಹಾರ್ಡಿ'1995 

8. ಎಂ.ಎ.ಢಾಕಿ' 1996. ಎನ್ಸೈಕ್ಲೋಪೆಡಿಯಾ ಅಫ್‌ ಇಂಡಿಯನ ಅಆರ್ಕಿಟೆಕ್ಷರ್‌. 


ಸೌಥ್‌ ಇಐಂಡಿಯ-ಉಪ್ಪರ್‌ ದ್ರಾವಿಡ ದೇಶ, ಲೇಟರ್‌ ಫೇಸ್‌. 


9. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ವ.(2003) 


10. ಅದೇ, ಪುಟ-476-78. 

| ಅದೇ, ಪುಟ-479-80. 

12. ಎಸ್‌.ಐ.ಐ-11-2, ಸಂ-193. 

13. ಶರ್ಮಾ.ಐಬ.ಕೆ.1992. ಟೆಂಪಲ್ಫ್‌ ಆಫ್‌ ಗಂಗಾಸ್‌ ಆಫ ಕರ್ನಾಟಕ. ದಿಲ್ಲಿ 
14. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ವ.(2003) ಪುಟ-481 


142 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


15. ಅದೇ,ಪುಟ-485-86 

16. ಅದೇ 

17. ಎಸ್‌.ಐ.ಐ.15-ಸಂ೦-553 

18. ಹನುಮಾಕ್ಷಿ ಗೋಗಿ-2008, ಲಕ್ಷುಂಡಿಯ ಶಾಸನಗಳು, ಸಂ- 23-ಪು-38 
19. ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಯಾವ ವಿದ್ದಾಂಸರು 


ನೀಡುವುದಿಲ್ಲ. ಫೋಕೆಮಾರವರು ತಮ್ಮ ಪುಸ್ತಕದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. 


ಪು-509 
20. ಗೆರಾರ್ಡ ಫೋಕೆಮಾ' ಪೂರ್ಮ್ವೋಕ್ವ.(2003) ಪುಟ-512-13 
21. ಎಸ್‌.ಐ.ಐ.15,ಸ೦-125 
22. ಎಸ್‌.ಐ.ಐ.15,ಸ೦-137, 62, 60. 
23. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ವ.(2003) ಪುಟ-510 
24. ಅದೇ, ಪುಟ-514-515 
25. ಎಸ್‌.ಐ.ಐ.15-560. 
26. ಹನುಮಾಕ್ಷಿ ಗೋಗಿ, ಪೂರ್ವೋಕ್ಷ-ಸಂ-8, ಪುಟ-19-20. 
27. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ಕ.(2003) ಪುಟ-520. 
28. ಎಸ್‌.ಐ.ಐ.15-135 
29. ಎಸ್‌.ಐ.ಐ.15-63. 
30. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ಕ.(2003) ಪುಟ-492-501. 
31. ಎಸ್‌.ಐ.ಐ.15-48. 


143 


ಅಧ್ಯಾಯ-03 ಲಕ್ಕುಂಡಿಯ ದೇವಾಲಯಗಳು4 


32. ಎಸ್‌.ಐ.ಐ.15-50. 

33. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ವ.(2003) ಪುಟ-502. 

34. ಎಸ್‌.ಐ.ಐ.15-70. 

35. ಎಸ್‌.ಐ.ಐ.15-561. 

36. ಗೆರಾರ್ಡ ಫೋಕೆಮಾ' ಪೂರ್ಮೋಕ್ವ.(2003) ಪುಟಿ-517-19. 

37. ಹನುಮಾಕ್ಷಿ ಗೋಗಿ, ಪೂರ್ವೋಕ್ತ. ಸಂ;54ಪುಟ-90-91 

38. ಸಿದ್ದನಗೌಡರ್‌.ಎಚ್‌.ಎಂ. ರಾವಣ ಕೈಲಾಸಪರ್ವತವನ್ನು ಎತ್ತುವ ದೃಶ್ಯ 


ನಿರೂಪಣೆಗಳು. ಇತಿಹಾಸ ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದ ಶೃಂಗೇರಿ- 
2012 ರಲ್ಲಿ ಮಂಡಿಸಿದ ಪ್ರಬಂಧ. 

39. ಸಿದ್ದನಗೌಡರ್‌.ಎಚ್‌.ಎಂ ಮತ್ತು ಕುಲಕರ್ಣಿ.ಆರ್‌.ಎಚ್‌. ಲಕ್ಕುಂಡಿ 
ಕಾಶಿವಿಶ್ವೇಶ್ವರದೇವಾಲಯದ ವಾಮನ ತ್ರಿವಿಕ್ರಮ ಕಥಾನಿರೂಪಣಾ ಶಿಲ್ಪ. ಇತಿಹಾಸ 
ದರ್ಶನ.ಸಂ;17. ಬೆಂಗಳೂರು. 


40. ಆರ್‌'.ಡಿ.ಬ್ಯಾನರ್ಜಿ.ಬಾಸ್‌' ರಿಲೀಫ್ಸ್‌ ಅಫ್‌ ಬಾದಾಮಿ. ಮಾಸಿ-28. 


144 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು4 


ನ 


ed Yi K Beas - 
BSA Se EEA TE 


ಲಕ್ಷುಂಡಿಯ ಜೈನ ದೇವಾಲಯಗಳು 


ಲಕ್ಷುಂಡಿಯ ಜೈನ ವಾಸ್ತುಕಲೆಯು ಪ್ರಾಯಶಃ ಕರ್ನಾಟಕದ ವಾಸ್ತುಕಲಾ 
ಚಟುವಟಿಕೆಗಳ ಉತ್ತುಂಗುದಲ್ಲಿ ಅಭಿವೃದ್ದಿಹೊಂದಿತು. ಜೈನ ಧಾರ್ಮಿಕ ಚಟುವಟಿಕೆಗಳನ್ನು 
ಕರ್ನಾಟಕಕ್ಕೇ ಸೀಮಿತವಾಗಿ ನೋಡಿದಾಗ, ಪ್ರಾಚೀನತಮ ಉದಾಹರಣೆಯಾಗಿ ಚಂದ್ರಗುಪ್ತ 
ಮತ್ತು ಶುತಕೇವಲಿ ಭದ್ರಬಾಹು ಅವರು ಉತ್ತರ ಭಾರತದಿಂದ ಶ್ರವಣಬೆಳಗೊಳಕ್ಕೆ 
ಬಂದದ್ದು, ಮತ್ತು ಅಲ್ಲಿಯೇ ಅವರು ದೇಹತ್ಯಾಗ ಮಾಡಿದಂತಹ ಜೈನ ಉಲ್ಲೇಖಗಳು 
ಕ್ರಿ. ಪೂ.3-4 ನೆಯ ಶತಮಾನದಲ್ಲಿಯೇ ಕರ್ನಾಟಕಕ್ಕೆ ಜೈನ ಧಾರ್ಮಿಕತೆಯನ್ನು 
ಪರಿಚಯಿಸುತ್ತವೆ.' ಈ ದಾಖಲೆಗಳ ನಂತರದಲ್ಲಿ ನೋಡಿದಾಗ ತಲಕಾಡಿನ ಗಂಗರು 
ಮತ್ತು ಬನವಾಸಿಯ ಕದಂಬರೂ ಸಹ ಜೈನ ಧಾರ್ಮದ ಬೆಳವಣಿಗೆಗೆ ಪೂರಕವಾಗಿ 


ಬಸದಿಗಳ ನಿರ್ಮಾಣ ಮಾಡಿದಂತಹ ದಾಖಲೆಗಳು ಶಾಸನೋಕ್ತವಾಗಿವೆ. ತದನಂತರದಲ್ಲಿ 


ಬಾದಾಮಿಯ ಚಾಲುಕ್ಯರ ಕಾಲದ ಬಾದಾಮಿ, ಐಹೊಳೆಗಳು ಜೈನ ಕೇಂದ್ರಗಳಾಗಿದ್ದವು. 


145 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಬಾದಾಮಿಯ ನಾಲ್ಕನೆಯ ಗುಹಾಲಯ, ಐಹೊಳೆಯ ಜೈನ ಗುಹಾಲಯ ಮತ್ತು ಮೇಗುತಿ 
ಜೈನ ದೇವಾಲಯಗಳು ಜೈನ ಧರ್ಮದ ಪ್ರವರ್ಧಮಾನಕ್ಕೆ ದಾಖಲೆಗಳಾಗಿವೆ. 
ರಾಷ್ಟಕೂಟರ ಮತ್ತು ಗಂಗರ ಕಾಲದಲ್ಲಿ ಜೈನ ಧಾರ್ಮ ಮತ್ತು ಸಾಹಿತ್ಯವು ಉನ್ನತ 
ಹಂತವನ್ನು ತಲುಪಿತೆಂದು ಹೇಳಬಹುದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, 
ಚಾವುಂಡರಾಯ ಬಸದಿ ಮೊದಲಾದವು ಬಹು ಮುಖ್ಯವಾದ ವಾಸ್ತು ಮತ್ತು ಶಿಲ್ಪ 
ದಾಖಲೆಗಳಾಗಿವೆ. ಕಲ್ಯಾಣದಚಾಲುಕ್ಯ್ಕರ ಕಾಲ ಮತ್ತು ಹೊಯ್ಸಳರ ಅಧಿಕಾರದಲ್ಲಿಯಂತು 
ಜೈನಧಾರ್ಮಿಕ ಚಟುವಟಿಕೆಗೆ ಅಂದಿನ ಸಮಾಜದಲ್ಲಿ ಅತ್ಯಂತ ಮುಖ್ಯವಾದ ಪ್ರಾಶಸ್ತ್ಯವಿತ್ತು. 
ಅಂತೆಯೇ ಸಾಹಿತ್ಯದಲ್ಲಿ ಪ್ರಸಿದ್ದರಾದ ಪಂಪ ಮತ್ತು ರನ್ನರು ಜೈನ ಧರ್ಮೀಯರಾಗಿದ್ದು 


[4 ಉ 


ಅವರ ಸಾಹಿತ್ಯಕ ಕೃತಿಗಳು ಇಂದಿಗೂ ಚಿರವಾಗಿವೆ." 


ಕಲ್ಯಾಣಚಾಲುಕ್ಯರ ಆಡಳಿತದಲ್ಲಿ ಹಲವಾರು ಜನ ಅಧಿಕಾರಿಗಳು 
ಜೈನಧರ್ಮೀಯರಾಗಿದ್ದರು. ಅಲ್ಲದೇ ಚಾಲುಕ್ಕ ರಾಣಿಯರೂ ಕೂಡಾ ಜೈನ 
ಮತಾನುಯಾಯಿಗಳಾಗಿದ್ದರು. ಹೀಗಾಗಿ ಸಹಜವಾಗಿ ಅಂದಿನ ಕಾಲದಲ್ಲಿ ಜೈನ ಧಾರ್ಮಿಕ 
ವಾಸ್ತು ಮತ್ತು ಶಿಲ್ಲಕಲೆಗೆ ವಿಶೇಷವಾದ ಪ್ರೋತ್ಸಾಹ ಮತ್ತು ಪೋಷಣೆ ದೊರೆಯಿತು. ಇನ್ನು 
ಮುಖ್ಯವಾದ ಅಂಶವೆಂದರೆ, ಆ ಕಾಲದಲ್ಲಿ ಜೈನಧಾರ್ಮದ ಹಲವಾರು ಸಂಘಗಳು 
ಪುಚಲಿತದಲ್ಲಿದ್ದು, ಅವುಗಳಿಗೆ ತಮ್ಮದೇ ಆದಂತಹ ಆಚಾರ್ಯನು ಇರುತ್ತಿದ್ದ. ಅವರ 


ಮಾರ್ಗದರ್ಶನದಲ್ಲಿ ಜೈನ ಧಾರ್ಮಿಕ ಆಚರಣೆಗಳು ನಡೆಯುತ್ತಿದ್ದವು. ಲಕ್ಷುಂಡಿಯ 


ಶಾಸನವೊಂದು ಹಲವಾರು ಗಣಗಳನ್ನು ದೊರೆತ ಒಂದು ಹೊಸ ಶಾಸನದಲ್ಲಿ” 


146 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಉಲ್ಲೇಖಗಳಿವೆ. ಶಾಸನದಲ್ಲಿ ಮೂಲಗಣ ಸ್ಥಾನಗಚ್ಛ್ಚದ ಭದ್ರಬಾಹು ಅನ್ವಯದ 
ಯಾಪನೀಯ ಸಂಘದ ಪ್ರಸ್ತಾಪವಿದೆ. ಈ ಶಾಸನದ ಹಿಂಭಾಗದ ವಿವರದ ಪ್ರಕಾರ 
ಹಲವಾರು ಗಣಗಳು ಮತ್ತು ಅವುಗಳ ಗುರುಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತದೆ. 
ಇಲ್ಲಿ ಹದಿನಾರು ಗಣಗಳು ಉಲ್ಲೇಖಗೊಂಡಿವೆ. ಮೂಲಗಣ, ಉದಿಯೂರ್ಗಣ, ಕುಮುದಿ, 
ಬಲ್ಲುಂಕೆ, ಬಾಗಿ, ಚೆಂಫಾಣ, ಷುಷೇಣ, ನಾಮಗಣ, ಕ್ಲುದವಾದಿಗಣ, ಪುರುಷಗಣ, 
ಕುಡುಂಮಡುಂದುಲಯ ಗಣ, ಕಂಡೂರ್ಗಣ, ಧರಿಯಾಳಿಕ ಗಣ, ಬೆಳ್ಳಟ್ಟೆ ಗಣ, 
ಕಾರಿಯಗಣಗಳು ದಾಖಲಾಗಿವೆ. ಇನ್ನು ಸೊನನ್ಣಧಿಭಾರತಿ, ಶ್ರತಂಬ್ರರಾಜ. ರಾಜವ್ರತ್ರ, 
ಪಚ್ಚೆ, ಧಾತು, ವೈಢೂರ್ಯ, ಮೌಕ್ತಿಕ, ವಿದ್ರಾಮ, ನೀಲ, ತಾರಕಾಂಶ, ಸೀಸ, ರತ್ನ 
ಗೋಮುದಿ, ಮೊದಲಾದ ಗಚ್ಛ್ಚಗಳು ದಾಖಲಾಗಿವೆ. ಈ ಗಣಗಳಲ್ಲಿ ಮತ್ತು ಗಚ್ಚಗಳಲ್ಲಿ 
ಗುರುಗಳ ಉಲ್ಲೇಖಗಳೂ ದೊರೆಯುತ್ತವೆ. ಅಕಳಂಕ, ಪಾಲ್ಯಕೀರ್ತಿ, ಸಿದ್ದನಂಜ, 
ಮುನಿಪುಷ್ಠದಂತ, ಭೂತಬಲಿ, ಸಿವಕೋಟಿ, ಸಿಂಹನಂದಿ, ಮಾಘಫನಂದಿ, ಜಯಕೀರ್ತಿ, 
ಸುಭಕೀರ್ತಿ, ಸಕಳೇಂದು, ಸಾಕಟಾಯನ, ವೀರಸೇನ, ಜಿನಸೇನ ಎಂಬ ಗುರುಗಳ 
ಉಲ್ಲೇಖ ದೊರೆಯುತ್ತದೆ. ಅಲ್ಲದೇ ಲಕ್ಷುಂಡಿಯ ಜೈನ ಧರ್ಮ ಪಾಲಕರು 
ದಾನದತ್ತಿಗಳನ್ನು ನೀಡಿದ ಉಲ್ಲೇಖವೂ ದೊರೆಯುತ್ತದೆ; ಶಾಂತಿವೀರ್ಯರ ಶಿಷ್ಯರಾದ 
ಧರ್ಮಕೀರ್ತಿಗಳ ಶಿಷ್ಯ ನೇಮಿಚಂದರ ಕಾಲದಲ್ಲಿ ಬಸದಿಯ ಜೀರ್ಣೋದ್ದಾರ ಮಾಡಿದ 
ದಾಖಲೆಇಐದೆ. ಬಳಗಾರವೈಸ್ಯಕುಲದ ರೆಮ್ಮಿಸೆಟ್ಟಿ ಪಾಯಿಸೆಟ್ಟಿ ಜಾಯಿಸೆಟ್ಟಿಯವರು 


೬ "ಐ 


ಮಾಣಿಕ್ಯ್ಕದೇವನಿಗೆ ಚೈತ್ಯಗೃಹವನ್ನು ಮಾಡಿದ ಉಲ್ಲೇಖವನ್ನು ನೀಡುತ್ತದೆ. 


147 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು4 


ಲಕ್ಕುಂಡಿಯ ತಲನಕೆ 
[0 


1.ಕಾಶಿವಿಶ್ವೇಶ್ವರ,, 2. ನನ್ನೇಶ್ವ್ಷರ,, 3.ಬ್ರಹ್ಮಜಿನಾಲಯ ಮತ್ತು ಚಿಕ್ಕಬಸದಿ, 4.ನಾಗನಾಧ, 
5.ನೀಲಕಂರೇಶ್ವರ, 6. ಸೋಮೇಶ್ವರ, 7.ಲಕ್ಷೀನಾರಾಯಣ, 8.ಸಿದ್ದರಾಮೇಶ್ವರ, 
9.ವೀರೂಪಾಕ್ಷ 10. ಮಲ್ಲಿಕಾರ್ಜುನ, 11. ಕುಂಬಾರೇಶ್ವರ, 12. ವೀರಭದ್ರ, 
13.ಚಂದ್ರಮೌಳೀಶ್ವ್ನರ,, 14. ಈಶ್ವರ, 15. ಹಾಲುಬಸವಣ್ಣ 16. ಮಾಣಿಕೇಶ್ವರ 


ದೇವಾಲಯಗಳು ಮತ್ತು ಬಾವಿ. 


ಲಕ್ಷುಂಡಿಯಂದಾಕ್ಷಣ ಸಾಮಾನ್ಯವಾಗಿ ಗಮನಕ್ಕೆ ಬರುವುದು ಇಲ್ಲಿನ 


ಬ್ರಹ್ಮಜಿನಾಲಯ ಮತ್ತು ಸುಪಸಿದ್ದ ಮಹಿಳೆ ದಾನಚಿಂತಾಮಣಿ ಅತ್ತಿಯಬ್ಬೆ. ಅವಳು 


148 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಬ್ರಹ್ಮಜಿನಾಲಯವನ್ನು ನಿರ್ಮಿಸಿದಳೆಂದು ಶಾಸನವೊಂದು ಸವಿವರವಾಗಿ ದಾಖಲಿಸುತ್ತದೆ. 
ಶಾಸನದಲ್ಲಿ ನ ಅಹವಮಲ್ಲನ ಕಾಲದಲ್ಲಿ ಪಡೆವಳ ತೈಲನ ತಾಯಿಯಾದ, ನಾಗದೇವನ 
ಮಡದಿಯಾದ  ಅತ್ತಿಯಬ್ಬೆಯು ಲಕ್ಕುಂಡಿಯಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದ 
ವಿವರವನ್ನು ನೀಡುತ್ತದೆ. ಆಕೆಯ ಮಗ ತೈಲನು ಮಾಸವಾಡಿ ನೂರಾನಲ್ಪತ್ತನು 
ಆಳುತ್ತಲಿದ್ದು, ಅವನ ಆಅಳ್ಗಿಕೆಯ ಸಂದರ್ಭದಲ್ಲಿಯೇ ಅತ್ತಿಯಬ್ಬೆಯು ಲಕ್ಷುಂಡಿಯ 
ಜಿನಾಲಯವನ್ನು ನಿರ್ಮಿಸಿದ್ದಾಳೆ. ಅತ್ತಿಯಬ್ಬೆಯ ಗುರುಗಳಾದ ಕೌಳೂರು ಗಚ್ಚದ 
ಸೂರಸ್ಪಗಣದ ಅರ್ಹಣನ್ನಿಪಂಡಿತರ ಕಾಲ್ದೊಳೆದು ಈ ದತ್ತಿಯನ್ನು ಬಿಡಲಾಯಿತೆಂದು 
ದಾಖಲಿಸುತ್ತದೆ. ಸುಮಾರು ಎಂಭತ್ತೆಂಟುಸಾಲಿನ ಈ ಶಾಸನವು ಅತ್ಯಂತ ವಿವರವಾಗಿ 
ಅತ್ತಿಯಬ್ಲೆಯ ವರ್ಣನೆಯನ್ನು ಮಾಡುತ್ತದೆ. ಅವಳನ್ನು ನಾರಿಮಣಿಕುಲತಿಲಕರಾದ ಸಾವಿತ್ರಿ, 
ರುಕ್ಮಿಣಿ ಮೊದಲಾದವರೊಂದಿಗೆ ಹೋಲಿಸಲಾಗಿದೆ. ಅವಳಿಗೆ ಜೈನ ಧರ್ಮದಲ್ಲಿ ಜ್ಞಾನ, 
ಶಾಸ್ತಗಳಬಗ್ಗೆ ತಿಳುವಳಿಕೆ ಮತ್ತು ಅವುಗಳ ಆಚರಣೆಗಳನ್ನು ಕುರಿತು ಕೂಡಾ 
ಉಲ್ಲೇಖಿಸಲಾಗಿದೆ. ಚಾಲುಕ್ಕರಾಜ ಅಹವಮಲ್ಲನಿಗೆ ಬಿನ್ನಪವನ್ನು ಮಾಡಿಕೊಂಡು 
ಜಿನಾಲಯಕ್ಕೆ ದಾನವನ್ನು ಪಡೆದು ಅದನ್ನು ಜೈನ ಗುರುಗಳಿಗೆ ಒಪ್ಪಿಸಿದ ವಿವರವು ಸಾಕಷ್ಟು 
ಸ್ಪಷ್ಟತೆಯಿಂದ ಕೂಡಿದೆ. ಜೈನಗುರುವು ಕೂಡಾ ಸಾಕಷ್ಟು ಜ್ಞಾನವಂತನಾಗಿದ್ದು ಅವನ 
ವಿದ್ಯೆಯ ಬಗ್ಗೆಯೂ ಸಾಕಷ್ಟು ವಿವರವನ್ನೆ ಶಾಸನವು ನೀಡುತ್ತದೆ. ಲಕ್ಷುಂಡಿಯನ್ನು 
ಶ್ರೀರಾಮರದತ್ತಿ ಅಗಹಾರವೆಂದು ತಿಳಿಯಲಾಗಿದೆ. ಅಂತೆಯೇ ಶಾಸನದಲ್ಲಿ 


ಶ್ರೀದಾಶರದಿನಿರ್ಮಿತ ಅಗಹಾರವೆಂದು ಉಲ್ಲೇಖಿಸಲಾಗಿದೆ. ಹಾಗೂ ಐಲ್ಲಿನ 


ಸಾಸಿರ್ವಮಹಾಜನಗಳು ಬಸದಿಯ ಪೂಜೆಗಾಗಿ ಮೂರುಮತ್ತರನ್ನು ನೀಡುವ ತೋಟವನ್ನು 


149 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸರ್ವಾಬಾಧಾ ಪರಿಹಾರವಾಗಿ ನೀಡಿದರೆಂದು ಹೇಳುತ್ತದೆ. ದೇವರ ನಂದಾದೀವಿಗೆಗೆ, 
ಗಾಣವನ್ನು ಸಹ ನೀಡಲಾಯಿತು. ಶಾಸನದ ವಿವರವು ಸ್ಪಷ್ಟವಾಗಿ ಅಂದಿನ ಜೈನ 


ಧರ್ಮದ ಪ್ರಾಮುಖ್ಯತೆಯನ್ನು ಸವಿವರವಾಗಿ ಹೇಳುತ್ತದೆ. 


ಲಕ್ಕುಂಡಿಯಲ್ಲಿ ಕಲ್ಯಾಣಚಾಲುಕ್ಯ್ಕರ ಕಾಲದಲ್ಲಿ ಹಲವಾರು ಜೈನ ಬಸದಿಗಳು 
ನಿರ್ಮಾಣವಾಗಿದ್ದು ಅವುಗಳನ್ನು ಸ್ಥಳೀಯ ಶ್ರೀಮಂತ ವ್ಯಾಪಾರಿಗಳು, ಅಧಿಕಾರಿಗಳು ಮತ್ತು 
ಗ್ರಾಮದ ಜೈನ ಧರ್ಮಾಸಕ್ಷರು ದಾನದತ್ತಿಗಳನ್ನು ನೀಡುವುದರ ಮೂಲಕ ನಿರ್ಮಿಸಿ 


ಪೋಷಿಸಿದರು. ಇವುಗಳಿಗೆ ಪುರಾವೆಯಾಗಿ ಶಾಸನಗಳೂ ಕೂಡಾ ದೊರೆಯುತ್ತವೆ”. 


ಲಕ್ಕುಂಡಿಯಲ್ಲಿ ಪ್ರಸ್ತುತದಲ್ಲಿರುವ ವಾಸ್ತು ಕೃತಿಗಳ ಸಂಖ್ಯೆ ಕೇವಲ ಮೂರು ಮಾತ್ರ. 
ಬಹ್ಮ ಜಿನಾಲಯ, ಚಿಕ್ಕಬಸದಿ ಮತ್ತು ನಾಗನಾಥೇಶ್ವರ ಜೈನ ಬಸದಿ. ಈ ಮೂರು 
ಬಸದಿಗಳು ಲಕ್ಕುಂಡಿಯ ವಾಸ್ತು ಮತ್ತು ಶಿಲ್ಲಕಲೆಗೆ ಗಣನೀಯಪ್ರಮಾಣದ ಕೊಡುಗೆಯನ್ನು 
ನೀಡಿವೆ. ಜೈನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸರಳತೆಗೆ ಹೆಚ್ಚಿನ ಪ್ರಾಮುಖ್ಯತೆಯಿದೆ. 
ಆದರೆ ಕಾಲಾನುಕ್ರಮಣಿಕೆಯಲ್ಲಿ ಸಮಕಾಲೀನ ವಾಸ್ತುವಿನ್ಯಾಸಗಳ ಪ್ರಭಾವದಿಂದಾಗಿ 
ಜೈನವಾಸ್ತುಕಲೆಯಲ್ಲಿಯೂ ಕೂಡಾ ಸಾಕಷ್ಟು ಆಡಂಬರಾತ್ಮಕವಾದ ಅಂಶಗಳು 
ಕಂಡುಬರುತ್ತವೆ. ಸಮಕಾಲೀನವಾದ ಹಿಂದೂ ದೇವಾಲಯಗಳು ಅತ್ಯಂತ ಕುಸುರಿನಿಂದ 
ಕೂಡಿದ ಕೆತ್ತನೆಗಳಿಂದ ನಿರ್ಮಾಣವಾಗುತ್ತಿದ್ದ ಸಂದರ್ಭದಲ್ಲಿ ಜೈನಬಸದಿಗಳು 


ನಿರ್ಮಾಣವಾಗತೊಡಗಿದವು. ವಾಸ್ತುವಿನ್ಯಾಸ ಮತ್ತು ಶಿಲ್ಪಗಳನ್ನು ರಚಿಸುವಾಗ ಅಂದಿನ 


150 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸಮಕಾಲೀನ ವಾಸ್ತು ಶೈಲಿಯನ್ನೇ ಇವುಗಳ ನಿರ್ಮಾಣ ಮತ್ತು ರಚನೆಯಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ. ವಾಸ್ತು ಮತ್ತು ಶಿಲ್ಪಿಗಳಿಗೆ ಇದು ಹಿಂದೂ ಅಥವಾ ಜೈನ ಎಂಬ 
ಯಾವ ಬೇಧವಿಲ್ಲದೇ ಯಾವ ವಿನ್ಯಾಸವನ್ನು ನಿರ್ಧರಿಸಲಾಗುತ್ತದೇಯೋ ಅದೇ 
ಮಾದರಿಯನ್ನು ಅಳವಡಿಸಿಕೊಂಡರು. ಲಕ್ಸುಂಡಿಯಲ್ಲಿರುವ ಜೈನಬಸದಿಗಳ ವಾಸ್ತು 
ವಿನ್ಯಾಸವನ್ನು ಮುಂದೆ ವಿವರವಾಗಿ ನೋಡುತ್ತ ಅವುಗಳ ರಚನಾ ತಾಂತ್ರಿಕತೆ ಮತ್ತು ವಾಸ್ತು 
ಪ್ರೌಢತೆಗಳನ್ನು ಚರ್ಚಿಸುತ್ತ, ಸಮಕಾಲಿನ ಹಿಂದೂ ದೇವಾಲಯಗಳೂಂದಿಗೆ ಇರುವ ವಾಸ್ತು 
ಸಾಮ್ಯತೆ, ಕೊಡು ಕೊಳ್ಳುವಿಕೆಯನ್ನು ಕುರಿತಾಗಿ ವಿವರಣಾತ್ಮವಾದ ಚರ್ಚೆಯನ್ನು 


ಮಾಡಬಹುದಾಗಿದೆ. 


ಬಹ್ಮಜಿನಾಲಯ”: (ಚಿತ್ರ- 151-ರಿಂದ185) 

ಲಕ್ಕುಂಡಿಯ ಬ್ರಹ್ಮಜಿನಾಲಯವನ್ನು ಗ್ರಾಮದ ಪಶ್ಚಿಮದಭಾಗದಲ್ಲಿ ಕೆರೆಯ 
ಹತ್ತಿರದಲ್ಲಿ ನಿರ್ಮಿಸಲಾಗಿದೆ. ಈ ಬಸದಿಯು ಪೂರ್ವಾಭಿಮುಖವಾಗಿದ್ದು, ಬಾಹ್ಯ 
ವಿನ್ಯಾಸದಲ್ಲಿ ದ್ರಾವಿಡ ವಿಮಾನವನ್ನು ಹೊಂದಿದೆ. ವಾಸ್ತು ವಿನ್ಯಾಸದಲ್ಲಿ ಸಾಕಷ್ಟು 
ಕುತೂಹಲವನ್ನು ಕೆರಳಿಸಿರುವ ಈ ದೇವಾಲಯದವನ್ನು ಜೈನ ತೀರ್ಥಂಕರ 


ನೇಮಿನಾಧನಿಗಾಗಿ ನಿರ್ಮಿಸಿದೆ. ಆದರೆ ದೇವಾಲಯದಲ್ಲಿ ಬ್ರಹ್ಮಯಕ್ಷನ ಶಿಲ್ಪವಿರುವುದರಿಂದ 


ಜನಮಾನಸದಲ್ಲಿ ಬಹ್ಮ ಜಿನಾಲಯವೆಂದೇ ಪ್ರಸಿದ್ದಿಯಾಗಿದೆ. 


151 


ಲಕ್ಸುಂಡಿಯ ಜೈನ ದೇವಾಲಯಗಳು 


ಅಧ್ಯಾಯ-04 


-ಹೆನ್ರಿ ಕಸಿನ್ಸ್‌-1926) 


ಬಿ 
ಕೃಪೆ 


ಬಹ್ಮಜಿನಾಲಯದ ತಳನಕ್ಷೆ | 


152 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು4 


ಸ್ಪ ; | ವ y 

(6, 1 SF p 
ಸಾವ ಸಾವ 
— a 
ed ವನ ನಾವಾ ವಮನ 


ಬಹ್ಮಜಿನಾಲಯದ ಅಧಿಷ್ಠಾನ (ಕೃಪೆ-ಎಂ.ಎ.ಢಾಕಿ -1996) 


ಬಹ್ಮಜಿನಾಲಯವು ತಳವಿನ್ಯಾಸದಲ್ಲಿ  ಚತುರಸ್ತವಿನ್ಯಾಸದ ಗರ್ಭಗೃಹ, ಅಷ್ಟೇ 
ಅಳತೆಯ ಸುಕನಾಶಿ, ಸಾಕಷ್ಟು ವಿಶಾಲವಾದ ನವರಂಗ ಮತ್ತು ತೆರೆದ ಸಭಾಮಂಟಪ. 
ಸಭಾಮಂಟಪವು ಮುಖಮಂಟಪದಂತೆ ಕಂಡುಬರುತ್ತದೆ. ಏರು ವಿನ್ಯಾಸದಲ್ಲಿ ಬಸದಿಯು 
ಪಾದಬಂಧ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿದೆ. ಅಧಿಷ್ಠಾನವು ಹೆಚ್ಚುಕಡಿಮೆ 


0 


ಕಾಶಿವಿಶ್ವೇಶರ ದೇವಾಲಯದ ಮತ್ತು ನನ್ನೇಶ್ರರ ದೇವಾಲಯದ  ಅಧಿಷ್ಠಾನದಂತೆ 
ಕಂಡುಬರುತ್ತದೆ. ಬಹ್ಮಜಿನಾಲಯದ ಅಧಿಷ್ಠಾನದಲ್ಲಿ ಜಗತಿ, ಉಪಾನ, ಪಟ್ಟಿಕಾ, ಅರ್ಧ 
ಕುಮುದ, ಚೂಪಾಗಿ ಚಾಚಿರುವ ಕುಮುದಪಟ್ಟಿಕಾ, ಕಂಠಿಕಾ ಕಪೋತಪಟ್ಟಿಕಾ ಮತ್ತು 


p-] 


ಮಕರಪಟ್ಟಿಕೆಯು ರಚನೆಯಾಗಿದೆ. ಅಧಿಷ್ಠಾನದ ರಚನೆಯಲ್ಲಿ ಮಕರ ಪಟ್ಟಿಕೆಯು 


153 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಅಲಂಕೃತವಾದ ಭಾವಾಗಿದೆ. ಮಕರಗಳನ್ನು ಬಹು ಸುಂದರವಾಗಿ ಮತ್ತು ನೈಜವಾಗಿ 
ರಚನೆಯಾಗಿವೆ. ಮಕರಗಳ ರಚನೆಯನ್ನು ದಂತಗಳಿಂದ ಹೊರಚಾಚಿದಂತೆ ಕಪೋತದ 
ಮೇಲ್ಲಾಗದಲ್ಲಿನ ಕೆತ್ತನೆಯಲ್ಲಿ ಬಿಂಬಿಸಲಾಗಿದೆ. ಮಕರಪಟ್ಟಿಕೆಯ ಮೇಲ್ಲಾಗದಲ್ಲಿ ಭಿತ್ತಿಯ 


ರಚನೆಯಾಗಿದೆ. 


ಬ್ರಹ್ಮಜಿನಾಲಯದ ಭಿತ್ತಿಯು ಸರಳವಾಗಿದೆ. ಭಿತ್ತಿಯಲ್ಲಿ ಗರ್ಭಗೃಹದ ಮತ್ತು 
ನವರಂಗದ ಭಾಗಗಳಲ್ಲಿ ದೇವಕೋಷ್ಪಗಳಿವೆ. ಇನ್ನುಳಿದಂತೆ ಬಸದಿಯ ಭಿತ್ತಿಯಲ್ಲಿ 
ಸರಳವಾದ ತೆಳುವಾದ ಅರೆಗಂಬಗಳಿವೆ. ಈ ಕುಢ್ಯಸ್ತಂಭಗಳು ನೀಳವಾಗಿದ್ದು, 
ಮಾಳಿಗೆಯ ಕಪೋತದ ವರೆಗೂ ಚಾಚಿವೆ. ಇವುಗಳ ಮಧ್ಯದಲ್ಲಿ ಕೋಷ್ಟ ಮತ್ತು ಕಂಬ 
ಪಂಜರಗಳನ್ನು ರಚಿಸಲಾಗಿದೆ. ಕೂಢ್ಯಸ್ತಂಭಗಳ ಮೇಲ್ಬಾಗದಲ್ಲಿ ಬೋದಿಗೆಗಳನ್ನು 
ರಚಿಸಲಾಗಿದೆ. ಇವುಗಳು ಪೋತಿಕಾಮಾದರಿಯ ರಚನೆಗಳಾಗಿವೆ. ಇವುಗಳಲ್ಲಿ ಚತುರಸ್ರ 
ಮಾದರಿಯೇ ಮುಖ್ಯವಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಈ ಬೋದಿಗೆಗಳನ್ನು 
ಅಲಂಕಾರಿಕವಾಗಿ ರಚಿಸಲಾಗಿರುತ್ತದೆ, ಅದೇ ರೀತಿಯಲ್ಲಿ ಅರೆಗಂಬಗಳನ್ನು ಕೂಡಾ ಕೇವಲ 


ದೇವಾಲಯದ ಬಾಹ್ಯ ಅಲಂಕಾರಕ್ಷಾಗಿ ರಚಿಸಲಾಗಿರುತ್ತದೆ. ಅವುಗಳನ್ನು ಯಾವುದೇ 


ಕಾರ್ಯನಿಮಿತ್ತತೆಯಲ್ಲಿ ನಿರ್ಮಿಸುವುದಿಲ್ಲ. 


ಭಿತ್ತಿಯಲ್ಲಿನ ಕೋಷ್ಟ ಮತ್ತು ಕಂಬ ಪಂಜರಗಳನ್ನು ಕುರಿತು ಗಮನಿಸಬಹುದು. 


ಕೋಷ್ಟಗಳನ್ನು ಸರಳವಾಗಿ ಕಿರು ವಿಮಾನದಂತೆ ರಚಿಸಲಾಗಿದೆ. ಕೋಷ್ಟಗಳನ್ನು 


154 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಜೋಡಿಕಂಬಗಳ ಮೇಲ್ಲಾಗದಲ್ಲಿ ಕಪೋತ ಮತ್ತು ತಾಲ ಸಹಿತವಾದ ಕಿರು ಶಿಖರವನ್ನು 
ರಚಿಸಲಾಗಿದೆ. ಕಂಬಗಳು ಅರೆಗಂಬ ಮಾದರಿಯಲ್ಲಿವೆ, ಅವುಗಳ ಬೋದಿಗೆಯು 
ಕುಢ್ಯಗಳಂತೆ ಫಂಟಾಮಾದರಿಯಲ್ಲಿವೆ ಮತ್ತು ಅವುಗಳ ಮೇಲ್ಭಾಗದಲ್ಲಿ ಪೋತಿಕೆಗಳನ್ನು 
ರಚಿಸಲಾಗಿದೆ. ಕಪೋತ ಪಟ್ಟಿಕೆಯ ಮೇಲ್ಬಾಗದಲ್ಲಿ ಮಕರಪಟ್ಟಿ ಹಾಗೂ ಸ್ತೂಪಿಯಾಕಾರದ 
ರಚನೆ ಹಾಗೂ ಅದರ ಮುಖಭಾಗದಲ್ಲಿ ಸುಕನಾಶಿಯಂತೆ ನಾಶಿಯನ್ನು ರಚಿಸಲಾಗಿದೆ. 
ಸ್ತೂಪಿಯ ಮೆಲೆ ಕಲಶವನ್ನು ರಚಿಸಲಾಗಿದೆ. ಈ ಕೋಷ್ಟಗಳನ್ನು ಗಮನಿಸಿದಾಗ 
ಸರಳವಾದ ರಚನೆಗಳೆಂಬುದು ಸ್ಪಷ್ಟವಾಗುತ್ತದೆ. ಅದೇ ರಿತಿಯಾಗಿ ಕಂಬಪಂಜರಗಳನ್ನು 
ಗಮನಿಸಬಹುದು.  ಕಂಬಪಂಜರಗಳ ರಚನೆಗಳೂ ಕೂಡಾ ಸೊಗಸಾಗಿ ಮತ್ತು 
ಅಲಂಕೃತವಾಗಿ ರಚನೆಯಾಗಿವೆ. ಕಂಬಗಳನ್ನು ಕಿರಿದಾಗಿ ರಚಿಸಲಾಗಿದ್ದು ಅವುಗಳ 
ಮೇಲ್ಲಾಗದಲ್ಲಿ ಶಿಖರದ  ಅಕೃತಿಯಿರುತ್ತದೆ. ಕಂಬಗಳು ಎಂದಿನ ಸರಳವಾದ 
ಕಂಬಗಳಾಗಿರದೇ ಅವುಗಳಲ್ಲಿ ಹಲವಾರು ಚಾಚು ಮುಖಗಳಿರುತ್ತವೆ. ಸ್ಪಂಭಿಕೆಯ 
ಮೇಲ್ಲಾಗದಲ್ಲಿ ಮೊದಲೇ ಹೇಳಿದಂತೆ ಕಿರಿದಾದ ಶಿಖರ ಮಾದರಿಯನ್ನು ಕೆತ್ತಲಾಗಿದೆ. ಈ 
ಶಿಖರಕ್ಕೆ ಸುತ್ತಲೂ ಕಮಾನಿನಂತೆ ಕಾಣುವ ಮಕರ ತೋರಣವನ್ನೂ ರಚಿಸಲಾಗಿದೆ. 
ತೋರಣವು ಮಕರಗಳ ಮೇಲಿಂದ ಇವುಗಳು ವೃತ್ತಾಕಾರವಾಗಿ ಎರಡು ಹಂತಗಳಲ್ಲಿ 
ರಚನೆಯಾಗಿದ್ದು, ಮೇಲ್ಸಾಗದಲ್ಲಿ ಕೀರ್ತಿಮುಖದ ರಚನೆಯೊಂದಿಗೆ ತೋರಣದ 
ರಚನೆಯಾಗುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಮಕರಗಳ ಮುಂಭಾಗದಲ್ಲಿ 
ಎರಡು ಕಿರಿದಾದ ಮಾನುಷಾಕೃತಿಗಳನ್ನು ಗಾಳಿಯಲ್ಲಿ ತೇಲುತ್ತಿರುವಂತೆ ರಚಿಸಿದ್ದರೆ ಮತ್ತೆ 


p-] 


ಕೆಲವು ಕಂಬಪಂಜರಗಳಲ್ಲಿ ಕೀರ್ತಿಮುಖದಿಂದ ಗುಚ್ಛವೊಂದು ಇಳಿಬಿದ್ದಿರುವಂತೆ 


155 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಕೆತ್ತನೆಯಿದೆ. ಒಟ್ಟಾಗಿ ಕಂಬಪಂಜರಗಳು ಕಾಶಿವಿಶ್ವೇಶ್ವರ ದೇವಾಲಯದಷ್ಟು 


ಅಲಂಕಾರಿಕವಾಗಿಲ್ಲದಿದ್ದರೂ ಸೊಗಸಾದ ರಚನೆಗಳನ್ನು ಕಾಣಬಹುದು. 


ಭಿತ್ತಿಯ ಮೇಲ್ಬಾಗದಲ್ಲಿ ಕಪೋತಪಟ್ಟಿಕೆಯಿದೆ. ಕಪೋತದ ಮೇಲ್ಭಾಗದಲ್ಲಿ 
ನಾಶಿಗಳು ಮತ್ತು ಅನೆಗಳ ಕೆತ್ತನೆಯನ್ನು ಕಾಣಬಹುದು. ಸಾಮಾನ್ಯವಾಗಿ ಅಲಂಕೃತ 
ದೇವಾಲಯಗಳಲ್ಲಿ ಕಪೋತದ ಕೆಳಭಾಗದಲ್ಲಿ ಹಂಸಪಟ್ಟಿಕೆಯನ್ನು ರಚಿಸಲಾಗಿರುತ್ತದೆ. ಆದರೆ 
ಎಲ್ಲಿ ಯಾವುದೇ ಅಂತಹ ಅಲಂಕಾರಗಳು ಕಂಡುಬರುವುದಿಲ್ಲ. ಸರಳತೆಯನ್ನು 
ನೋಡಬಹುದು. ಕಪೋತವನ್ನು ದೇವಾಲಯದ ಭಿತ್ತಿಯ ಬಾಹ್ಯ ವಿನ್ಯಾಸದ ರಚನೆಗೆ 
ಪೂರಕವಾಗಿ ರಚಿಸಲಾಗಿದೆ. ಕಪೋತದ  ಮೇಲ್ಸಾಗದಲ್ಲಿ  ಮಕರಪಟ್ಟಿಕೆಯನ್ನು ಪುನಃ 
ರಚಿಸಲಾಗಿದೆ. ಮಕರಪಟ್ಟಿಕೆಯು ಅಲಂಕಾರಿಕಭಾಗವಾಗಿದೆ. ಈ ಭಾಗದಲ್ಲಿ ಮಕರಗಳ 
ಮತ್ತು ಹಂಸಗಳ ರಚನೆ, ಹಾಗೂ ಹಲವಾರು ತೀರ್ಥಂಕರ ಮತ್ತು ಯಕ್ಷಿಯರ 


ಶಿಲ್ಪಗಳನ್ನು ಕಿರಿದಾದ ರೀತಿಯಲ್ಲಿ ರಚಿಸಲಾಗಿದೆ. ಇವುಗಳಿಂದಾಗಿ ವೇದಿಪಟ್ಟಿಕೆಯು 


ಮತ್ತಷ್ಟು ಸೊಗಸಾಗಿ ಕಾಣುತ್ತದೆ. 


ವೇದಿಪಟ್ಟಿಕೆಯ ರಚನೆಯಲ್ಲಿ ಶಾಲ, ಕೂಟ ಮತ್ತು ನಾಶಿಗಳನ್ನು 
ದುಡಿಸಿಕೊಳ್ಳಲಾಗಿದೆ. ಶಾಲದ ರಚನೆಗಳಲ್ಲಿ ಸಾಕಷ್ಟು ವಿಶೇಷತೆಯು ಕಂಡುಬರುತ್ತದೆ. 
ಶಾಲದ ಕೊನೆಗೆ ಶೃಂಗಗಳನ್ನು ಮೇಲ್ಮುಖವಾಗಿ ರಚಿಸಲಾಗಿದ್ದು, ಮಧ್ಯದ ಭಾಗದಲ್ಲಿ 


ನಾಶಿಯನ್ನು ರಚಿಸಲಾಗಿದೆ. ನಾಶಿಯೂ ಕೂಡಾ ಮೇಲ್ಮುಖವಾಗಿ ಚಾಚಿದ್ದು, ಅದರಲ್ಲಿ 


156 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಕೀರ್ತಿಮುಖವನ್ನು ರಚಿಸಲಾಗಿದೆ. ನಾಶಿಯ ಮುಖಭಾಗದಲ್ಲಿ ಧ್ಯಾನಮುದ್ರೆಯಲ್ಲಿರುವ 
ತೀರ್ಥಂಕರರ ಶಿಲ್ಪಗಳನ್ನು ರಚಿಸಲಾಗಿದೆ. ಈ ಶಿಲ್ಪಗಳೆಲ್ಲ ಪದ್ಮಾಸನದಲ್ಲಿ ಕುಳಿತು 
ಧ್ಯಾನಮುದ್ರೆಯಲ್ಲಿನ ಭಂಗಿಗಳು ಸೊಗಸಾಗಿ ಮೂಡಿಬಂದಿವೆ. ಧ್ಯಾನಶಿಲ್ಲಗಳು ವೇದಿಯ 


ಎಲ್ಲ ನಾಶಿಗಳಲ್ಲಿ ಕಂಡುಬರುತ್ತವೆ. 


ದೇವಾಲಯದ ಏರುವಿನ್ಯಾಸದಲ್ಲಿ ವಿಮಾನದ ಭಾಗವು ಬಹು 
ಆಕರ್ಷಕವಾದುದಾಗಿದೆ. ಸಾಮಾನ್ಯವಾಗಿ ವಿಮಾನವು ಗರ್ಭಗೃಹದ ಮೇಲ್ಲಾಗದಲ್ಲಿ 
ಕಂಡುಬರುತ್ತದೆ. ಅದೇರೀತಿಯಲ್ಲಿ ಬ್ರಹ್ಮಜಿನಾಲಯವು ವಿಶಿಷ್ಠವಾದ ವಿಮಾನವನ್ನು 
ಹೊಂದಿದೆ. ಇಲ್ಲಿ ಶಿಖರದ ತಾಲಗಳನ್ನು ರಚಿಸಿರುವ ವಿಧವು ಗನಾರ್ಹವಾಗಿದೆ. ವೇದಿಯ 
ಮೇಲ್ಲಾಗದಿಂದ ಕಿರಿದಾದ ಕೋಣೆಯೊಂದನ್ನು ರಚಿಸಲಾಗಿದ್ದು, ಅದರ ಮೇಲ್ಭಾಗದಲ್ಲಿ 
ಶಿಖರದ ರಚನೆಯಾಗಿದೆ. ಸಾಮಾನ್ಯವಾಗಿ ಶಿಖರದ ಎತ್ತರವನ್ನು ಹೆಚ್ಚಿಸಲು ಅಂದಿನ 
ವಾಸ್ತು ಪಂಡಿತರು ಕಂಡುಕೊಂಡ ಸರಳ ಮಾರ್ಗನವಿದಾಗಿದೆ. ದೇವಾಲಯದ ಅಧವಾ 
ಬಸದಿಯ ಮೇಲ್ದಾಗದಲ್ಲಿ ಉಪಗರ್ಭಗೃಹವನ್ನು ರಚಿಸುವುದರ ಜೊತೆಗೆ ಅದರ ಮೇಲೆ 
ಶಿಕಹರವನ್ನು ರಚಿಸುವಂತಹ ಹಲವಾರು ಪ್ರಯತ್ನಗಳನ್ನು ಈ ಮೊದಲಿನ ಕಾಲದಲ್ಲಿ 
ಅಂದರೆ ಬ್ರಹ್ಮ ಜಿನಾಲಯಕ್ಕೂ ಮೊದಲೇ ನೋಡಬಹುದು. ಇಲ್ಲಿನ ಕೋಣೆಯ 
ಹೊರಭಾಗವು ಸರಳವಾದ ಕುಢ್ಯಗಳಿಂದ ರಚಿತವಾಗಿದ್ದು, ಬೋದಿಗೆಗಳು ಕಪೋತಗಳನ್ನು 
ಹೊಂದಿದೆ. ನಂತರದಲ್ಲಿ ಮಕರ ಪಟ್ಟಿಕೆ ಹಾಗೂ ವೇದಿಪಟ್ಟಿಕೆ, ಕೂಟ, ಶಾಲ ಮತ್ತು 


ನಾಶಿಗಳಿಂದ ಕೂಡಿದ ದ್ವಿತಾಲ ವಿಮಾನವನ್ನು ಹೊಂದಿದೆ. ಬ್ರಹ್ಮಜಿನಾಲಯದ ವಿಮಾನವು 


157 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಈ ಕಾರಣಕ್ಕಾಗಿಯೇ ಗಮನಸೆಳೆಯುತ್ತದೆ. ಶಿಖರದ ರಚನೆಯಲ್ಲಿ ರಚನೆಯಲ್ಲಿ 
ಕಂಡುಬರುವ ಅಂಶಳಲ್ಲಿ ಕಪೋತ, ಮಕರಪಟ್ಟಿಕೆ, ಸ್ವಲ್ಪ ಎತ್ತರದ ಅಂಗ, ಅದರಲ್ಲಿ 
ಕುಢಡ್ಯಗಳ ರಚನೆಗಳು ಮತ್ತು ತುದಿಯಲ್ಲಿ ಸ್ತೂಪಿಯನ್ನು ಹಾಗೂ ಅಮೃತ ಕಲಶವನ್ನು 
ರಚಿಸಲಾಗಿದೆ. ಶಿಖರದ ಜೊತೆಗೆ ಸುಕನಾಶಿಯನ್ನು ರಚಿಸಲಾಗಿದೆ. ಸುಕನಾಶಿಯು 
ಸಾಕಷ್ಟುಮಟ್ಟಿಗೆ ಮುಂದೆಚಾಚಿದೆ. ವಿಶೇಷವೆಂದರೆ ಅದರ ಅಳತೆಯುದ್ದಕ್ಕೂ ಮೇಲ್ಭಾಗದ 
ಕೋಣೆಯ ಅಳತೆಯನ್ನು ವೃದ್ದಿಸಲಾಗಿದೆ. ಪ್ರಸ್ತುತ ಇದರ ಮುಂಭಾಗದಲ್ಲಿ ಮತ್ತೊಂದು 
ಕಟ್ಟಡವನ್ನು ನಿರ್ಮಿಸಿದೆ. ಸುಕನಾಶಿಯ ಮುಂಭಾಗದ ನಾಶಿಯರಚನೆಯು ಸಾಕಷ್ಟು 
ಅಲಂಕಾರಿಕವಾಗಿ ರಚನೆಯಾಗಿದೆ. ಐದನ್ನು ಹಲವಾರು ಬಳ್ಳಿಸುರಿಳಿಗಳಿಂದ ಮತ್ತು ಮಕರ 
ತೋರಣಗಳಿಂದ ರಚಿಸಲಾಗಿದೆ. ನಾಶಿಯಮುಂಭಾಗದಲ್ಲಿರಬೇಕಾದ ತೀರ್ಥಂಕರನ 
ಶಿಲ್ಲವು ಇಂದು ಉಳಿದುಕೊಂಡುಬಂದಿರುವುದಿಲ್ಲ. ಆದಾಗ್ಯೂ ನಾಶಿಯರಚನೆಯು 


ಸೊಗಸಾಗಿ ಮೂಡಿಬಂದಿದೆ. 


ಬಹ್ಮಜಿನಾಲಯದ ಶಿಖರದ ರಚನೆಗೆ ಪೇರಕವಾಗಿದ್ದಿರಬಹುದಾದ ಅದಕ್ಕೂ 
ಮೊದಲಿನ ಮೊದಲಿನ ಉದಾಹರಣೆಗಳನ್ನು ನೋಡಿದರೆ, ಐಹೊಳೆಯ ಲಾಡಖಾನ ಮತ್ತು 
ಮೇಗುತಿ ಜೈನದೇವಾಲಯಗಳು ಮಾಳಿಗೆಯ ಮೇಲ್ಸಾಗದಲ್ಲಿ ಕಿರಿದಾದ ಗರ್ಭಗೃಹವಿದೆ”. 
ಅದೇ ರೀತಿಯಲ್ಲಿ ಬಾದಾಮಿಯ ಮೇಗಣಶಿವಾಲಯದ ಶಿಖರವನ್ನು ಎತ್ತರಿಸಲು 
ಚತುರಸ್ತವಾದ ಕೋಣೆಯಂತಹ ಭಾಗವನ್ನು ರಚಿಸಲಾಗಿದೆ". ಪಟ್ಟದಕಲ್ಲಿನ ವಿರುಪಾಕ್ಷ 


ದೇವಾಲಯದ ಶಿಖರವು ಕೂಡಾ ಅದೇ ಮಾದರಿಯನ್ನು ಹಾಗೂ ವಿಶೇಷವಾಗಿ 


158 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸುಕನಾಶಿಯ ಭಾಗವನ್ನು ಹೋಲಿಸಬಹುದು''. ಇನ್ನು ಮುಂದುವರೆದು ನೋಡಿದರೆ, 
ತಲಕಾಡಿನ ಗಂಗರ ಕಾಲದ ಶ್ರವಣಬೆಳಗೊಳದ ಚಾವುಂಡರಾಯ ಬಸದಿಯು ಕೂಡಾ 
ಮೇಲ್ಲಾಗದಲ್ಲಿ ಉಪಗರ್ಭಗೃಹವನ್ನು ಹೊಂದಿದೆ”. ಈ ಉದಾಹರಣೆಗಳು ಕಾಲಮಾನದಲ್ಲಿ 


ಬ್ರಹ್ಮಜಿನಾಲಯಕ್ಕೂ ಮೊದಲಿನವಾಗಿವೆ. 


ಬ್ರಹ್ಮಜಿನಾಲಯದ ಒಳವಿನಾಸವನ್ನು ಈಗ ನೋಡಬಹುದು. ಗರ್ಭಗೃಹದ 
ರಚನೆಯು ಚತುರಸ್ರವಾಗಿದೆ. ಗರ್ಭಗೃಹದ ಮೂಲೆಗಳಲ್ಲಿ ಅರೆಗಂಬಗಳನ್ನು ರಚಿಸಲಾಗಿದೆ. 
ಮತ್ತು ಒಳಮಾಳಿಗೆಯಲ್ಲಿ ಪದ್ಮದ ರಚನೆಯಿದೆ. ಗರ್ಭಗೃಹದ ಮೂಲಬೇರವಾಗಿ 
ನೇಮಿನಾಧನ ಶಿಲ್ಪವಿದೆ. ಈ ಶಿಲ್ಲವು ಸಾಕಷ್ಟು ಸುಂದರವಾದ ಕೆತ್ತನೆಯಾಗಿದೆ. ಎತ್ತರವಾದ 
ಅಲಂಕೃತ ಪೀಠದ ಮೇಲೆ ಪ್ರಭಾವಳಿಯ ರಚನೆಯಿದೆ. ಪ್ರಭಾವಳಿಯು ಸಾಕಷ್ಟು 
ಸುಂದರವಾಗಿ ಕೆತ್ತನೆಗಳನ್ನು ಹೊಂದಿದೆ. ಪ್ರಭಾವಳಿಯಲ್ಲಿ ಮಕರತೋರಣ ಮತ್ತು 
ಚಾಮರಧಾರರ ಶಿಲ್ಪಗಳನ್ನು ಎರಡೂಪಾಶನ್ವಗಳಲ್ಲಿ ಪ್ರಭಾವಳಿಯಮೇಲೆ ರಚಿಸಲಾಗಿದೆ. 
ಇವುಗಳ ಮುಂಭಾಗದಲ್ಲಿ ಕಾಯೋತ್ಪರ್ಗ ಭಂಗಿಯಲ್ಲಿ ನಿಂತಿರುವ ನೇಮಿನಾಥ 
ತೀರ್ಥಂಕರನ ಶಿಲ್ಪವಿದೆ. ತೀರ್ಥಂಕರನ ಶಿಲ್ಲದ ಮೇಲೆ ಮೂರು ಹಂತಗಳನ್ನು 
ಹೊಂದಿರುವ ಚತ್ರವಿದೆ. ಇದನ್ನು ಸಾಮಾನ್ಯವಾಗಿ ಮುಕ್ನೊಡೆ ಎಂಬ ಹೆಸನಿಂದ 
ಕರೆಯಲಾಗುತ್ತದೆ. ಕಾಯೋತ್ಸರಗ್ಗ ಬಂಗಿ ಹಾಗೂ ಮುಕ್ಕೊಡೆಗಳು ತೀಎರ್ಥಂಕರನು 
ಸ್ಪರ್ಗಾವರೋಹಣ ಮಾಡುವಾಗ ಇರುವಂತಹ ದೇಹದ ಸ್ಲಿಶಿಯನ್ನು ಸೂಚಿಸುತ್ತದೆ. 


[63] pe] 


ಪ್ರಭಾವಲಿಯ ಎರಡು ಕೆಳ ಐಕ್ಸೆಲಗಳಲ್ಲಿ ನೇಮಿನಾಥನ ಸಹಾಯಕರು ಮತ್ತು ಯಕ್ಷ 


159 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಯಕ್ಷಿಯರನ್ನು ರಚಿಸಲಾಗಿದೆ. ಅಂಬಿಕಾ ಯಕ್ಷಿ ಮತ್ತು ಗೋಮೇಧ ಯಕ್ಷರ ಶಿಲ್ಪಗಳಿವೆ". 
ಬನ್ನು ನೀಮಿನಾಥನ ಪೀಠದ ಮೇಲೆ ಕಿರಿದಾದ ಶಾಸನವಿದೆ". ಈ ಶಾಸನವು ಶ್ರೀ 
ಮೂಲಸಂಘಫದ ದೇವಗಣದ ಶ್ರೀ ಸಂಖದೇವರ ಪ್ರತಿಷ್ಠಾಪನೆಯ ಉಲ್ಲೇಖವನ್ನು 
ನೀಡುತ್ತದೆ. ನೇಮಿನಾಧನಿಗೆ ಸಂಖದೇವನೆಂಬ ಹೆಸರಿತ್ತೇ ಎಂಬ ಅಂಶವನ್ನು 
ಗಮನಿಸಬಹುದು. ಸಂಖವೆಂಬುದು ಶಂಖವಾಗಿದೆ. ಶಂಖವು ನೇಮಿನಾಥನ 
ಚಿನ್ನೆಯಾಗಿರುವುದರಿಂದ (ಹಿಂಗ್ರೋಣಿ .ಕೆ.ಪಿ.ಪೂರ್ಮೋಕ್ತ) ಶಾಸನವು ಸ್ಪಷ್ಟವಾಗಿ ನೇಮಿನಾಧ 
ತೀರ್ಥಂಕರನ ಹೆಸರನ್ನೇ ಸೂಚಿಸುತ್ತದೆ. ಶಾಸನದ ಲಿಪಿಶೈಲಿಯ ಆಧಾರದಿಂದ ಪ್ರಾಯಶಃ 


ತಿರ್ಧಂಕರನ ವಿಗ್ರಹವು ಸುಮಾರು ಕ್ರಿಶ.11ನೆಯ ಶತಮಾನದ ಕಾಲಕ್ಕೆ 


ಸೇರಿರಬಹುದೆಂದು ಹೇಳಬಹುದು. 


ಬಸದಿಯ ಗರ್ಭಗೃಹದ ದ್ದಾರಬಂಧವನ್ನು ಈಗ ನೋಡಬಹುದು. 
ದ್ದಾರಬಂಧವು ಪಂವಸಾಖಾವಿನ್ಮಾಸವನ್ನು ಹೊಂದಿದೆ. ಶಾಖೆಗಳನ್ನು ಲಂಬವಾಗಿ 
ಅಲಂಕರಿಸಲಾಗಿದೆ. ಮೊದಲನೆಯ ಶಾಖೆಯಲ್ಲಿ ವಜದ ರಚನೆಗಳಿವೆ. ಎರಡನೆಯ 
ಶಾಖೆಯಲ್ಲಿ ಬಳ್ಳಿಸುರುಳಿಯ ರಚನೆಗಳಿವೆ. ಈ ಸುರುಳಿವಿನ್ಯಾಸದಲ್ಲಿ ವಾದ್ಯಗಳನ್ನು 
ನುಡಿಸುತ್ತಿರುವ ಕಿರಿದಾದ ಯಕ್ಷ ಶಿಲ್ಪಗಳನ್ನು ಕಾಣಾಬಹುದು. ಮೂರನೆಯ ಶಾಖೆಯು 
ಸ್ಪಂಭಿಕೆಯಾಗಿದೆ.  ಅರ್ಧುವೃತ್ತಾಕಾರದ ವಿನ್ಯಾಸವನ್ನು ಹೊಂದಿರುವ ಈ ಶಾಖೆಯು 


£ 


ಬೋದಿಗೆ ಮತ್ತು ಕಪೋತದ ಕೆಳಗೆ ರಚನೆಯಾಗಿದೆ. ಈ ಕಂಬಗಳನ್ನು ಬಹುಮುಖಗಳ 


160 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಕೆತ್ತನೆಗಳಿಂದ ರಚಿಸಲಾಗಿದ್ದು, ಫಂಟಾದ ರಚನೆಯನ್ನು ಮತ್ತು ಪೋತಿಕಾ ರಚನೆಯನ್ನೂ 
ನೋಡಬಹುದು. ಇನ್ನು ನಾಲ್ಲನೆಯ ಶಾಖೆಯಲ್ಲಿ ಸಿಂಹಗಳ ಲಂಬವಾದ ಸಾಲನ್ನು 
ರಚಿಸಲಾಗಿದೆ. ಕೊನೆಯ ಶಾಖೆಯು ಕಬ್ಬನ ಜಲ್ಲೆಯಂತೆ ಬಳ್ಳಿಯ ವಿನ್ಯಾಸವನ್ನು 
ಹೊಂದಿದೆ. ಶಾಖೆಗಳ ಕೆಳಭಾಗಗಳಲ್ಲಿ ಸ್ತೀ ಪುರುಷರ ಅಕ್ಕಶಿಗಳಿವೆ. ಪ್ರತಿಯೊಂದು 
ಕೃತಿಗಳಿಗೂ  ಮಕರತೋರಣವನ್ನು ರಚಿಸಲಾಗಿದ್ದು ಅವುಗಳ ಕೆಳಭಾಗದಲ್ಲಿ 
ಲಂಬವಾಗಿರುವ ಶಾಖೆಯ ಅಳತೆಗೆ ತಕ್ಷಂತೆ ಆಕೃತಿಗಳನ್ನು ರಚಿಸಲಾಗಿದೆ. ಇಲ್ಲಿ ಅಪ್ಪರಾ 
ಮತ್ತು ದ್ದಾರಪಾಲಕರ ಕಿರು ಅಕೃತಿಗಳಿವೆ. ಲಲಾಟಬಿಂಬದಲ್ಲಿ ಪೀಠದಮೇಲೆ 
ಪದ್ಮಾಸನದಲ್ಲಿ ಮುಕ್ಕೊಡೆಯ ಕೆಳಭಾಗದಲ್ಲಿ ಕುಳಿತಿರುವ ದ್ಯಾನಸ್ಥ ತೀರ್ಥಂಕರನ ಕಿರು 
ಶಿಲ್ಪವಿದೆ. ಲಲಾಟಪಟ್ಟಿಕೆಯ ಮೇಲ್ಸಾಗದಲ್ಲಿನ ಕೆತ್ತನೆಗಳನ್ನು ಗಮನಿಸಬೇಕೆ. ಅವುಗಳಲ್ಲಿ 
ಕಪೋತ ಮತ್ತು ಹಂಸಪಟ್ಟಿಕೆಯನ್ನು ಕೆತ್ತಲಾಗಿದೆ. ಇದರ ಮೇಲ್ಲಾಗದಲ್ಲಿ ಆನೆಗಳನ್ನು ಮತ್ತು 
ಮಧ್ಯದಲ್ಲಿ ನೇಮಿನಾಥನ ಯಕ್ಷಿಯಾದ ಅಂಬಿಕಾಳನ್ನು ಸುಖಾಸನ ಭಂಗಿಯಲ್ಲಿ 
ಬಿಂಬಿಸಲಾಗಿದೆ. ಒಟ್ಟಾರೆಯಾಗಿ ನೋಡಿದಾಗ ಪ್ರಸ್ತುತವಾದ ದ್ವಾರಬಂಧವು ಪ್ರೌಢವಾದ 
ವಿನ್ಯಾಸವನ್ನು ಹೊಂದಿರುವುದು ಸ್ಪಷ್ಟವಾಗುತ್ತದೆ. 

ಸುಕನಾಶವು ಸರಳವಾಗಿದೆ. ಇಲ್ಲಿ ಯಾವುದೇ ಬಗೆಯ  ಕೆತ್ತನೆಗಳಿರುವುದಿಲ್ಲ. 
ಬದಲಾಗಿ ಚತುಸ£ವಾದ ಕಂಬಗಳಿಗೆ ಪ್ರಾಶಸ್ತ ಹೀಡಲಾಗಿದೆ. ಸುಕನಾಶಿಯ 


ಕರ್ಣಕಂಬಗಳನ್ನು ಚಾಚುಮುಖಗಳ ಮತ್ತು ಎಲೆಗಳ ಅಲಂಕಾರಿಕ ವಿನ್ಯಾಸವಿರುವಂತೆ 


ರಚಿಸಲಾಗಿದ್ದು, ಕಂಠವು ಘಂಟಾಕರವಾಗಿದೆ. ಬೋದಿಗೆಯು ಸರಳವಾದ 


161 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಪೋತಿಕಾಕಾರವಾಗಿದೆ. ಐದರ ಮುಂದುವರೆದ ಭಾಗವಾದ ನವರಂಗದ ರಚನೆಯನ್ನು 
ನೋಡಬಹುದು. ನವರಂಗವು ಸರಳವಾದ ಸ್ಥಳವಾಗಿದ್ದು, ನಾಲ್ಲು ಅಲಂಕಾರಿಕವಾದ 
ಕಂಬಗಳನ್ನು ಹೊಂದಿದೆ. ಕಂಬಗಳು ಸಾಕಷ್ಟು ಸೊಗಸಾಗಿ ರಚನೆಯಾಗಿವೆ. 
ಕಂಬಗಳರಚನೆಯಲ್ಲಿ ಅಲಂಕಾರಿಕ ಪೀಠಗಳಿದ್ದು ನಾಲ್ಲೂಮುಖಗಳಲ್ಲಿ ಸುಂದರವಾದ 
ಅಪ್ಸರಾ ಆಕೃತಿಗಳನ್ನು ತೋರಣಗಳ ಮಧ್ಯದಲ್ಲಿ ಬಿಂಬಿಸಲಾಗಿದೆ. ಕಂಬದ ಕಾಂಡಗಳು 
ನಯವಾದ ಫಂಟಾಮಾದರಿಯವಾಗಿವೆ. ಮತ್ತು ಕಂಠಿಕೆಯಲ್ಲಿ ಕುಂಭಾಕಾರವಾಗಿವೆ. ಕುಶನ್‌ 
ಬೋದಿಗೆ, ಹಾಗೂ ಫಲಕಗಳು ಮತ್ತು ಪೋತಿಕೆಗಳು ಸೊಗಸಾಗಿ ರಚನೆಯಾಗಿವೆ. 
ಕಂಬಗಳ ಪೀಠಗಳ ನಾಲ್ಲೂ ಮುಖಗಳಮೇಲೆ ರಚನೆಯಾಗಿರುವಂತಹ ಅಪ್ಪರಾ 


ಶಿಲ್ಪಗಳನ್ನು ಗಮನಿಸಬಹುದು. 


ಅಪ್ಪರಾ ಶಿಲ್ಪಗಳು ಹೆಸರಿಗೆ ತಕ್ಕಂತೆಯೇ ಬಹು ಸುಂದರವಾಗಿ ರಚನೆಯಾಗಿದ್ದಾರೆ. 
ಶಿಲ್ಪ್ಲಗಲ ಆಕೃತಿಯು  ಕಿರಿದಾಗಿದ್ದರೂ ಕೂಡಾ ಅವುಗಳನ್ನು ರಚಿಸಿರುವ ವಿಧವು 
ತಾಂತ್ರಿಕವಾಗಿ ಉನ್ನತವಾಗಿದೆ. ಶಿಲ್ಪಗಳ ದೇಹಾಕೃತಿ, ಅವುಗಳ ಅಳತೆಯ ವೈಧಾನಿಕತೆ 
ಮತ್ತು ಭಾವ-ಭಂಗಿಗಳು ಗಮನ ಸೆಳೆಯುತ್ತವೆ. ಶಿಲ್ಲಗಳೆಲ್ಲವೂ ಸಂಗೀತದ ವಾದ್ಯಗಳನ್ನು 
ಹಿಡಿದು ನೃತ್ಯಭಂಗಿಯಲ್ಲಿ ಅತ್ಯಾಕರ್ಷಕವಾಗಿ ನಿಂತಿದ್ದಾರೆ. ಅಲ್ಲದೇ ದರ್ಪಣದಲ್ಲಿ ತನ್ನ 
ಮುಖಭಛರ್ಯೆಯನ್ನು ಸರಿಪಡಿಸುವಂತಿರುವ ಸ್ತಿ ಸಹಜವಾಗಿ ಕಮಲದ ಮೊಗ್ಗನ್ನು 


ಹಿಡಿದು ನಿಂತಿರುವ ಸ್ನೀ, ಅಲ್ಲದೇ ಕೇಶವನ್ನು ಬಾಚುತ್ತಿರುವ ಸ್ನೀ ಹೀಗೆ ಹಲವಾರು 


pe) [5c] 
= 


ವೈವಿಧ್ಯಮಯವಾದ ಅಪ್ಸರೆಯರ ಶಿಲ್ಪಗಳಿವೆ. 


162 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸಾಮಾನ್ಯವಾಗಿ ಜೈನ ಬಸದಿಗಳು ಸರಳವಾಗಿರುತ್ತವೆಂಬುದು ನಂಬಿಕೆ. ಈ 
ಸ್ತೀಆಕೃತಿಗಳನ್ನು ನೋಡಿದರೆ ಹಿಂದೂ ದೇವಾಲಯಗಳಲ್ಲಿ ಇಂತಹ ಆಕೃತಿಗಳು 
ರಚನೆಯಾಗಿರುತ್ತವೆ. ಪ್ರಾಯಶಃ ಶಿಲ್ಲಕಲಾವಿದನಿಗೆ, ಈ ಜಾಗಗಳಲ್ಲಿ ರಚನೆಯಾಗುವುದು 
ಇಂತಹ ಅಪ್ಪರಾ ಶಿಲ್ಪಗಳೆಂಬುದು ಆಗಿರುವುದರಿಂದ ಆ ಶಿಲ್ಲಗಳನ್ನೇ ಅವನು ಕೆತ್ತಿದ್ದಾನೆ. 
ಈ ಶಿಲ್ಪಗಳನ್ನು ಒಟ್ಟಾಗಿ ತೌಲನಿಕವಾಗಿ ನೋಡಿದಾಗ ಒಂದಕ್ಕೊಂದು ಅನುರೂಪವಾದ 
ಜೋಡಿಗಳಂತೆ ಕಂಡುಬರುತ್ತವೆ. ಒಟ್ಟಾರೆಯಾಗಿ ಅಪ್ಪರಾ ಶಿಲ್ಪಗಳು ದೇವಾಲಯದ 
ಅಂದವನ್ನು ಹೆಚ್ಚಿಸುವುದರ ಜೊತೆಗೆ ಅಂದಿನ ಸಾಮಾಜಿಕತೆಯತ್ತಲೂ ಬೆಳಕು ಚೆಲ್ಲುತ್ತವೆ. 
ಹಿಂದೂ ದೇವಾಲಯಗಳಲ್ಲಿ ನಡೆಯುವ ಪೂಜಾಅ ಕೈಂಕರ್ಯಗಳಂತೆಯೇ ಜೈನ ಧಾರ್ಮಿಕ 
ಆಚರಣೆಯಲ್ಲಿ ತೀರ್ಥಂಕರರ ಪೂಜೆ ಪುನಸ್ವಾರಗಳು ನಡೆಯುತ್ತವೆ. ಅವರಿಗೂ ಕೂಡಾ 
ಷೋಢಷೋಪಚಾರದ ಪೂಜೆಗಳು ನಿತ್ಕನಿರಂತರವಾಗಿ ಚಲಾವಣೆಯಲ್ಲಿದ್ದವು ಮತ್ತು 
ಈಗಲೂ ನಡೆಯುತ್ತಿವೆ. ಆದುದರಿಂದ ಚಾಮರ ಸೇವೆ, ಸಂಗೀತ ಸೇವೆ, ನರ್ತನ 
ಸೇವೆಗಳು ಪೂಜೆಯಲ್ಲಿ ಅಂಗಗಳು. ಅವುಗಳನ್ನು ಶಿಲ್ಲದಲ್ಲಿ ಫನೀಕರಿಸಿ ಇಂತಹ ಶಿಲ್ಪಗಳನ್ನು 
ದೇವಾಲಯದ ಪರಿಸರದಲ್ಲಿ ರಚಿಸಲಾಗುತ್ತದೆ. ಪ್ರಾಯಶಃ ಅಂತಹ ಒಂದು ಪ್ರಯತ್ನವೇ 


ಈ ಶಿಲ್ಪಗಳೆಂದು ಹೇಳಬಹುದು. 


ಬ್ರಹ್ಮಜಿನಾಲಯದ ಮುಖಮಂಟಪ ಅಥವಾ ತೆರೆದ ಸಭಾಮಂಟಪವು ಸಾಕಷ್ಟು 


ವಿಶಾಲವಾಗಿದ್ದು, ಇಳಿಜಾರಾದ ಕಪೋತಸಹಿತವಾದ ಮಾಳಿಗೆಯನ್ನು ಹೊಂದಿದೆ. 


163 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸಭಾಮಂಟಪವು ಹಲವಾರು ವೈವಿಧ್ಯಮಯವಾದ ವಿಶಿಷ್ಠವಾದ ಕಂಬ ಮಾದರಿಗಳನ್ನು 
ಹೊಂದಿದೆ. ಮುಖಮಂಟಪದ ಕಂಬಗಳಲ್ಲಿ ಚತುರಸ್ರವಾದ ಕಂಬಗಳು, ಪದ್ಮ, ವೃತ್ತ 
ಮಾದರಿ ಕಂಬಗಳು ರಚನೆಯಾಗಿವೆ. ಮಂಟಪದ ಹೊರಭಾಗದ ಕಂಬಗಳನ್ನು ಕಕ್ತಾಸನ 
ರೀತಿಯ ಎತ್ತರದ ಕಟ್ಟೆಯಮೇಲೆ ರಚಿಸಲಾಗಿದೆ. ಇನ್ನುಳಿದ ಕಂಬಗಳು ಮಂಟಪದ 
ಮಾಳಿಗೆಗೆ ಮಧ್ಯದಲ್ಲಿವೆ. ಮಧ್ಯದಲ್ಲಿ ನಾಲ್ಕು, ಅವುಗಳಿಗೆ ಹೊರಭಾಗಕ್ಕೆ ತಲಾ ಎರಡು 
ಕಂಬಗಳನ್ನು ರಚಿಸಲಾಗಿದೆ. ಅಂದರೆ ಮಂಟಪದ ಒಳಭಾಗದಲ್ಲಿ ಒಟ್ಟು 
ಹನ್ನೆರಡುಕಂಬಗಳಿವೆ.  ಕಕ್ಷಾಸನದ ಮೇಲ್ಸಾಗದಲ್ಲಿ ಒಟ್ಟು ಹದಿನೆಂಟುಕಂಬಗಳನ್ನು 
ರಚಿಸಲಾಗಿದೆ. ಈ ಕಂಬಗಳ ರಚನೆಯಲ್ಲಿ ಹೊಸತನವು ಕಾಣದೇ ಹೋದರೂ 
ಅವುಗಳಲ್ಲಿರುವ ಹೊಂದಾಣಿಕೆಯು ದೇವಾಲಯದ ರಚನೆಯಲ್ಲಿ ಸಾಕಷ್ಟು ತಾಂತ್ರಿಕತೆಯನ್ನು 
ಬಿಂಬಿಸುತ್ತದೆ. ಮಂಟಪದ ಮಾಳಿಗೆಯು ಮಧ್ಯದಭಾಗದಲ್ಲಿ ಮಾತ್ರವೇ ಸಮತಟ್ಪಾಗಿದ್ದು, 
ಸುತ್ತಲೂ ಅಂದರೆ ಕಕ್ಷದ ಭಾಗದಲ್ಲಿ ಇಳಿಜಾರಾಗಿದೆ. ಇಳಿಜಾರಾದ ಭಾಗದಲ್ಲಿನ 
ಹಾಸುಬಂಡೆಗಳನ್ನು ಒಪ್ಪವಾಗಿ ಜೋಡಿಸಿ ಅವುಗಳನ್ನು ಮೇಲಿನ ಭಾಗದಲ್ಲಿನ ವೇದಿಪಟ್ಟದ 
ಅಡಿಯಲ್ಲಿ ನಿಲ್ಲಿಸಲಾಗಿದೆ. ಇದರಿಂದ ತಾಂತ್ರಿಕವಾಗಿ ಇಳಿಜಾರದಕಲ್ಲುಗಳು ಮಂಟಪದ 
ಮುಂಭಾಗಕ್ಕೆ ಬರುತ್ತವೆ ಮತ್ತು ಅವುಗಳಿಗೆ ಆಸರೆಯಾಗಿ ಹೊರಭಾಗದ ಕಂಬಗಳನ್ನು 
ದುಡಿಸಿಕೊಳ್ಳಲಾಗಿದೆ. ಮಂಟಪದ ಮಾಳಿಗೆಗೆ ಹೋಗಲು ಚತುರಸ್ತವಾದ ರಂಧ್ರವನ್ನು 
ಕೊರೆಯಲಾಗಿದ್ದು, ಪ್ರಸ್ತುತ ಅದನ್ನು ಮುಚ್ಚಲಾಗಿದೆ. ಆ ಕಾಲದಲ್ಲಿ ಕಲ್ಲಿನ ಏಣಿಯೊಂದು 
ಅಲ್ಲಿ ಇದ್ದಿರಬಹುದಾದ ಸಾಧ್ಯತೆಯಿದೆ. ಅಂತಹ ದಾಖಲೆಗಳನ್ನು ಐಹೊಳೆಯ ಲಾಡಖಾನ 


ದೇವಾಲಯದಲ್ಲಿ ಇಂದಿಗೂ ನೋಡಬಹುದು. ಒಟ್ಟಾರೆಯಾಗಿ ಲಕ್ಷುಂಡಿಯ 


164 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಬಹ್ಮಜಿನಾಲಯವು ಅಧ್ದುತವಾದ ವಾಸ್ತುವಿನ್ಯಾಸವನ್ನು ಹೊಂದಿದ ಬಸದಿಯಾಗಿದೆ. ಇಲ್ಲಿ 
ದುಡಿಸಿಕೊಂಡಂತಹ ವಾಸ್ತು ಅಂಶಗಳು ಈಗಾಗಲೇ ಬೇರೆಬೇರೆ ಸಂಧರ್ಬಗಳಲ್ಲಿ 
ಉಪಯೋಗಗೊಂಡಿವೆ. ಹೀಗಾಗಿ ಬ್ರಹ್ಮಜಿನಾಲಯದಲ್ಲಿ ಅವುಗಳನ್ನು ಪ್ರೌಢವಾಗಿ 


ಉಪಯೋಗಗೊಂಡಿವೆ. ಬ್ರಹ್ಮಜಿನಾಲಯವಿ ಆದುದರಿಂದಲೇ ಆ ಕಾಲದ ಅತುತ್ತಮವಾದ 


ವಾಸ್ತುಕೃತಿಗಳಲ್ಲಿ ಒಂದಾಗಿದೆ. 


ಬ್ರಹ್ಮಜಿನಾಲಯದಲ್ಲಿರುವ ಎರಡು  ಶಿಲ್ಲಗಳನ್ನು ಈ ಸಂಧರ್ಬದಲ್ಲಿ 
ಗಮನಿಸಲೇಬೇಕು. ಮೊದಲನೆಯದು ಬ್ರಹ್ಮನ ಶಿಲ್ಪ ಮತ್ತು ಎರಡನೆಯದು ಅಂಬಿಕಾ 
ಯಕ್ಷಿಯ ಶಿಲ್ಪ. ಈ ಎರಡೂ ಶಿಲ್ಲಗಳು ಘನಶಿಲ್ಲಗಳಾಗಿವೆ. ನವರಂಗದಲ್ಲಿ ಈ ಶಿಲ್ಪಗಳನ್ನು 
ಇರಿಸಲಾಗಿದೆ. ಸ್ಥಾನಕ ಭಂಗಿಯಲ್ಲಿರುವ ಬ್ರಹ್ಮನು ಚತುರ್ಮುಖನಾಗಿದ್ದಾನೆ. ಶಿಲ್ಪದ 


ಸುತ್ತಲೂ ಇದ್ದಂತಹ ಪ್ರಭಾವಳಿಯು ಹಾಳಾಗಿದ್ದರಿಂದ ಅದರ ಚಿತ್ರಣವು ಅಸಾಧ್ಯವಾಗಿದೆ. 


| 


Ce 


ಲ್ಲದಲ್ಲಿ ಬ್ರಹ್ಮನು ಚತುರ್ಬಾಹು ಹಸ್ತನಾಗಿದ್ದು, ಅಭಯ ಹಸ್ತ ಮತ್ತು ಕಲಶವನ್ನು ಮಾತ್ರ 
ಹಿಡಿದಿರುವ ಕೈಗಳು ಉಳಿದಿವೆ. ಹಿಂಭಾಗದ ಕಿಗಳು ಮುರಿದುಹೋಗಿವೆ. ಇನ್ನು ಶಿಲ್ಲದ 
ಮೈಮಾಟವು ಸಾಕಷ್ಟು ನೈಜವಾಗಿ ರಚನೆಗೊಂಡಿದೆ. ಕಲಾವಿದನು ಕುಸುರಿನಿಂದ 
ಕೆತ್ತನೆಯನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಅಂಬಿಕಾ ಶಿಲ್ಪದಲ್ಲಿ ಯಕ್ಷಿಯು ಪೀಠದ 


ಮೇಲೆ ಸುಖಾಸನದಲ್ಲಿ ಕುಳಿತಿದ್ದು ಅವಳ ಕೈಯಲ್ಲಿ ವರದ ಮತ್ತು ಬೀಜಪೂರಕ 


ಮುದ್ರೆಯಲ್ಲಿದ್ದು ಹಿಂಭಾಗದ ಕೈಗಳಲ್ಲಿ ಪಾಶ ಮತ್ತು ಅಂಕುಶಗಳನ್ನು ಹಿಡಿದಿದ್ದಾಳೆ. ಶಿಲ್ಪವು 


165 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಸೊಗಸಾಗಿ ಮತ್ತು ಸ್ವಾಭಾವಿಕವಾಗಿ ರಚನೆಯಾಗಿದೆ. ಈ ಶಿಲ್ಪಗಳೂ ಕೂಡಾ ನೇಮಿನಾಧನ 


ಶಿಲ್ಲದಂತೆ ಸೊಗಸಾಗಿ ರಚನೆಯಾಗಿವೆ. 


ಬಹ್ಮಜಿನಾಲಯದ ನಿರ್ಮಾಣದ ಕಾಲದಬಗ್ಗೆ ಶಾಸನದ ದಾಖಲೆಯಿರುವುದರಿಂದ 
ಸ್ಪಷ್ಟವಾಗಿ ಕ್ರಿ.ಶ.1007ರ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದ್ದಿರಬಹುದಾಗಿದೆ. 
ಬಹ್ಮಜಿನಾಲಯದ ಅವರಣದಲ್ಲಿ ಈ ಮೊದಲು ಇನ್ನು ಹಲವಾರು ಜೈನ 
ಬಸದಿಗಳಿದ್ದವೆಂದು ತಿಳಿದುಬರುತ್ತದೆ. ಈ ಅವರಣದಲ್ಲಿ ಒಟ್ಟು ಐದು ಬಸದಿಗಳಿದ್ದವೆಂದು 
ಹೇಳಲಾಗುತ್ತದೆ. ಕಂಬದಹಳ್ಳಿಯ ಪಂಚಕೂಟಿಬಸದಿಯ '5 ರೀತಿಯಲ್ಲಿ ಇಲ್ಲಿಯೂ ಐದು 
ಪ್ರತ್ಯೇಕವಾದ ಬಸದಿಗಳಿದ್ದವಂತೆ. ಇನ್ನು ಒಂದು ಅಂಶವೆಂದರೆ, ಅತ್ತಿಯಬ್ಲೆ ನಿರ್ಮಿಸಿದ 
ಬಸದಿಯ ಇಂದು ಹಾಳಾಗಿದ್ದು ಆ ಬಸದಿಯು ಪ್ರಸ್ತುತ ಇರುವ ಚಿಕ್ಷಬಸದಿಯ 


p-] 


ಉತ್ತರಕ್ಕೆ ಇದ್ದಿತೆಂದು ಅಭಿಪ್ರಾಯಪಡಲಾಗುತ್ತದೆ. ಆದರೆ ದಾಖಲೆಗಳ ಅನುಪಸ್ಥಿತಿಯಲ್ಲಿ 
ಅದನ್ನು ಸ್ಪಷ್ಟವಾಗಿ ನಂಬುವುದು ಕಷ್ಟ ಸಾಧ್ಯವೆಂದು ಹೇಳಬಹುದು. ಅತ್ತಿಯಬ್ಬೆಯ ಎರಡು 
ಶಾಸನಗಳು ಕೂಡಾ ಬಸದಿಯನ್ನು ನಿರ್ಮಿಸಿದ ಮತ್ತು ದಾನ ನೀಡಿದ ದಾಖಲೆಯನ್ನು 
ನೀಡುತ್ತವೆ "'. ಹೀಗಾಗಿ ಬಹ್ಮಜಿನಾಲಯದ ಉಲ್ಲೇಖವು ಇದರ ಭಾಗವಾಗಿರುವುದರಿಂದ 
ಪ್ರಸ್ತುತ ಬ್ರಹ್ಮ ಜಿನಾಲಯವೇ  ಅತ್ತಿಯಬ್ಲೆಯು ನಿರ್ಮಿಸಿದ ಜಿನಾಲಯವಾಗಿದೆ. 
ಅತ್ತಿಯಬ್ಲೆಯ ಸಾಧನೆಯು ಬಹುಶ್ರೇಷ್ಠವಾದುದು. ಅವಳು ರನ್ನನಿಂದ 


ಅಜಿತನಾಧಪುರಾಣವನ್ನು ರಚಿಸಲು ಕಾರಣಳಾಗಿದ್ದಾಲೆ. ಅಜಿತ ಪುರಾಣದಲ್ಲಿ 


ದಾನಚಿಂತಾಮಣಿ ಅತ್ತಿಯಬ್ಬೆಯನ್ನು ಕುರಿತು ಅತ್ಯುತ್ತಮವಾದ ಮಾತುಗಳನ್ನು ರನ್ನನು 


166 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಹೇಳಿದ್ದಾನೆ '. ಇದರಿಂದಾಗಿ ಅವಳು ಕೇವಲ ಬಸದಿಯ ನಿರ್ಮಾಣವಒಂದೇ ಅಲ್ಲ, 


ಬದಲಾಗಿ ಸಾಹಿತ್ಯ ರಚನೆಗೂ ಕೂಡಾ ಪ್ರೇರೆಪಕಳಾಗಿದ್ದಾಳೆ. 


ಚಿಕ್ಕಬಸದಿ ": (ಚಿತ್ರ- 186 ರಿಂದ 192) 


ಚಿಕ್ಷಬಸದಿಯು ಬ್ರಹ್ಮಜಿನಾಲಯದ ಪಕ್ಕದಲ್ಲಿದೆ. ಈ ಬಸದಿಯು ಸರಳವಾದ 
ವಾಸ್ತುಕೃತಿಯಾಗಿದೆ. ಇದೊಂದು ಚತುರಸ್ತವಾದ ವಿನ್ಯಾಸವಿರುವ ಬಸದಿಯಾಗಿದ್ದು, ಐದು 
ಕೂಡಾ ದ್ರಾವಿಡ ಮತ್ತು ಕೆಲವು ಔತ್ತರೇಯ ವಾಸ್ತು ಅಂಶಗಳನ್ನು ಹೊಂದಿದೆ. 
ಬಹ್ಮಜಿನಾಲಯದ ಅವಳಿ ತಮ್ಮನಂತಿರುವ ಚಿಕ್ಕಬಸದಿಯು ಏಕಕೂಟ ಬಸದಿಯಾಗಿದೆ. 
ಗರ್ಭಗೃಹ, ಸುಕನಾಶಿ ಮತ್ತು ನವರಂಗ ಹಾಗು ಸಭಾಮಂಟಪವನ್ನು ಹೊಂದಿತ್ತು, ಪ್ರಸ್ತುತ 


ಅದು ಬಹುತೇಕವಾಗಿ ಹಾಳಾಗಿ ಹೋಗಿದ್ದು ಕೇವಲ ಮುಖಮಂಟಪದಂತೆ ಎರಡು 


ಕಂಬಗಳನ್ನು ಮಾತ್ರ ಉಳಿಸಿಕೊಂಡುಬಂದಿದೆ. 


ಚಿಕ್ಕ್ಷಬಸದಿಯು ಪಾದಬಂಧ ಅಧಿಷ್ಠಾನದ ಮೇಲೆ ರಚನೆಯಾಗಿದೆ. ಜಗತಿ, 
ಉಪಾನ, ಚಾಚುಕುಮುದ, ಕಪೋತಪಟ್ಟಿ, ಮಕರಪಟ್ಟಿ, ಮತ್ತು ಜಗತಿಯ ರಚನೆಯಾಗಿದೆ. 
ಮಕರ ಪಟ್ಟಿಯಲ್ಲಿ ಕೆಲವು ಭಾಗವನ್ನು ಮತ್ತು ಮಕರಗಳಾಗಿ ಕೆತ್ತಲಾಗಿದೆ. ಈ 
ಅಧಿಷ್ಠಾನವು ಅತ್ಯಂತ ಸರಳವಾದುದು. ಅಧಿಷ್ಠಾನದ ಮೇಲ್ಲಾಗವೇ ಭಿತ್ತಿಯಾಗಿದೆ. 
ಭಿತ್ತಿಯೂ ಕೂಡಾ ಬಹು ಸರಳವಾದುದು. ಕೋಷ್ಟ ಅಧವಾ ಕಂಬಪಂಜರಗಳನ್ನು ಇಲ್ಲಿ 


ರಚಿಸಲಾಗಿಲ್ಲ, ಬದಲಾಗಿ ಕುಢ್ಯಸ್ಥಂಭಗಳನ್ನು ರಚಿಸಲಾಗಿದೆ. 


167 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


7 


ಕುಢ್ಯ-ಆರೆಗಂಬಗಳು ಕಪೋತದವರೆಗೂ ಹರಡಿವೆ. ಕಂಬಗಳು ಚತುರಸ್ತವಾಗಿದ್ದು 
ತೆಳುವಾಗಿವೆ. ಈ ಕಂಬಗಳ ಬೋದಿಗೆಗಳೂ ಸಹ ಈ ಹಿಂದಿನ ಮಾದರಿಗಳನ್ನೇ 
ಅನುಸರಿಸುತ್ತವೆ. ಭಿತ್ತಿಯಲ್ಲಿ ಕರ್ಣಭಾಗದಲ್ಲಿ ಮತ್ತು ಭದ್ರದಲ್ಲಿ ಚೌಕಾಗಿಯೇ ಹಿಂದೆ ಮತ್ತು 
ಮುಂದೆ ಸರಿತಗಳನ್ನು ಕಾಣಬಹುದು.  ಕೋಷ್ಟಗಳು ಇಲ್ಲದೇ ಇರುವ ವಿಷಯವನ್ನು 


ಹೇಳಿದೆ. 


ಸುಕನಾಶಿಯನ್ನು ಸ್ವಲ್ಪಮಟ್ಟಿಗೆ ಕಿರಿದಾಗಿ ರಚಿಸಲಾಗಿದೆ. ಅದು ಗರ್ಭಗೃಹದೊಂದಿಗೆ 
ಮತ್ತು ನವರಣ್ಣದೊಂದಿಗೆ ಸೇರುವ ಬಾಗದಲ್ಲಿ ಅಧಿಷ್ಠಾನದಿಂದಲೇ ನಕ್ಷಾತ್ರಾಕಾರದ 


ರಚನೆಯಂತೆ ಕಾಣುವ ಕಂಬವನ್ನು ಕಪೋತದೊರೆಗೂ ರಚಿಸಲಾಗಿದೆ. ಐದರ ಅಧಿಷ್ಠಾನ 


168 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಭಾಗದಲ್ಲಿ ವೃತ್ತಾಕಾರವಾದ ಚಾಚುಗಳನ್ನು ರಚಿಸಿದ್ದು ಕಪೋತ ಭಾಗದಲ್ಲಿ ಅದನ್ನು 
ಹೊರಚಾಚಿದಂತೆ ರಚಿಸಲಾಗಿದೆ. ಈ ಅಂಶವು ಸಾಮಾನ್ಯವಾಗಿ ನಾಗರ ಶೈಲಿಯ 


ದೇವಾಲಯಗಳಲ್ಲಿ ಕಂಡುಬರುತ್ತದೆ. 


ಚಿಕ್ಕ ಬಸದಿಯ ವೇದಿಬಂಧವು ಮಾತ್ರ ಉಳಿದಿದೆ. ಈ ಬಸದಿಗೆ ಪ್ರಸ್ತುತದಲ್ಲಿ 
ಶಿಖರವು ಕಂಡುಬರುವುದಿಲ್ಲ. ಕಪೋತದ ಭಾಗವೂ ಕೂಡಾ ಸರಳವಾಗಿದೆ. ಇದರಲ್ಲಿ 
ಯಾವುದೇ ಹೆಚ್ಚಿನ ಕೆತ್ತನೆಗಳಿಲ್ಲ. ಅಲ್ಲಲ್ಲಿ ನಾಶಿಗಳನ್ನು ರಚಿಸಲಾಗಿದೆ. ವೇದಿಯಲ್ಲಿ ಕೂಟ 
ಶಾಲ ಮತ್ತು ಕೂಟಗಳಲ್ಲು ರಚಿಸಲಾಗಿದೆ. ಶಾಲದ ಮಧ್ಯದಲ್ಲಿ ನಾಶಿಗಳನ್ನು ಕೆತ್ತಲಾಗಿದೆ. 
ಈ ವಾಸ್ತು ಅಂಶಗಳಲ್ಲಿ ಯಾವುದೆ ಕೆತ್ತನೆಗಳಿಲ್ಲ. ಚೌಕಾದ ಆಕಾರಗಳು ಇವುಗಳಲ್ಲಿವೆ. 
ನಾಶಿಯಾಗಿದ್ದರೇ ಈ ಮೊದಲಿನ ಬಸದಿಯಲ್ಲಿ ನೋಡಿದಂತೆ ನಾಶಿಯ ತುದಿಯಲ್ಲಿ 
ಕೀರ್ತಿಮುಖವು ಕಂಡುಬರುವುದಿಲ್ಲ. ಇಲ್ಲಿ ಅದನ್ನು ಚೌಕಕಾರವಾಗಿ ರಚಿಸಲಾಗಿದೆ. 


ಒಟ್ಟಾರೆಯಾಗಿ ನೋಡಿದಾಗ ಇದೊಂದು ಅಪೂರ್ಣವಾದ ರಚನೆಯಾಗಿದ್ದಿರಬಹುದೆಂಬ 


ಭಾವನೆ ಬರುತ್ತದೆ. 


ಚಿಕ್ಕಬಸದಿಯ ನವರಂಗಕ್ಕೆ ಪ್ರವೇಶಿಸುವ ದ್ವಾರಬಂಧವು ಅತ್ಯಂತ ಸರಳವಾಗಿದೆ. 
ಐದು ಪಂಚಶಾಖಾ ದ್ವಾರವಾಗಿದ್ದು, ಶಾಖೆಗಳು ಯಾವುದೆ ಕೆತ್ತನೆಗಳನ್ನು ಹೊಂದಿರುವುದಿಲ್ಲ. 
ಮಧ್ಯದ ಶಾಖೆಯು ಸ್ಥಂಭಿಕೆಯಾಗಿದ್ದು, ಬೋದಿಗೆಯನ್ನು ಹೊಂದಿದೆ. ಲಲಾಟ ಬಿಂಬದಲ್ಲಿ 


ಪದ್ಮಾಸನದಲ್ಲಿ ಕುಳಿತಿರುವ ದ್ಯಾನಮುದೆಯ ತೀರ್ಥಂಕರನ ಶಿಲ್ಪವಿದೆ. ಈ ಬಸದಿಯ 


169 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಒಳಭಾಗವು ಕೂಡಾ ಅಷ್ಟೇನು ವಿಶೇಷತೆಯಿಂದ ಕೂಡಿರುವುದಿಲ್ಲ. ಆದರೂ 
ಬಹ್ಮಜಿನಾಲಯದ ಪಕ್ಷದಲ್ಲಿಯೇ ನಿರ್ಮಾಣವಾಗಿರುವುದರಿಂದ ಅಂದು ಇದು ಬಹು 


ಪ್ರಮುಖವಾದ ಬಸದಿಯಾಗಿತ್ತೆಂದು ಹೇಳಬಹುದು. 


ನಾಗನಾಥೇಶ್ವರ ಬಸದಿ." (ಚಿತ್ರ- 193 ರಿಂದ 210) 

ನಾಗನಾಥಧೇಶ್ವರ ಬಸದಿಯನ್ನು ಪ್ರಸ್ತುತವಾಗಿ ನಾಗನಾಥಧೇಶ್ವರ ದೇವಾಲಯವೆಂದು 
ಕರೆಯಲಾಗುತ್ತದೆ. ಮೂಲತಃ ಜಿನಾಲಯವಾದ ಇದನ್ನು ಕಾಲಾನಂತರದಲ್ಲಿ ಶೈವ 
ದೇವಾಲಯವಾಗಿ ಪರಿವರ್ತಿಸಲಾಗಿದೆ. ನಾಗನಾಥ ಬಸದಿಯು ಸಾಕಷ್ಟು ಆಕರ್ಷಕವಾದ 
ವಾಸ್ತು ರಚನೆಗಳನ್ನು ಹೊಂದಿದೆ. ಚಿಕ್ಷಬಸದಿಯ ಕಾಲಘಟ್ಟದಲ್ಲಿ ನಿರ್ಮಿಸಿರಬಹುದಾದ 


ಐದು ಏಕಕೂಟ ದ್ರಾವಿಡ ವಿಮಾನವುಳ್ಳ  ಆಲಯವಾಗಿದೆ. ವಿನ್ಯಾಸದಲ್ಲಿ ಗರ್ಭಗೃಹ, 


ಸುಕನಾಶಿ, ನವರಂಗ ಮತ್ತು ಎರಡುಕಂಬಗಳ ಕಿರಿದಾದ ಮುಖಮಂಟಪವನ್ನು ಹೊಂದಿದೆ. 


ಬಸದಿಯ ಅಧಿಷ್ಠಾನವು ಪಾದಬಂಧ ಅಧಿಷ್ಠಾನವಾಗಿದೆ. ಇದು ಅತ್ಯಂತ 
ಸರಳವಾದ ಭಾಗವಾಗಿದೆ. ಜಗತಿ, ಉಪಾನ, ಕಂಠಿಕಾ, ಚಾಚುಕುಮುದ, ಕಪೋತಗಳು 
ಅಧಿಷ್ಠಾನವಾಗಿದೆ. ಬಸದಿಯ ಭಿತ್ತಿಯು ಸಾಕಷ್ಟು ಸೊಗಸಾಗಿ ರಚನೆಗೊಂಡಿದೆ. 
ಬಸದಿಯ ಭಿತ್ತಿಯಲ್ಲಿ ಕೋಷ್ಟ, ಪಂಜರಗಳ ರಚನೆಯು ಕ್ರಮವಾಗಿ ರಚನೆಯಾಗಿವೆ. 


ಐವುಗಳ ಪಾಶನ್ಯಗಳಲ್ಲಿ ಕುಢ್ಯಗಳನ್ನು ರಚಿಸಲಾಗಿದೆ. ಇವುಗಳ ವಿನ್ಯಾಸಗಳು ಸುಂದರವೂ 


170 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಮತ್ತು ನೈಜವಾಗಿವೆ. ಸಾಧಾರಣ ಎತ್ತರವನ್ನು ಹೊಂದಿರುವ ಭಿತ್ತಿಯಾದ್ದರಿಂದ ಕೋಷ್ಟ 


ಮತ್ತು ಕಂಬಪಂಜರಗಳು ಸೊಗಸಾಗಿ ಮೂಡಿಬಂದಿವೆ. 


ನಾಗನಾಥೇಶ್ವರ ಬಸದಿಯ ರೇಖಾ ತಳವಿನ್ಯಾಸ. 


ಕೋಷ್ಟಗಳ ರಚನೆಯಲ್ಲಿ ಈ ಹಿಂದಿನ ತಾಂತ್ರಿಕತೆಯನ್ನೇ ಮುಂದುವರೆಸಲಾಗಿದೆ. 
ಜೋಡಿ ಅರೆಗಂಬಗಳ ಮೇಲೆ ಕಪೋತವನ್ನು ರಚಿಸಿದ್ದು, ಅದರ ಮೇಲೆ ಮಕರಪಟ್ಟಿ, 
ಸ್ತೂಪಿಯ ರಚನೆ ಹಾಗೂ ಕಲಶವನ್ನು ಕಾಣಬಹುದು. ಸ್ತೂಪಿಯ ಮುಖಭಾಗದಲ್ಲಿ 
ನಾಶಿಯ ರಚನೆಯೂ ಇರುತ್ತದೆ. ಇನ್ನು ಕಂಬ ಪಂಜರದ ರಚನೆಯೂ ಕೂಡಾ ಈ 
ಹಿಂದಿನ ರಚನೆಗಳನ್ನೇ ಮುಂದುವರೆಸುತ್ತದೆ. ಕಂಬಗಳನ್ನು ಕಿರಿದಾಗಿ ರಚಿಸಿದ್ದು ಅವುಗಳ 


171 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಮೇಲೆ ಕಿರಿದಾದ ಆಕರ್ಷಕವಾದ ಶಿಖರವಿದೆ. ಶಿಖರದ ಸುತ್ತಲೂ ಹರಡಿರುವ ಮಕರ 
ತೋರಣವಿದೆ.  ತೋರಣವು ಸಾಕಷ್ಟು ಅಲಂಕರಕವಾಗಿದ್ದು, ಕೀರ್ತಿಮುಖದ 
ಬಾಯಿಯಿಂದಲೇ ತೋರಣದ ಭಾಗವು ಉಧ್ದವವಾಗುತ್ತದೆಂಬ ಭಾವನೆ ಬರುವಂತಿದೆ. 
ತೋರಣವು ಬಹು ಸೂಕ್ಷ್ಮವಾದ ಕೆತ್ತನೆಯನ್ನು ಹೊಂದಿದೆ ಹಾಗೂ ಅದರ ರಚನೆಯಲ್ಲಿ 
ಹೂಗುಚ್ಚ ಮತ್ತು ಬಳ್ಳಿಗಳ ರಚನೆಗಳು ಮೂಡಿಬಂದಿವೆ. ಕಾಶಿವಿಶ್ವೇಶ್ವರ ದೇವಾಲಯದಲ್ಲಿನ 
ಕಂಬಪಂಜರಗಳನ್ನು ಇವುಗಳು ವಿನ್ಯಾಸದಲ್ಲಿ ಹೋಲುತ್ತವೆ. ಸುಕನಾಶಿಯ ಭಾಗದಲ್ಲಿ 
ಬಹುಮುಖವನ್ನು ಹೊಂದಿರುವ ಕಂಬವನ್ನು ಕಪೋತದುದ್ದಕ್ಕೂ ರಚಿಸಿದ್ದು, ಅದರ ಮೇಲೆ 
ನಾಶಿಯನ್ನು ರಚಿಸಿದೆ. ನಾಶಿಯಲ್ಲಿ ಅಂಬಿಕಾ ಯಕ್ಷಿಯ ಶಿಲ್ಪವಿದೆ. ಈ ಶಿಲ್ಲವನ್ನು 


ಬ್ರಹ್ಮಜಿನಾಲಯದ ಅಂಬಿಕಾ ಶಿಲ್ಪಕ್ಷೇ ಹೋಲಿಸಬಹುದು. 


ಬಸದಿಯ ಕಪೋತ ಮತ್ತು ವೇದಿಪಟ್ಟಿಕೆಯನ್ನು ಗಮನಿಸಬಹುದು. ಕಪೋತವು 
ಸಾಕಷ್ಟು ಅಲಂಕೃತವಾಗಿದೆ. ಅದರ ಪ್ರತಿಯೊಂದು ಹಂತದಲ್ಲಿಯೂ ನಾಶಿ, ಕೀರ್ತಿಮುಖ 
ಮತ್ತು ಜೋಡಿಅನೆಗಳ ರಚನೆಯನ್ನು ಕಾಣಬಹುದು. ಇದು ಕಪೋತದುದ್ದಕ್ಕೂ 
ಮುಂದುವರೆಯುತ್ತದೆ. ಇನ್ನು ಮಕರ ಪಟ್ಟಿಯು ಸಾಕಷ್ಟು ರಚನಾತ್ಮಕವಾಗಿದೆ. ಇದರಲ್ಲಿ 
ಮಕರಗಳು, ಹಂಸಗಳು ಹಾಗೂ ಹಲವಾರು ಸೂಕ್ಷ್ಮವಾದ ಕೆತ್ತನೆಗಳನ್ನು ನೋಡಬಹುದು. 
ಅಂತೆಯೇ, ವೇದಿಯಲ್ಲಿ ಶಾಲ, ಕೂಟ ಮತ್ತು ನಾಶಿಗಳನ್ನು ಕ್ರಮವಾಗಿ ರಚಿಸಲಾಗಿದೆ. 
ಶಾಲಗಳು ಸಾಕ್ಟು ವಿಶೇಷವಾಗಿದ್ದು ಮುಭಾಗದಲ್ಲಿ ಅಲಂಕೃತವದ ನಾಶಿಯನ್ನು ಹೊಂದಿವೆ. 


ನಾಶಿಯ ತುದಿಯ ಮೇಲೆ ಕೀರ್ತಿಮುಖವನ್ನು ರಚಿಸಲಾಗಿದೆ. ನಾಶಿಗಳಲ್ಲಿ ತೀರ್ಥಂಕರ 


172 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಮತ್ತು ಯಕ್ಷ ಯಕ್ಷಿಯರ ಶಿಲ್ಪಗಳನ್ನು ಕೆತ್ತಲಾಗಿದೆ. ವೇದಿಬಂಧವು ಒಟ್ಟಾರೆಯಾಗಿ 


ಸೊಗಸಾಗಿ ರಚನೆಗೊಂಡಿದೆ. 


ಬಸದಿಯ ಒಳಭಾಗದಲ್ಲಿ ಗರ್ಭಗೃಹದಲ್ಲಿ ಇಂದು ಕೇವಲ ಸರ್ಪದ 
ಭಾಗಸಹಿಒತವಾದ ಪೀಠವನ್ನು ಮಾತ್ರ ಕಾಣಬಹುದು. ಸರ್ಪವು ಪಾರ್ಶನಾಧ 
ತೀರ್ಥಂಕರನ ಚಿನ್ನೆಯಾಗಿದ್ದು, ಪ್ರಾಯಶಃ ಈ ಬಸದಿಯು ಪಾಶನ್ವನಾಥ 
ಬಸದಿಯಾಗಿದ್ದಿರಬಹುದಾಗಿದೆ. ನಾಗನಾಧನೆಂದು ಕರೆಯಲಾಗುತ್ತಿರುವುದು ಪೀಠದಲ್ಲಿರುವ 
ಸರ್ಪದ ರಚನೆಯಿಂದಾಗಿದೆ. ಸರ್ಪವು ಪಾಶz್ವನಾಧನನ್ನು ಬಿಂಬಿಸುವುದರಿಂದ ಪೀಠದಲ್ಲಿ 
ಪಾಶ್ವನಾಧನ ಶಿಲ್ಪವಿದ್ದಿರಬಹುದಾಗಿದೆ”'. ಪೀಠದ ಪ್ರಭಾವಳಿಯಲ್ಲಿ ಚಾಮರಧಾರರ 
ಶಿಲ್ಲಗಳು ಹಾಗೆಯೇ ಉಳಿದಿವೆ. ಗರ್ಭಗೃಹದ ದ್ಹಾರಬಂಧವು ಪಂಚಶಾಖೆಗಳನ್ನು 
ಹೊಂದಿದ್ದು, ಕೆತ್ತನೆಗಳನ್ನು ಕಾಣಬಹುದು. ವಜ್ರ, ಸ್ಥಂಭಿಕೆ , ಬಳ್ಳಿಸುರುಳಿ ಹಾಗೂ 


@ 


ಲಲಾಟದಲ್ಲಿ ಧ್ಯಾನಸ್ಥ ಮುಕ್ತೊಡೆಯ ಕೇಳಗಿನ ತೀರ್ಥಂಕರನ ಶಿಲ್ಪವಿದೆ. 


ಸುಕನಾಶಿಯು ಸರಳವಾಗಿದ್ದು ತೆರೆದ ವಿನ್ಯಾಸವನ್ನು ಹೊಂದಿದೆ. ಅದರ 
ಮುಂಬಾಗಕ್ಕೆ ಚತುರಸ್ತ್ರ ಪೀಠ ಮತ್ತು ನಯವಾದ ವೃತ್ತಾಕಾರವಾದ ಘಟಾಕಾರದ ದಿಂಡು, 
ಕುಂಭಾಕಾರದ ಕಂಠವನ್ನು ಕುಶನ್‌ ಬೋದಿಗೆ, ಫಲಕ ಹಾಗೂ ಪೋತಿಕಾ ಬೋದಿಗೆಗಳನ್ನು 


ಹೊಂದಿದ ಕಂಬಗಳು ನವರಂಗದಲ್ಲಿ ಕಂಡುಬರುತ್ತವೆ. ಒಳಮಾಳಿಗೆಯಲ್ಲಿ ಸಹಸ್ರದಳ 


173 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು 4 


ಅರಳಿದ ಪದ್ಮದ ರಚನೆಯು ಸೊಗಸಾಗಿ ಮೂಡಿಬಂದಿರುತ್ತದೆ. ನವರಂಗವು ಒಟ್ಟಾಗಿ 


ಸರಳವಾದ ಭಾಗವಾಗಿದೆ. 


ನವರಂಗದ ದ್ವಾರಬಂಧವು ಅತ್ಯಂತ ಸರಳವಾಗಿದ್ದು, ಕೆತ್ತನಾರಹಿತವಾಗಿದೆ. 
ಲಲಾಟದಲ್ಲಿ ಮೂಲತಃ ಗಜಲಕ್ಷಿ ಯ ಶಿಲ್ಲವಿದ್ದು, ಪ್ರಸ್ತುತ ಕೇವಲ ಜೋಡಿ ಆನೆಗಳು 
ಕಂಡುಬರುತ್ತವೆ. ಈ ಬಸದಿಯ ಮುಖಮಂಟಪವು ಸರಳವಾಗಿದೆ. ಕೇವಲ ಎರಡು 
ಘಂಟಾಮಾದರಿಯ  ಪದ್ಮಪತ್ರದ ಅಲಂಕರಣವಿರುವ  ಜೋಡಿಕಂಬಗಳು ಇಲ್ಲಿ 
ಕಂಡುಬರುತ್ತವೆ. ಈ ಕಂಬಗಳು ಸುಕನಾಶಿಯ ಹೊರಗಣ ಕಂಬಗಳ 
ಘಫನರೂಪವೆನ್ನಬಹುದು. ಇವುಗಳ ಬೋದಿಗೆಯಲ್ಲಿಯೂ ಕೂಡಾ ಅಂತಹುದೆ ರಚನೆಯು 
ಕಂಡುಬರುತ್ತದೆ. ಕಂಬಗಳ ಮೇಲ್ಸಾಗದಲ್ಲಿ ಇಳಿಜಾರಾದ ಕಪೋತದ ಮಾದರಿಯಿದ್ದು 
ಸ್ಪಲ್ಪಭಾಗ ಮಾತ್ರವೆ ಉಳಿದುಕೊಂಡುಬಂದಿದೆ. ಕಪೋತದ ಹೊರಭಾಗವು ಇಳಿಜಾರಾಗಿದ್ದು, 


ಒಳಭಾಗವು ವೃತ್ತಾಕಾರವಾಗಿದೆ. ಈ ಮುಖಮಂಟಪದಲ್ಲಿ ಪ್ರವೇಶಿಸಲು ಮುಂಭಾಗದಲ್ಲಿ 


ಮತ್ತು ಎರಡೂ ಪಾಶದ್ವದಲ್ಲಿ ಸೋಪಾನಗಳನ್ನು ರಚಿಸಲಾಗಿದೆ. 


ನಾಗನಾಥಧೇಶ್ವರ ಬಸದಿಯು ಕಿರಿದಾದರೂ ಸಾಕಷು 


8) ಅಲಂಕೃತವಾದ 


ಬಸದಿಯಾಗಿದೆ. ಭಿತ್ತಿಯ ಪ್ರೌಢವಾದ ರಚನೆಗಳು, ನವರಂಗದ ಮತ್ತು ಮುಖಮಂಟಪದ 
ಕಂಬಗಳು ಹಾಗೂ ಆಕರ್ಷಕವಾದ ವೇದಿಬಂಧಗಳೆಲ್ಲವು ಒಟ್ಟಾಗಿ ಈ ಬಸದಿಯನ್ನು 


ಉತ್ತಮವಾದ ವಾಸ್ತುಕೃತಿಯನ್ನಾಗಿಸುತ್ತವೆ. 


174 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಲಕ್ಕುಂಡಿಯಲ್ಲಿ ಜೈನಧರ್ಮವು ನಿಸ್ಸಂದೇಹವಾಗಿ ಅತ್ಯುನ್ನತ ಹಂತದಲ್ಲಿತ್ತು. ಆ 
ಕಾಲದ ಎಲ್ಲ ರಾಜಮನೆತನಗಳವರೂ ತಮ್ಮ ಕಾಲದಲ್ಲಿ ಜೈನಧರ್ಮದ ಬೆಳವಣಿಗಾಗಿ 
ದಾನ-ದತ್ತಿಗಳನ್ನು ನೀಡಿದ್ದಾರೆ. ಲಕ್ಷುಂಡಿಯಲ್ಲಿ ದೊರೆತ ಹಲವಾರು ಸುಂದರವಾದ 
ತೀರ್ಥಂಕರರ, ಯಕ್ಷರ ಶಿಲ್ಪಗಳು ಅಂದಿನ ಧರ್ಮಾಚರಣೆಗಳಿಗೆ ಹಿಡಿದ ಕೈಗನ್ನಡಿಯಾಗಿವೆ. 
ಲಕ್ಷುಂಡಿಯ ವಸ್ತುಸಂಗ್ರಹಾಲಯದಲ್ಲಿರುವಂತಹ ಬಿಡಿಶಿಲ್ಲಗಳು ಒಂದೊಮ್ಮೆ ಬಸದಿಯ 
ಭಾಗವಾಗಿದ್ದವು. ಬ್ರಹ್ಮನ ಮುಖಭಾಗದ ಶಿಲ್ಪಗಳು, ಕುಬೇರಯಕ್ಷ, ಶಂಖನಿಧಿ, 
ಪಾಶ್ಯ್ದನಾಧ, ಸುಪಾಶನ್ದನಾಥ ಮೊದಲಾದ ಶಿಲ್ಪಗಳನ್ನು ವಸ್ತುಸಂಗ್ರಹಾಲಯದಲ್ಲಿ 
ಸಂಗಹಿಸಲಾಗಿದೆ. ಈ ಶಿಲ್ಲಗಳೆಲ್ಲವೂ ಬಿಡಿಯಾದ ಘನಶಿಲ್ಲಗಳಾಗಿವೆ. ಇವುಗಳ ರಚನೆಗಳು 
ಸೊಗಸಾಗಿದ್ದು, ಆಕರ್ಷಕವಾಗಿವೆ. ಐದೇ ರೀತಿಯಲ್ಲಿ ನಾಗಾನಾಧೇಶ್ವ್ಷರ ಬಸದಿಯ 
ಪಕ್ಷದಲ್ಲಿ ಬಿದ್ದಿರುವ ಉದ್ದನೆಯ ಪೀಠವು ಮೂಲತಃ ಚತುರ್ನ್ವಿಂಶತಿ ತೀರ್ಥಂಕರರನ್ನು 
ಹೊಂದಿತ್ತು. ಅಷ್ಟು ಉದ್ದದ ಪೀಠವನ್ನು ಇಟ್ಟಿರಬಹುದಾದ ಬಸದಿಯ ಗರ್ಭಗೃಹದ 
ಅಗಲವನ್ನು ಊಹಿಸಬಹುದಾಗಿದೆ. ಇಪ್ಪತ್ತಾಲ್ದು ತೀರ್ಥಂಕರರನ್ನು ಒಟ್ಟಿಗೆ ಸ್ಥಾಪಿಸಿರುವ 
ದಾಖಲೆಗಳು ಶ್ರವಣಬೆಳಗೊಳದಲ್ಲಿವೆ . ಅಲ್ಲಿನ ಕತ್ತಲೆ ಬಸದಿಯಲ್ಲಿನ ತೀರ್ಥಂಕರರ 
ವಿಗ್ರಹಗಳನ್ನು ಸ್ಮರಿಸುತ್ತ, ಪ್ರಸ್ತುತದ ಪೀಠವು ಕೂಡಾ ಮೂಲತಃ ತೀರ್ಥಂಕರರನ್ನು 
ಹೊಂದಿದ್ದು, ಬಸದಿಯು ಹಾಳಾದಮೇಲೆ ಪೀಠವೊಂದೆ ಅನಾಥವಾಗಿ ಬಿದ್ದಿದೆ. ಇಂತಹ 
ಹಲವಾರು ಬಿಡಿಯಾದ ಶಿಲ್ಪಗಳು ಲಕ್ಸುಂಡಿಯ ಅಂದಿನ ವಾಸ್ತು-ಶಿಲ್ಲಕಲಾ ವೈಭವವನ್ನು 


ಪುರಾವೆಯಾಗಿ ಹೇಳುತ್ತವೆ. ಜೈನ ಧರ್ಮವು ಹಿಂದು ಧಾರ್ಮಿಕ ಆಚರಣೆಯ 


ಜೊತೆಯಲ್ಲಿಯೇ ಅಂದು ಸಾಕಷ್ಟು ವೈಭವಯುತವಾದ ಕಾಲವನ್ನು ಕಂಡಿದೆ. ಎರಡು 


175 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು4 


ಧರ್ಮದವರು ಜೊತೆಯಲ್ಲಿಯೇ ವಾಸವಾಗಿದ್ದು, ಚಿಕ್ಕಪುಟ್ಟ ವ್ಯಾಜ್ಯಗಳು ಬಂದಾಗ 


ಸಹಮತದಿಂದ ಬಗೆಹರಿಸಿಕೊಂದಂಥ ದಾಖಲೆಗಳಿವೆ. ಜೈನ ಧರ್ಮವು ಉಚ್ಚಾಯ 


ಅನೀ 


ತಿಯಲ್ಲಿದ್ದಾಗ, ಶೈವಕಾಳಮುಖ ಸಂಪ್ರದಾಯವು ಸಾಕಷ್ಟು 


ಪ್ರೌಢವು ಮತ್ತು ಪ್ರಧಾನವೂ 
ಆಗಿತ್ತು. ಆದರೂ ಎರಡೂ ಧಾರ್ಮಿಕ ಆಚರಣೆಗಳಲ್ಲಿ ಸಾಮರಸ್ಯವನ್ನು ಕಾಣಬಹುದು. 
ಜೈನ ಧಾರ್ಮಿಕ ವಾಸ್ತುಕಲೆ ಲಕ್ಷುಂಡಿಯ ಒಂದು ಮುಖ್ಯವಾದ ದಾಖಲೆಯಾಗಿ ಇಂದಿಗೂ 


ಪ್ರಸಿದ್ದಿಯಾಗಿದೆ. 


176 


ಅಧ್ಯಾಯ-04 ಲಕ್ಸುಂಡಿಯ ಜೈನ ದೇವಾಲಯಗಳು 4 


ಅಡಿಟಿಪ್ಪಣಿಗಳು 


1. ದೇಸಾಯಿ.ಪಿ.ಬಿ.1970.ಅ ಹಿಸ್ಪರಿ ಆಫ ಕರ್ನಾಟಕ, ಧಾರವಾಡ.ಪು-42-43. 

2. ಶರ್ಮಾ.ಐ.ಕೆ. 1992.ಟೆಂಪಲ್ಸ್‌ ಆಫ್‌ ಗಂಗಾಸ್‌ ಆಫ್‌ ಕರ್ನಾಟಕ, ಇದರಲ್ಲಿ 
ವಿವರವಾಗಿ ಚರ್ಚಿಸಿದ್ದಾರೆ 

3. ಅದೇ, 

4. ನಾಗರಾಜರಾವ್‌.ಎಂ.ಎಸ್‌.1983. ಚಾಲುಕ್ಕಾಸ ಆಫ್‌ ಕಲ್ಯಾಣ್‌. ಸೆಮಿನಾರ 
ಪೇಪರ್ಸ್‌. ಮಿದಿಕ್‌ ಸೊಸಾಯಿಟಿ. ಬೇಂಗಳೂರು. 

5. ಹನುಮಾಕ್ಷಿ ಗೋಗಿ. ಲಕ್ಷುಂಡಿಯ ಶಾಸನಗಳು. 2008.ಗದಗ. ಸಂ-29. 

6. ಎಸ್‌.ಐ.ಐ.11-1, ಸಂ-52. 

7. ಹನುಮಾಕ್ಷಿ ಗೋಗಿ, ಪೂರ್ಮ್ವೋಕ್ವ. 

8. ಗೆರಾರ್ಡಫೋಕೆಮಾ, 2003.ಚಾಲುಕ್ಯಾಆರ್ಕಿಟೆಕ್ಟರ್‌. ಪುಟ.482-484. 

9. ಡಢಾಕಿ.ಎಂ.ಎ.1983 ಎನ್‌ಸೈಕ್ಲೋಪೇಡಿಯಾ ಆಫ್‌ ಇಂಡಿಯನ್‌ ಟೆಂಪಲ್‌ 
ಆರ್ಕಿಟೆಕ್ಷರ್‌. ಸೌಧ ಇಂಡಿಯಾ, ಉಪ್ಪರ್‌ ದ್ರಾವಿಡ ದೇಶ, ಅರ್ಲಿ ಫೇಸ್‌. 
ವಾರಣಾಸಿ. 

10. ಅದೇ 

11. ಅದೇ 


12. ಶರ್ಮಾ.ಐಕೆ. 1992, ಪೂರ್ವೋಕ್ಷ. 


ZF 


ಅಧ್ಯಾಯ-04 ಲಕ್ಕುಂಡಿಯ ಜೈನ ದೇವಾಲಯಗಳು4 


13. ಹಿಂಗ್ರೋಣಿ.ಅರ್‌.ಪಿ.1978.ಜೈನ ಐಕನೋಗ್ರಾಫಿ ಇನ್‌  ರೂಪಮಂಡನ. 
ವಾರಣಾಸಿ. ಪುಟ-12-13. 

14. ಎಸ್‌.ಐ.ಐ.15-556. 

15. ಹಿಂಗ್ರೋಣಿ .ಅರ್‌.ಪಿ.1978, ಪೂರ್ಮೋಕ್ತ. 

16. ಶರ್ಮಾ.ಐಕೆ. 1992, ಪೂರ್ಮೋಕ್ಷ. 

17. ಎಸ್‌.ಐ.ಐ.11-1, ಸಂ-52. 

18. ಅಜಿತನಾಧಪುರಾಣ-ರನ್ನ 

19. ಚಿಕ್ಕ್ಷಬಸದಿಯನ್ನು ಕುರಿತಾಗಿ ಹೆಚ್ಚಿನ ವಿವರಗಳು ದೊರೆಯುವುದಿಲ್ಲ. 

20. ಗೆರಾರ್ಡಫೋಕೆಮಾ, 2003.ಚಾಲುಕ್ಯಾಆರ್ಕಿಟೆಕ್ಟರ್‌. ಪುಟಿ-490-91 

21. ಹಿಂಗ್ರೋಣಿ.ಅರ್‌.ಪಿ.1978, ಪೂರ್ಮೋಕ್ವ. 


22. ಶರ್ಮಾ. ಬಕೆ. 1992, ಪೂರ್ವೋಕ್ಷ. 


178 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಅಧ್ಯಾಯ-05 
ಲಕ್ಕುಂಡಿಯ ಶಾಸನಗಳು 


ಲಕ್ಷುಂಡಿಯ ದೇವಾಲಯಗಳ ಜೊತೆಗೆ ಅಂದಿನ ಧಾರ್ಮಿಕ ಮತ್ತು ಸಾಮಾಜಿಕ 
ಚಟುವಟಿಕೆಗಳ ಹಾಗೂ ರಾಜಕೀಯ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಅಲ್ಲಿನ ಶಾಸನಗಳು 
ಬಹು ಮುಖ್ಯವಾದ ಆಕರಗಳಾಗಿವೆ. ಕರ್ನಾಟಕದಲ್ಲಿ ಶಾಸನಗಳ ಅಧ್ಯಯನವು ಕ್ರಿಶ 
19ನೆಯ ಶತಮಾನದ ಕೊನೆಯಲ್ಲಿ ಪ್ರಾರಂಭಗೊಂಡಿತು. ಬ್ರಿಟೀಷ ಅಧಿಕಾರಿಗಳು ಈ 
ದಿಶೆಯಲ್ಲಿ ಬಹು ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಲಕ್ಷುಂಡಿಯಲ್ಲಿನ ಶಾಸನಗಳು 
ಸೌತ್‌ ಇಂಡಿಯನ ಇನ್ಸಿಪ್ಸನ್ಸ್‌ ಗಂಥಗಳಲ್ಲಿ ಹಾಗೂ ಕರ್ನಾಟಕಾ ಇನ್ಸಿಪ್ಸನ್ಸ್‌ ಧಾರವಾಡ 
ಹಾಗೂ ಎಪಿಗ್ರಾಫಿಯಾಇಂಡಿಕಾ ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಈ ಹಿಂದೆ ಪ್ರಕಟವಾದ 


ಶಾಸನಗಳ ಹೊರತಾಗಿಯೂ ಇನ್ನು ಹಲವಾರು ಅಪ್ರಕಟಿತ ಶಾಸನಗಳಿದ್ದು, ಅವುಗಳನ್ನು 


ಶ್ರೀಮತಿ. ಹನುಮಾಕ್ಷಿ ಗೋಗಿಯವರು ಐತ್ತಿಚಿಗೆ ಪ್ರಕಟಿಸಿದ್ದಾರೆ'. ಹೀಗಾಗಿ ಇಂದು 


179 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಲಕ್ಷುಂಡಿಯ ಶಾಸನಗಳ ಸಂಖ್ಯೆಯು ಎಂಬತ್ತಕ್ನೂ ಅಧಿಕ ಸಂಖ್ಯೆಯಲ್ಲಿವೆ. ಇದರಿಂದಾಗಿ 
ರಾಷ್ಟಕೂಟ, ಕಲ್ಯಾಣದ ಚಾಲುಕ್ಯ, ಕಲಚೂರ್ಯ, ಹೊಯ್ದಳ ಹಾಗೂ ಯಾದವ 
ಮನೆತನದ ಆಡಳಿತದ ಬಗ್ಗೆ ಶಾಸನಗಳು ಬೆಳಕು ಚೆಲ್ಲುತ್ತವೆ. ಮುಖ್ಯವಾಗಿ ಲಕ್ಷುಂಡಿಯ 
ಮಹಾಜನರು, ವಿವಿಧ ಜನಮಾನಸ, ಧಾರ್ಮಿಕ ಸಂಘಟನೆಗಳು, ಅಲ್ಲದೇ ಇಲ್ಲಿನ 
ಹಲವಾರು ದೇವತೆಗಳ ಮತ್ತು ಬಸದಿ ಹಾಗೂ ದೇವಾಲಯಗಳು ಮತ್ತು ಬಾವಿಗಳ ಬಗ್ಗೆ 
ಮಾಹಿತಿಯನ್ನು ನೀಡುತ್ತವೆ. ಶಾಸನಗಳ ಹಿನ್ನೆಲೆಯಲ್ಲಿ ಲಕ್ಷುಂಡಿಯ ಪ್ರಾಮುಖ್ಯತೆಯನ್ನು 
ಒಟ್ಟಾಗಿ ಕಾಲಾನುಕ್ರಮಣಿಕೆಯಲ್ಲಿ ನೋಡುತ್ತ ಅಂದಿನ ಸ್ಥಿತಿ-ಗತಿಗಳನ್ನು 


ಗಮನಿಸಬಹುದಾಗಿದೆ. 


ರಾಷ್ಟಕೂಟರ ಅಕಾಲವರ್ಷನ ಶಾಸನವೇ ಲಕ್ಷುಂಡಿಯ ಬಹುಪ್ರಾಚೀನವಾದ 
ದಾಖಲೆಯಾಗಿದೆ ಮತ್ತು ಅವರ ಇದೊಂದೇ ಶಾಸನ ದಾಖಲೆಯಾಗಿದೆ ”. ರಾಷ್ಟಕೂಟರು 
ಚಾಲುಕ್ಕಾನಂತರದಲ್ಲಿ ಕರ್ನಾಟಕದ ಭಾಗಗಳ ಮೇಲೆ ಬಹುತೇಕವಾಗಿ ಸಂಪೂರ್ಣವಾದ 
ಹಿಡಿತವನ್ನು ಹೊಂದಿದ್ದರು. ಅಕಾಲವರ್ಷ ಎಂಬುದು ಹಲವಾರು ರಾಷ್ಟಕೂಟ ರಾಜರ 
ಬಿರುದಾವಳಿಯಾಗಿತ್ತು. ಅಕಾಲವರ್ಷನೆಂಬ ಹೆಸರು ಸಹಜವಾಗಿ ಎಲ್ಲ ರಾಜರ 
ಶಾಸನಗಳಲ್ಲಿ ಕಂಡುಬರುತ್ತದೆ. ಲಕ್ಷುಂಡಿಯ ಶಾಸನದ ಕಾಲವನ್ನು ಕ್ರಿಶ. 975 ರ 
ಕಾಲಘಟ್ಟಕ್ಕೆ ಸೇರಿಸಬಹುದಾಗಿದೆ. ಆದುದರಿಂದ ಈ ಶಾಸನದಲ್ಲಿ ಉಲ್ಲೇಖಿತ ರಾಜನು 
ಬಹುಶಃ ಇಮ್ಮಡಿ ಕರ್ಕನಾಗಿರಬಹುದಾಗಿದೆ. ಇದೊಂದು ವೀರಗಲ್ಲು ಶಾಸನವಾಗಿದೆ. 


ವೀರನೊಬ್ಬನು ಕಾದಿ ಸತ್ತ ಉಲ್ಲೇಖವಿದೆ. ಶಾಸನವು ಸಾಕಷ್ಟು ತೃಟಿತವಾಗಿರುವುದರಿಂದ 


180 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಹೆಚ್ಚಿನ ವಿವರಗಳು ಅಸ್ಪಷ್ಟವಾಗಿವೆ. ಇಲ್ಲಿನ ಮತ್ತೊಂದು ವೀರಗಲ್ಲು ಶಾಸನವು ಸ್ತೀಯರ 
ರಕ್ಷಣೆಯಲ್ಲಿ ಕಾದಿದ ಉಲ್ಲೇಖವಾಗಿದ್ದು ಈ ಶಾಸನವು ಬಹಶಃ 10 ನೆಯ ಶತಮಾನದ 
ಕಾಲಕ್ಕೆ ಸೇರುತ್ತದೆ. ಶಾಸನದಲ್ಲಿ ಬೀರುಗನೆಂಬಾತ ಕಳಿಸಿದ ತಕ್ತಿನಾಳ್ಗಳೊಂದಿಗೆ 
ಬೀರುಗನೆಂಬಾತನು ಕಾದಿದನೆಂದು ವಿವರ ದೊರೆಯುತ್ತದೆ. ಬಲ್ಲಾರೆಯ ವೈಜನಾಥ 
ನೆಂಬಾತನು ಶಾಸನದ ಪದ್ಯರೂಪವನ್ನು ರಚಿಸಿದ್ದು ಕಾವಭಟ್ಟನೆಂಬುವವನು ಶಿಲೆಯಲ್ಲಿ 
ಬರೆದನೆಂದಿದೆ. ಅಂದರೆ ಶಾಸನವನ್ನು ಕೆತ್ತಿದ ರೂವಾರಿ ಬೇರೊಬ್ಬನಿರಬಹುದು. 


ಇವರಿಬ್ಬರು ಲಿಪಿಕಾರರಾಗಿದ್ದಾರೆ. ಈ ಮೇಲಿನ ಶಾಸನಗಳು ಎರಡೂ ಕೂಡಾ 


ಲಕ್ಷುಂಡಿಯಲ್ಲಿನ ಆರಂಭಿಕವಾದ ಲಿಖಿತ ದಾಖಲೆಗಳಾಗಿವೆ 3. 


ಲಕ್ಷುಂಡಿಯಲ್ಲಿ ದೊರೆತಂತಹ ಬಹುತೇಕ ಎಲ್ಲ ಶಾಸನಗಳು ದಾನ ಶಾಸನಗಳೇ 
ಆಗಿವೆ. ಹಿಂದೂ ಮತ್ತು ಜೈನ ಪಂದೀಯ ದೇವತಾ ಪೂಜೆಗಳಿಗೆ ಅಲ್ಲಿನ ಮಹಾಜನರು 
ಮತ್ತು ರಾಜನ ಅಧಿಕಾರಿಗಳು ಧನ, ಭೂಮಿ ಮತ್ತು ಇನ್ನಿತರ ವಸ್ತುಗಳನ್ನು ದಾನ ನೀಡಿದ 
ವಿವರಗಳು ಲಭ್ಯವಾಗುತ್ತವೆ. ಈ ಶಾಸನಗಳು ಇಲ್ಲಿನ ಜನ ಸಮುದಾಯದ ಬಗ್ಗೆಯೂ 


ಹಾಗೂ ವ್ಯಾಪಾರ ವ್ಯವಹಾರದ ಬಗ್ಗೆಯೂ ಕೂಡಾ ಬೆಳಕು ಚೆಲ್ಲುತ್ತವೆ. 


ಧಾರ್ಮಿಕ ಚಟುವಟಿಕೆಗಳಿಗೆ ಪೂರಕವಾಗಿ ನೋಡಿದಾಗ ಜೈನ ಶಾಸನಗಳೇ 
ಕಾಲಮಾನದಲ್ಲಿ ಪ್ರಾರಂಭದಲ್ಲಿ ಕಂಡುಬರುತ್ತವೆ. ಬಹುತೇಕ ಎಲ್ಲ ಶಾಸನಗಳು ಕಲ್ಯಾಣದ 


ಚಾಲುಕ್ಯ ಮತ್ತು ಕಲಚೂರ್ಯ ಮನೆತನದವರು ಹಾಕಿಸಿದ ಶಾಸನಗಳಾಗಿವೆ. ಇಲ್ಲಿ ಕೇವಲ 


181 


ಅಧ್ಯಾಯ-05 ಲಕ್ಕುಂಡಿಯ ಶಾಸನಗಳು 


ರಾಜನಷ್ಟೆ ಅಲ್ಲದೇ ಸ್ಥಳೀಯ ಮುಖ್ಯಸ್ಥರು, ಮಹಜನರೂ ಕೂಡಾ ತಮ್ಮ ರಾಜನ 
ಹೆಸರಿನಲ್ಲಿ ಹಲವಾರು ಶಾಸನಗಳನ್ನು ಹಾಕಿಸಿದ್ದಾರೆ. ಹೀಗಾಗಿ ಲಕ್ಷುಂಡಿಯು ನಿರಂತರವಾದ 


ಸಾಮಾಜಿಕ, ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿತ್ತೆಂದು ಸ್ಪಷವಾಗಿ ಹೇಳಬಹುದು. 


ಜೈನ ಶಾಸನಗಳು; 

ಜೈನ ಶಾಸನಗಳಲ್ಲಿ ಮುಖ್ಯವಾಗಿ ಲಕ್ಷುಂಡಿಯಲ್ಲಿನ ಜೈನ ಬಸದಿಗಳಿಗೆ ನೀಡಿದಂತಹ 
ದಾನಗಳಬಗ್ಗೆ ವಿವರಗಳು ಲಭ್ಯವಾಗುತ್ತವೆ. ಕಲ್ಯಾಣದ ಚಾಳುಕ್ಕರ ಕ್ರಿ.ಶ.1007 ರ 
ಕಾಲಘಟ್ಟದ ಶಾಸನವಿದಾಗಿದೆ". ಈ ಶಾಸನದಲ್ಲಿ ಉಲ್ಲೇಖಿತ ದೊರೆಯು ಚಾಲುಕ್ಕ 
ಅಹವಮಲ್ಲ, ಅವನಿಂದ ಅತ್ತಿಮಬ್ಗೆಯು ದಾನಪಡೆದ ಉಲ್ಲೇಖವಿದೆ. ಶಾಸನವು ಸಾಕಷ್ಟು 
ತ್ರುಟಿತವಾಗಿರುವುದರಿಂದ ಎಲ್ಲ ಮಾಹಿತಿಗಳು ಅಸ್ಪಷ್ಟವಾಗಿವೆ. ಲೊಕ್ಕಿಗುಂಡಿಯ 
ನಾಗದೇವ, ಪಡೆವಳ ತೈಲಪಯ್ಯರ ಉಲ್ಲೇಖಗಳಿವೆ. ಶಾಸನವನ್ನು ಗಮನಿಸಿದಾಗ 
ಅತ್ತಿಮಬ್ಬೆಯು ತನ್ನ ಗುರುಗಳ ಉಲ್ಲೇಖವಿದೆ. ತೈಲಪಯ್ಯನು ಮಾಸವಾಡಿ ನೂರನಲ್ಪತ್ತನು 
ಆಳುತ್ತಿರುವ ಸಂದರ್ಭದಲ್ಲಿ ಶಾಸನವನ್ನು ಹಾಕಿಸಿದೆ. ಇದರಲ್ಲಿ ಶ್ರೀಜಿನನಾಥ 
ಪ್ರತಿಮೆಯಬಗ್ಗೆ ವರ್ಣನೆ ಇದೆ. ಭೂಸುರ ಜೈನ ಪ್ರತಿಮಾ ವಿಚಿತ್ರ ಮಣಿಫಂಟಿಕಾ 


ಮಾಳಿಕಾ ಸಂಖ್ಲೆ...... , ಎಂಬುದಾಗಿ ಉಲ್ಲೇಖವಾಗಿದೆ. 


ಐದೇ ಕಾಲಫಟ್ಟದ ಮತ್ತೊಂದು ಶಾಸನದಲ್ಲಿ ೨° ಅಹವಮಲ್ಲನ ಕಾಲದಲ್ಲಿ ಪಡೆವಳ 


ತೈಲನ ತಾಯಿಯಾದ, ನಾಗದೇವನ ಮಡದಿಯಾದ ಅತ್ತಿಯಬ್ಲೆಯು ಲಕ್ಕುಂಡಿಯಲ್ಲಿ ಜೈನ 


182 


ಅಧ್ಯಾಯ-05 ಲಕ್ಕುಂಡಿಯ ಶಾಸನಗಳು 


ಬಸದಿಯನ್ನು ನಿರ್ಮಿಸಿದ ವಿವರವನ್ನು ನೀಡುತ್ತದೆ. ಆಕೆಯ ಮಗ ತೈಲನು ಮಾಸವಾಡಿ 
ನೂರಾನಲ್ಪತ್ತನು ಆಳುತ್ತಲಿದ್ದು, ಅವನ ಅಳ್ದಿಕೆಯ ಸಂದರ್ಭದಲ್ಲಿಯೇ ಅತ್ತಿಯಬ್ಲೆಯು 
ಲಕ್ಷುಂಡಿಯ ಜಿನಾಲಯವನ್ನು ನಿರ್ಮಿಸಿದ್ದಾಳೆ. ಅತ್ತಿಯಬ್ಸೆಯ ಗುರುಗಳಾದ ಕೌಳೂರು 
ಗಚ್ಛದ  ಸೂರಸ್ತಗಣದ ಅರ್ಹಣನ್ನಿಪಂಡಿತರ ಕಾಲ್ದೊಳೆದು ಈ ದತ್ತಿಯನ್ನು 
ಬಿಡಲಾಯಿತೆಂದು ದಾಖಲಿಸುತ್ತದೆ. ಸುಮಾರು ಎಂಭತ್ತೆಂಟುಸಾಲಿನ ಈ ಶಾಸನವು 
ಅತ್ಯಂತ ವಿವರವಾಗಿ ಅತ್ತಿಯಬೆಯ ವರ್ಣನೆಯನ್ನು ಮಾಡುತ್ತದೆ. ಅವಳನ್ನು 
ನಾರಿಮಣಿಕುಲತಿಲಕರಾದ ಸಾವಿತ್ರಿ, ರುಕ್ಮಿಣಿ ಮೊದಲಾದವರೊಂದಿಗೆ ಹೋಲಿಸಲಾಗಿದೆ. 
ಅವಳಿಗೆ ಜೈನ ಧರ್ಮದಲ್ಲಿ ಜ್ಞಾನ, ಶಾಸ್ತಗಳಬಗ್ಗೆ ತಿಳುವಳಿಕೆ ಮತ್ತು ಅವುಗಳ 
ಆಚರಣೆಗಳನ್ನು ಕುರಿತು ಕೂಡಾ ಉಲ್ಲೇಖಿಸಲಾಗಿದೆ. ಚಾಲುಕ್ಕರಾಜ ಅಹವಮಲ್ಲನಿಗೆ 
ಬಿನ್ನಪವನ್ನು ಮಾಡಿಕೊಂಡು ಜಿನಾಲಯಕ್ಕೆ ದಾನವನ್ನು ಪಡೆದು ಅದನ್ನು ಜೈನ ಗುರುಗಳಿಗೆ 
ಒಪ್ಪಿಸಿದ ವಿವರವು ಸಾಕಷ್ಟು ಸ್ಪಷ್ಟತೆಯಿಂದ ಕೂಡಿದೆ. ಜೈನಗುರುವು ಕೂಡಾ ಸಾಕಷ್ಟು 
ಜ್ಞಾನವಂತನಾಗಿದ್ದು ಅವನ ವಿದ್ಯೆಯ ಬಗ್ಗೆಯೂ ಸಾಕಷ್ಟು ವಿವರವನ್ನೆ ಶಾಸನವು 
ನೀಡುತ್ತದೆ. ಲಕ್ಷುಂಡಿಯನ್ನು ಶ್ರೀರಾಮರದತ್ತಿ ಅಗ್ರಹಾರವೆಂದು ತಿಳಿಯಲಾಗಿದೆ. 
ಅಂತೆಯೇ ಶಾಸನದಲ್ಲಿ ಶ್ರೀದಾಶರದಿನಿರ್ಮಿತ ಅಗ್ರಹಾರವೆಂದು ಉಲ್ಲೇಖಿಸಲಾಗಿದೆ. ಹಾಗೂ 
ಇಲ್ಲಿನ ಸಾಸಿರ್ವಮಹಾಜನಗಳು ಬಸದಿಯ ಪೂಜೆಗಾಗಿ ಮೂರುಮತ್ತರನ್ನು ನೀಡುವ 
ತೋಟವನ್ನು ಸರ್ವಾಬಾಧಾ ಪರಿಹಾರವಾಗಿ ನೀಡಿದರೆಂದು ಹೇಳುತ್ತದೆ. ದೇವರ 


ನಂದಾದೀವಿಗೆಗೆ, ಗಾಣವನ್ನು ಸಹ ನೀಡಲಾಯಿತು. ಶಾಸನದ ವಿವರವು ಸ್ಪಷವಾಗಿ 


ಅಂದಿನ ಜೈನ ಧರ್ಮದ ಪ್ರಾಮುಖ್ಯತೆಯನ್ನು ಸವಿವರವಾಗಿ ಹೇಳುತ್ತದೆ. 


183 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಅತ್ತಿಮಬ್ಬೆಯು ಲಕ್ಕುಂಡಿಯ ಜೈನ ಧಾರ್ಮಿಕ ಚಟುವಟಿಕೆಗಳ ಬಹುಮುಖ್ಯವಾದ 
ರೂವಾರಿಯಾಗಿದ್ದಂತೆ ಶಾಸನಗಳ ಆಧಾರದಿಂದ ದೃಢಪಡಿಸಬಹುದಾಗಿದೆ. ಅವಳದೇ ಆದ 
ಮತ್ತೊಂದು ಶಾಸನವೂ ಕೂಡಾ ದಾನ ಶಾಸನವೇ ಆಗಿದೆ. ಈ ಶಾಸನವು ಸಾಕಷ್ಟು 
ಒಡೆದು ಹೋಗಿದೆ. ಹೀಗಾಗಿ ಸಂಪೂರ್ಣವಾದ ಮಾಹಿತಿ ಅಲಭ್ಯವಾಗಿದೆ. ” ಕ್ರಿಶ 1030 
ರ ಚಾಲುಕ್ಯ ಜಯಸಿಂಹನ ಕಾಲದ ಶಾಸನದಲ್ಲಿ ಜೈನ ಧಾರ್ಮಿಕ ಸಂಬಂಧೀ ವಿವರಗಳಿವೆ. 
ಬನವಾಸೆಯ ಪ್ರಭು, ಮತ್ತು ಮಹಮಂಡಳಿಶ್ತರ ಕಂದಮರಸನು ಬನವಾಸೆ12000 
ಪ್ರಾಂತ್ಯವನ್ನು ಆಳುತ್ತಿದ್ದನು. ಅವನನು ಚಾಮುಂಡಾದೇವಿಯ ವರಪ್ರಸಾದದ ಕೃಪೆಯನ್ನು 
ಹೊಂದಿದ್ದನೆಂದೂ ಮತ್ತು ಸತ್ತಿಗನನ ಶಿಷ್ಯನೆಂದು,, ಹಾಗೂ ಇರಿವಬೆಡಂಗನ ನಂಬಿಗಸ್ಥ 
ಅಧಿಕಾರಿಯಂದೂ ವರ್ಣಿಸಲಾಗಿದೆ. ಈತನ ಮಗನಾದ ಗೊಲ್ಲಿಮಯ್ಯನು ಬ್ರಹ್ಮದೇವರ 
ಪಾದಾರಾಧಕನಾಗಿದ್ದುದನ್ನು ಮತ್ತು ಅವನು ಬ್ರಾಹ್ಮಣನೊಬ್ಬನಿಗೆ ನೀಡಿದ ದಾನದ 
ವಿವರಗಳನ್ನು ಈ ಶಾಸನವು ನೀಡುತ್ತದೆ. ಗೊಲ್ಲಿಮಯ್ಯನು ಕೂಡಾ ಚಾಲುಕ್ಯ 
ಮಹಾಸಾಮಂತನಾಗಿದ್ದನು. ಅವನು ಕಂದಮರಸನ ಮಗನೆಂಬ ವಿಚಾರವು 
ಮೊಟ್ಟಮೊದಲಬಾರಿಗೆ ಈ ಶಾಸನದಿಂದ ತಿಳಿದುಬರುತ್ತದೆ. ಈ ಶಾಸನದಲ್ಲಿ 
ಕಂದಮರಸನನ್ನು ಹೊಗಳಿದ ವಿವರವನ್ನು ನೋಡಿದರೆ, ಕಂದಮರಸನು 
ವಿದ್ವಾಂಸನಾಗಿದ್ದನೆಂದು ತೋರುತ್ತದೆ. ಶಾಸನದಲ್ಲಿ ಅವನನ್ನು ವೀರವಿದ್ಯಾಧರನೆಂದು 
ಹೊಗಳಿದೆ. ಮಾಂಡಳಿಕ ಲಲಾಟಪಟ್ಟಂ.. ಎಂಬ ಹೆಸರನಿಂದಲೂ ಕರೆಯಲ್ಲಟ್ಟಿದ್ದಾನೆ. 


ಇಲ್ಲಿನ ಮತ್ತೊಂದು ಜೈನ ಶಾಸನದಲ್ಲಿ ರಾಜನ ಅಥವಾ ಮಾಂಡಳಿಕ ಅರಸನ 


184 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಉಲ್ಲೇಖವಿಲ್ಲ. ಬದಲಾಗಿ ಬೇರೊಬ್ಬನ ಹೆಸರು ಉಲ್ಲೇಖವಾಗಿದೆ '. ಸುಮಾರು 11ನೆಯ 
ಶತಮಾನದ ಶಾಸನವಾದ ಇದರಲ್ಲಿ ಶ್ರೀಮತ್‌ ಘಳಿಗೆಯ ಮದ್ದಿಮಯ್ಯನವರು ಶ್ರಿ 
ಜಿನ್ನೇಶ್ವರ ದೇವರಿಗೆ ಸಾಸಿರ್ವರ ಸನ್ನಿಧಾನದೊಳು ನಾಚೇಶ್ವ್ರರ ದೇವರ ತೋಟದ 


ಪೂರ್ವದಿಕ್ಕಿಗೆ ಸರ್ವಬಾಧಾ ಪರಿಹಾರವಾಗಿ ಬಿಟ್ಟ ತೋಟದ ಮತ್ತರನ್ನು ಉಲ್ಲೇಖಿಸಿದೆ. 


ಇಲ್ಲಿನ ನಾಚೇಶ್ವರ ದೇವರ ಉಲ್ಲೇಖವನ್ನು ಈ ಶಾಸನವು ನೀಡುತ್ತದೆ. 


ಲಕ್ಷುಂಡಿಯಲ್ಲಿ ಅಂದಿನಕಾಲದಲ್ಲಿ ಬಹುಶಃ ಬ್ರಹ್ಮಶ್ನ್ಚರ ಜಿನಾಲಯವೇ ಬಹು 
ಮುಖ್ಯವಾದ ಧಾರ್ಮಿಕ ಕ್ಷೇತ್ರವಾಗಿತ್ತೆಂದು ತೋರುತ್ತದೆ. ಅಂದಿನ ಬಹುತೇಕರು ಜಿನೇಶ್ವರ 
ದೇವರಿಗೆ ದಾನ ರೂಪದಲ್ಲಿ ನೀಡಿದ ದಾಖಲೆಗಳನ್ನು ಗಮನಾರ್ಹಾವಾಗಿ ಕಾಣಬಹುದು. 
ಮತ್ತೊಂದು ಹೊಸ ಶಾಸನವು ಇಲ್ಲಿನ ಜೈನ ಗಣದ ಮಾಹಿತಿ ನೀಡುತ್ತದೆ. ಯಾಪನೀಯ 
ಸಂಘದ ವದಿಯೂರುಗಣದ ವಿವರವನ್ನು ನೀಡುತ್ತದೆ *. ಜೈನ ಧಾರ್ಮಿಕ 
ಚಟುವಟಿಕೆಗಳಲ್ಲಿ ಅಂದು ಹಲವಾರು ಜೈನ ಸಂಘಗಳಿದ್ದು, ಮತ್ತು ಅವುಗಳಿಗೆ 
ಹೊಂದಿಕೊಂಡಂತಹ ಗಣಗಳಿದ್ದವು. ಇಲ್ಲಿ ಕೇವಲ ಜಿನೇಶ್ವ್ಷರದೇವರ ಉಲ್ಲೇಖಗಳಿಲ್ಲ. 
ಬದಲಾಗಿ ಭರತೇಶ್ವರದೇವರ ಉಲ್ಲೇಖಗಳೂ ದೊರೆಯುತ್ತವೆ. ಶಾಸನವೊಂದು, ಭರತೇಶ್ವರ 
ದೇವರ ಕಮ್ಮಾರಿಕೆಯ ದಸವಂದವನ್ನು ಗಂಗಯ್ಯ ಮತ್ತು ಕೇತೋಜರು ದೇವರಿಗೆ 


ನೀಡಿದರೆಂದು ಉಲ್ಲೇಖವಿದೆ. ದಸವಂದವೆನ್ನುವುದು ಅಂದಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ 


ಒಂದುವಿಧವಾದ ಹಣವಾಗಿದೆ. ಈ ದಸವಂದದ ಕಾಣಿಕೆಗೆ ನೂರಿಪ್ಪತ್ತೊಕ್ಕಲಿನವರು 


185 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಸಾಕ್ಷಿಯಂದು ಹೇಳುತ್ತದೆ. ಲಕ್ಷುಂಡಿಯಲ್ಲಿ ಹಲವಾರು ಒಕ್ಕಲಿನವರಿದ್ದುದು ಶಾಸನಗಳಲ್ಲಿ 


ಕಡುಬರುತ್ತದೆ ಅವರು ಎಲ್ಲ ಧಾರ್ಮಿಕ ಚಟುವಟಿಕೆಗಳಿಗೆ ಸಾಕ್ಷಿಯಾಗುತ್ತಿದ್ದರು. 


ಆರನೆಯ ವಿಕ್ರಮಾದಿತ್ಯನ ಕಾಲದಲ್ಲಿನ ಹಲವಾರು ಜೈನ ಶಾಸನಗಳು ದೊರೆತಿವೆ. 
ಜೈನ ಶಾಸನಗಳಲ್ಲಿ ಜಿನಾಲಯಕ್ಕೆ ದಾನ ನೀಡಿದ ದಾಖಲೆಗಳನ್ನು ನೀಡುತ್ತವೆ. ರಾಜನ 
ಪರವಾಗಿ ಅವನ ಮಾಂಡಳಿಕ ಅಧಿಕಾರಿಗಳು ಈ ದಾನಗಳನ್ನು ನೀಡಿದ್ದಾರೆ. ಇತ್ತಿಚಿಗೆ 
ದೊರೆತ ಒಂದು ಹೊಸ ಶಾಸನದಲ್ಲಿ'” ವಿಕ್ರಮಾದಿತ್ಯನ ಬಿರುದಾವಳಿಗಳಿವೆ. ಅವನು 
ಕೈಗೊಂಡ ಯುದ್ದಾಗಳ ಉಲ್ಲೇಖಗಳೂ ಹಾಗೂ ಸೋಲಿಸಿದ ರಾಜ್ಯಗಳ ಹೆಸರುಗಳೂ 
ಕೂಡಾ ದೊರೆಯುತ್ತವೆ. ಅವನ ಮಾಂಡಳೇಶ್ವರ ಬೀಚಿರಾಜನು ಉಲ್ಲೇಖಗೊಂಡಿದ್ದಾನೆ. 
ಶಾಸನದಲ್ಲಿ ಮೂಲಗಣ ಸ್ಥಾನಗಚ್ಛ್ಚದ ಭದಬಾಹು ಅನ್ವಯದ ಯಾಪನೀಯ ಸಂಘದ 


ಸ್ತಾಪವಿದೆ. ಈ ಶಾಸನದ ಹಿಂಭಾಗದ ವಿವರದ ಪ್ರಕಾರ ಹಲವಾರು ಗಣಗಳು ಮತ್ತು 


fr.) 0 


(€L 


ಅವುಗಳ ಗುರುಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತದೆ''. ಇಲ್ಲಿ ಹದಿನಾರು ಗಣಗಳು 
ಉಲ್ಲೇಖಗೊಂಡಿವೆ. ಮೂಲಗಣ, ಉದಿಯೂರ್ಗಣ, ಕುಮುದಿ, ಬಲ್ಲುಂಕೆ, ಬಾಗಿ, 
ಚೆಂಫಾಣ, ಷುಷೇಣ, ನಾಮಗಣ, ಕ್ಹುದವಾದಿಗಣ, ಪುರುಷಗಣ, ಕುಡುಂಮಡುಂದುಲಯ 
ಗಣ, ಕಂಡೂರ್ಗಣ, ಧರಿಯಾಳಿಕ ಗಣ, ಬೆಳ್ಳಟ್ಟೆ ಗಣ, ಕಾರಿಯಗಣಗಳು ದಾಖಲಾಗಿವೆ. 
ಐನ್ನು ಸೊನನ್ಣಧಿಭಾರತಿ, ಶ್ವತಂಬ್ರರಾಜ. ರಾಜವ್ರತ, ಪಚ್ಚಿ ಧಾತು, ವೈಢೂರ್ಯ, 
ವೌಕ್ತಿಕ, ವಿದ್ರಾಮ, ನೀಲ, ತಾರಕಾಂಶ, ಸೀಸ, ರತ್ನ, ಗೋಮುದಿ, ಮೊದಲಾದ ಗಚ್ಚಗಳು 


ದಾಖಲಾಗಿವೆ. ಈ ಗಣಗಳಲ್ಲಿ ಮತ್ತು ಗಚ್ಚಗಳಲ್ಲಿ ಗುರುಗಳ ಉಲ್ಲೇಖಗಳೂ 


186 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ದೊರೆಯುತ್ತವೆ. ಅಕಳಂಕ, ಪಾಲ್ಕ್ಯಕೀರ್ತಿ, ಸಿದ್ದನಂಜ, ಮುನಿಪುಷ್ಠದಂತ, ಭೂತಬಲಿ, 
ಸಿವಕೋಟಿ, ಸಿಂಹನಂದಿ, ಮಾಫನಂದಿ, ಜಯಕೀರ್ತಿ, ಸುಭಕೀರ್ತಿ, ಸಕಳೇಂದು, 
ಸಾಕಟಾಯನ, ವೀರಸೇನ, ಜಿನಸೇನ ಎಂಬ ಗುರುಗಳ ಉಲ್ಲೇಖ ದೊರೆಯುತ್ತದೆ. 
ಶಾಂತಿವೀರ್ಯರ ಶಿಷ್ಯರಾದ ಧರ್ಮಕೀರ್ತಿಗಳ ಶಿಷ್ಯ ನೇಮಿಚಂದರ ಕಾಲದಲ್ಲಿ ಬಸದಿಯ 
ಜೀರ್ಣೋದ್ದಾರ ಮಾಡಿದ ದಾಖಲೆಇದೆ. ಬಳಗಾರವೈಸ್ಯಕುಲದ ರೆಮ್ಮಿಸೆಟ್ಟಿ, ಪಾಯಿಸೆಟ್ಟಿ, 
ಜಾಯಿಸೆಟ್ಟಿಯವರು ಮಾಣಿಕ್ಯ್ಕದೇವನಿಗೆ ಚೈತ್ಯಗೃಹವನ್ನು ಮಾಡಿದ ಉಲ್ಲೇಖವನ್ನು 


ನೀಡುತ್ತದೆ. 


ಈ ಶಾಸನದ ಪ್ರಾಮುಖ್ಯತೆ ಇರುವುದು ಇದರಲ್ಲಿನ ಉಲ್ಲೇಖಗಳಿಂದ. ಒಂದೇ 
ಶಾಸನದಲ್ಲಿ ಹದಿನಾರು ಸಂಘಗಳು, ಗಚ್ಛಗಳು ಮತ್ತು ಗುರುಗಳ ಉಲ್ಲೇಖಗಳು ಒಂದೇ 


ಶಾಸನದಲ್ಲಿ ಬಂದಿರುವುದು ಮೊದಲನೆಯ ದಾಖಲೆಯಾಗಿದೆ. 


ಸುಮಾರು ಕ್ರಿ.ಶ.1173 ರ ಹೊತ್ತಿಗೆ ಸೇರುವ ಶಾಸನವೊಂದು ಕಳಚೂರ್ಯ 
ದೊರೆ ಸೋಮಿದೇವನ ಕಾಲಕ್ಕೆ ಸೇರಿದೆ ". ಇದರಲ್ಲಿ ಗುಣನಿಧಿ ಕೇಶವನನ್ನು 
ಹೆಸರಿಸುತ್ತದೆ. ಹಾಗೂ ಅಲ್ಲಿನ ಸಾಸಿರ್ವ ಮಹಾಜನರನ್ನು ಕೂಡಾ ವರ್ಣಿಸುತ್ತದೆ. 
ಬಲ್ಲೇಯ ಜೇಮಯ್ಯನೆಂಬುವನು ಬಸದಿಯ ದೇವರಿಗೆ 120 ಹೊನ್ನ ಚಿನ್ನದವಟ್ಟ 


ಗದ್ಯಾಣಗಳನ್ನು ದಾನ ನೀಡಿದನೆಂದು, ಆಣಿಕಾರ ನಾಗಿಸೆಟ್ಟಿಯು 10 ಗದ್ಯಾಣಗಳನ್ನು ದಾನ 


ಬಿಟ್ಟ ಉಲ್ಲೇಖವು ದೊರೆಯುತ್ತದೆ. 


187 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಕ್ರಿ ಶ. 1184 ಒಂದು ಶಾಸನವು ಕಲ್ಯಾಣದಚಾಲುಕ್ಯ್ಕ ಸೋಮೇಶ್ವರನನ್ನು 
ಉಲ್ಲೇಖಿಸುತ್ತದೆ. '್‌ ಐದರಲ್ಲಿ ಚಾಲುಕ್ಯ ವಂಶಾವಳಿಯನ್ನು ವಿವರಿಸಲಾಗಿದೆ ಅಲ್ಲದೇ 
ಇಲ್ಲಿನ ಜಿನಾಲಯವನ್ನು ನಿರ್ಮಿಸಿದ ದಾಖಲೆಯು ಇದೆ. ಆದರೆ ಶಾಸನವು 
ತ್ರುಟಿತವಾಗಿರುವುದರಿಂದ ಅಕ್ಷರಗಳು ಅಸ್ಪಷ್ಟವಾಗಿವೆ. ಸೋಮೇಶ್ವರನ ಮಹಾಮಾತ್ಯನು 
ಜಿನಾಲಯ ತ್ರಿಭುವನತಿಳಕ ಶ್ರೀಶಾಂತಿನಾಥಮೂರ್ತಿಯನ್ನು ಪ್ರತಿಷ್ಠಾಪಿಸಿದಂತೆ ಉಲ್ಲೇಖವಿದೆ. 
ಮೂಲಸಂಘ ದ ಪುಸ್ತಕ ಗಚ್ಛ್ಚದ ಮಾಘನಂದೀ ಯತಿಗಳ ಕಾಲ ಕರ್ಚಿ ಬೆಳುಹೊದೆ 
ನಾಮದ ಗ್ರಾಮವನ್ನು ನೀಡಿದ ದಾಖಲೆಯನ್ನು ಉಲ್ಲೇಖಿಸುತ್ತದೆ. ಅಲ್ಲದೇ ಶ್ರೀ 
ಶಾಂತಿನಾಥ ದೇವರ ಅಂಗರಂಗವೈಭೋಗ ನಿತ್ಯನೈಮಿತ್ತ ಕಪೂಜಾ, ಖಂಡಸ್ಸುಟಿತ 
ಜೀರ್ಣೋದ್ದಾರಕ್ಕಾಗಿ, ಸರ್ವಬಾಧಾ ಪರಿಹಾರಾರ್ಥವಾಗಿ ಭೂದಾನವನ್ನು ನೀಡಿದನೆಂದು 
ಹೇಳಾಲಾಗಿದೆ. ಇವನ ಕಾಲದ ಮತ್ತೊಂದು ಶಾಸನದಲ್ಲಿ ಬಸದಿಯ ನಿರ್ಮಾಣ ಮತ್ತು 
ದೇವರಿಗೆ ಬಿಟ್ಟಂತಹ ದತ್ತಿಯ ವಿವರವು ದೊರೆಯುತ್ತದೆ "". ಈ ಶಾಸನವು ಕ್ರಿಶ,1185 
ರಲ್ಲಿ ದಾಖಲಾಗಿದ್ದು, ಲಕ್ಷುಂಡಿಯ ಮಹಾಜನರ ಕುರಿತಾಗಿ ಉತ್ಸೇಕ್ಷಾಪೂರ್ವಕವಾದ 
ನುಡಿಗಳಿವೆ. ಐಲ್ಲನಿ ಮಹಾಜನರು ವೇದಾರ್ಧ ವಿದ್ಯಾಪಾರಂಗತರು, ಜಪತಾನುಷ್ಠಾನ, 
ಷಟ್ಟರ್ಮನಿರತರು, ಅಷ್ಟಾದಶಪುರಾಣ, ಧರ್ಮ ಶಾಸ್ತ್ರ, ಧೈರ್ಯ, ಪರಾಕ್ರಮರು, ಪಂಡಿತರು 
ಆಗಿದ್ದಂತಹ ಮಹಾಜನರು, ಅಮರಾವತಿಯ ಸೌಂದರ್ಯಕ್ಕೆ ಮತ್ತು ಶ್ರೀಮಂತಿಕೆ 
ಸಮಾನವಾದ ಲಕ್ಷುಂಡಿಯಲ್ಲಿ ವಿಶ್ವಕರ್ಮ ನಿರ್ಮಿತ ವಾಸುಪ್ರಾಸಾದವು 


p-] 


ಮಣಿಮುಕುಟದಂತೆ, ಕೇಯೂರದಂತೆ, ಕರ್ಣಕುಂಡಲದಂತೆ ಪ್ರಕಟವಾಗುತ್ತಿದ್ದ ಬಸದಿಯ 


188 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ದೇವರ ಅಷ್ಟಾವಿಧರ್ಚನೆಗಳಿಗಾಗಿ ದಾನ ನೀಡಿದ ದಾಖಲೆಗಳಿವೆ. ವಿಶೇಷವೆಂದರೆ ಈ 
ಶಾಸನದ ಕನ್ನಡಭಾಷಾ ಭಾಗದಲ್ಲಿ ಇಲ್ಲಿನ ಹಲವಾರು ದೇವತಾ ವಿಗ್ರಹಗಳನ್ನು ಕೆತ್ತಿದ 
ರೂವಾರಿಗಳ ಹೆಸರುಗಳು ಉಲ್ಲೇಖಗೊಂಡಿರುವುದು. ಕೇಶವದೇವರ ಮಾದಿವೋಜ, 
ದೇವೋಜ, ಕಮ್ಮಟದ ಹಿರಿಯ ಕೇತೋಜ, ರುದ್ದೋಜ, ರಾಮೋಜ, ನಾಗೀಂದ್ರ, 
ಕೇಸವದೇವರ ವೋಜಯಿತ ರೂವಾರಿ ಗಣಪೋಜ, ಶ್ರೀ ಶಾಂತಿದೇವರ ವೋಜರಾದ 
ಸೋವೋಜ, ರಾಮೋಜ, ಕೇತೋಜರು, ದಾಳಿಸೆಟ್ಟಿಯ ಬಮ್ಮೋಜ, ಆಯಿಸೆಟ್ಟಿಯ 
ಜಿನ್ನೋಜನು ಹೆಸರು ಉಲ್ಲೇಖಗೊಂಡಿದ್ದು, ಪ್ರತಿಮೆಗಳ ಮಾಡಿದ ಬೆಲೆಯು ಒಂದಕ್ಕೆ 
ಕಟಿದಲ್ಲಿ ಹೊನ್ನ ಬಳಿಯ ಬೇಳೆಯ2, ಈ ಪ್ರಕಾರ ನೀಡಲಾಯಿತೆಂದು ಉಲ್ಲೇಖಿಸುತ್ತದೆ. 
ಈ ಶಾಸನವು ಶಿಲ್ಲಕಲೆಯ ದೃಷ್ಟಿಯಿಂದಲೂ ಬಹು ಮುಖ್ಯವಾದ ದಾಖಲೆಯಾಗುತ್ತದೆ. 
ಹಲವಾರು ಶಿಲ್ಲಿಗಳನ್ನು ಒಂದೇ ಶಾಸನದಲ್ಲಿ ಹೆಸರಿಸಿರುವುದು ಮತ್ತು ಅವರು ಕೆತ್ತಿರುವ 
ದೇವರ ಹೆಸರುಗಳಿಂದ ಅವರನ್ನು ಗುರುತಿಸಿರುವುದು ಅತ್ಯಂತ ವಿಶಿಷ್ಠವಾದ 
ದಾಖಲೆಯಾಗಿದೆ. ತ್ರಿಭುವನತಿಲಕ ಶ್ರೀಶಾಂತಿದೇವರು ಎಂಬ ಹೆಸರಿನಿಂದ ಕರೆಯಲ್ಲಡುವ 
ಜಿನೇಶ್ವ್ನರನ ಉಲ್ಲೇಖವು ನಂತರದಾ ಶಾಸನಗಳಲ್ಲೂ ಉಲ್ಲೇಖವಾಗಿದೆ". ಜಿನಾಲಯದ 
ಹೆಸರನ್ನು ಶ್ರಿ ವಸುದೈವಕಭಾಂದವ ತ್ರಿಭುವನತಿಲಕಶಾಂತಿನಾಥದೇವರಿಗೆ ಮಹಾಜನರು 
ದಾನಶಾಲೆಯ ಮನೆಯ ನಿವೇಶನವನು ನೀಡಿದ ಗುರುತಾಗಿ ಹಾಕಿಸಿದ ಶಾಸನವಿದಾಗಿದೆ. 
ಇಲ್ಲಿನ ಜೈನ ಶಾಸನಗಳನ್ನು ಒಟ್ಟಾರೆಯಾಗಿ ಅವಲೋಕಿಸಿದರೆ, ರಾಜನಾದಿಯಾಗಿ 
ಹಲವಾರು ಜನರು, ಅಧಿಕಾರಿಗಳು ಮತ್ತು ಸ್ತ್ರೀಯರು ಕೂಡಾ ದಾನದತ್ತಿಗಳನ್ನು ನೀಡಿ 


ಪರಮಾರ್ಥ ಸಂಪಾದನೆಯ ಮಾರ್ಗಗಳನ್ನು ಪಡೆದರೆಂಬುದು  ನಿರ್ವಿವಾದವಾಗಿದೆ. 


189 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ರಾಜನ ಅಧಿಕಾರಿಗಳನೇಕರಲ್ಲಿ ಅತ್ತಿಮಬ್ಬೆಯ ಮನೆತನವು ಬಹುಶಃ ಇಲ್ಲಿನ ಪ್ರಮುಖ ಜಿನ 
ಮನೆತನವಾಗಿತ್ತು. ದಾನ ಚಿಂತಾಮಣಿಯಂಬ ಹೆಗಳಿಕೆಗೆ ಪಾತ್ರವಾದ ಅತ್ತಿಯಬ್ಲೆಯು 
ಬಹ್ಮ ಜಿನಾಲಯವನ್ನು ನಿರ್ಮಾಣ ಮಾಡಿಸುವುದರ ಜೊತೆಗೆ ಅಲ್ಲಿನ ದೇವರಿಗೆ 


ಹಲವಾರು ದಾನ ದತ್ತಿಗಳನ್ನು ನೀಡಿದಳೆಂಬುದು ಶಾಸನಗಳಿಂದ ತಿಳಿದು ಬರುತ್ತದೆ. 


(€L 


ಸ್ತುತ ಲಕ್ಷುಂಡಿಯ ಬಸದಿಗಳನ್ನು ನೋಡಿದರೆ, ಬಹ್ಮ ಜಿನಾಲಯ ಮತ್ತು ಶಾಂತಿನಾಥ 
ಜಿನಾಲಯಗಳೆರಡು ಮಾತ್ರ ಸರಿಯಾದ ಸ್ಥಿತಿಯಲ್ಲಿ ನಿಂತಿವೆ. ಗ್ರಾಮದ ಮಧ್ಯದಲ್ಲಿರುವ 
ನಾಗೇಶ್ತರ ದೇವಾಲಯವು ವಾಸ್ತವಿಕವಾಗಿ ಜಿನಾಲಯವಾಗಿದ್ದು ಚೌಬಿಸ ತೀರ್ಥಂಕರರ 
ವಿಗ್ರಹಗಳನ್ನು ಹೊಂದಿತ್ತು. ಹೀಗೆ ಲಕ್ಷುಂಡಿಯ ಜೈನ ಪ್ರಾಮುಖ್ಯತೆಯು ಕನಿಷ್ಟಪಕ್ಷ 
ಎರಡುವರೆ ಶತಮಾನಗಳಷ್ಟು ಪುಸಿದ್ದಿಯಾಗಿತ್ತು. ಶಾಸನಗಳನ್ನು ಗಮನಿಸಿದಾಗ ಎಲ್ಲ 
ರಾಜಮನೆತನಗಳವರು ಜೈನ ಬಸಿದಿಗಳಿಗಾಗಿ ದಾನ ಧರ್ಮ ಮಾಡಿದ್ದಾರೆ, ಇದರಿಂದಾಗಿ 


ನಿರಂತರವಾಗಿ ಜೈನ ಪೋಷಣೆಯು ನಡೆದುಕೊಂಡುಬಂದಿದೆ. 


ಜೈನ ಚಟುವಟಿಕೆಗೆ ಪರ್ಯಾಯವಾಗಿ ಹಿಂದೂ ಚಟುವಟಿಕೆಗಳೂ ಕೂಡ 
ಅತ್ಯಧಿಕವಾಗಿ ಇಲ್ಲಿ ಕಂಡುಬರುತ್ತವೆ. ಶಾಸನಗಳ ಹಿನ್ನೆಲೆಯಲ್ಲಿ ನೋಡಿದರೆ, ಹೆಚ್ಚಿನ 
ಸಂಖ್ಯೆಯ ಶಾಸನಗಳು ಇಲ್ಲಿನ ಶೈವ ಮತ್ತು ವೈಷ್ಣವ ದೇವಾಲಯಗಳ ದೇವರಿಗೆ ದಾನ 
ನೀಡಿದ ದಾಖಲೆಗಳನ್ನು ನೀಡುತ್ತವೆ. ವಿಶೇಷವೆಂದರೆ, ಲಕ್ಕುಂಡಿಯ ವೈಶ್ಯ ಕುಲ, ವಿಭಿನ್ನ 
ಒಕ್ಕಲಿನವರು, ಮತ್ತು ಸಾಸಿರ್ವ ಮಹಾಜನಗಳು, ಇಲ್ಲಿನ ಪ್ರಭುಗಳು ರಾಜನ 


ಮಹಾಮಾಂಡಲಿಕರು ಕೂಡಾ ಇಲ್ಲಿನ ದೇವಾಲಯಗಳ ಪೋಷಣೆಗಾಗಿ ದಾನ ನೀಡಿದ್ದಾರೆ. 


190 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಧಾರ್ಮಿಕವಾಗಿ ಇಲ್ಲಿ ಶೈವ ಅದರಲ್ಲೂ ವಿಶೇಷವಾಗಿ ಕಾಳಮುಖ ಶೈವ ಸಂಪ್ರದಾಯವು 
ಚಲಾವಣೆಯಲ್ಲಿತ್ತು. ಕಾಳಮುಖ್ತ ಗುರುಗಳನ್ನು ಸ್ಥಾನಪತಿಗಳನ್ನಾಗಿ ಶೈವ 
ದೇವಾಲಯಗಳಿಗಾಗಿ ನೇಮಿಸಲಾಗುತ್ತಿತ್ತು. ಅವರು ದೇವಾಲಯಗಳ ಸರ್ವ ಆಡಳಿತಗಳನ್ನು 
ನೋಡಿಕೊಳ್ಳುತ್ತ, ಗ್ರಾಮದಲ್ಲಿ ಅರವಟಿಗೆ, ಅನ್ನಛತ್ರಗಳನ್ನು ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 


ಶಾಲೆಗಳನ್ನು ತಮ್ಮ ಮಠಗಳಲ್ಲಿ ಹಾಗೂ ದೇವಾಲಯಗಳಲ್ಲಿ ನಡೆಸುತ್ತಿದ್ದರು. 


ಲಕ್ಷುಂಡಿಯಲ್ಲಿನ ದೇವಾಲಯಗಳನ್ನು ಗಮನಿಸಿದರೆ ಕಾಶಿವಿಶೇಶ್ವರ, ನನ್ನೇಶ್ವರ, 
ಸಿದ್ದೇಶ್ವರ, ಕುಂಭೇಶ್ವರ, ವೀರಭದ್ರ, ವೇಣುಗೋಪಾಲ, ಮಾಣಿಕೇಶ್ವ್ತರ ಮೊದಲಾದ 
ದೇವಾಲಯಗಳಿವೆ. ಈ ಎಲ್ಲ ದೇವಾಲಯಗಳ ಹೆಸರುಗಳು ನನ್ನೇಶ್ವರದ ಹೊರತಾಗಿ 
ಶಾಸನಗಳಲ್ಲಿ ಕಂದುಬರುವುದಿಲ್ಲ. ಇದೊಂದು ವಿಚಿತ್ರ ವೂ ಹೌದು ಮತ್ತು ಶಾಸನಗಳಲ್ಲಿ 
ಹೆಸರಿಸಿರುವ ದೇವಾಲಯಗಳಾವವು ಎಂಬ ಪ್ರಶ್ನೆಯು ಕಾಡತೊಡಗುತ್ತದೆ. ಇಲ್ಲಿ ಒಂದು 
ಅಂಶವು ಸ್ಪಷ್ಟವಾಗುತ್ತದೆ, ಶಾಸನಗಳಲ್ಲಿ ಉಲ್ಲೇಖಿತವಾದ ದೇವರ ಹೆಸರುಗಳು ಬಹುಶಃ 
ಅಂದು ಇಲ್ಲಿನ ಕೆಲವು ದೇವಾಲಯಗಳಿಗಳಿಗೆ ಇದ್ದಿರಬಹುದಾಗಿದೆ. ಕಾಲಾನಂತರದಲ್ಲಿ 
ಮೂಲ ಹೆಸರುಗಳು ಈಗಿನ ಹೆಸರುಗಳಾಗಿ ಬದಲಾವಣೆಹೊಂದಿರಬಹುದಾದ 
ಸಾಧ್ಯತೆಗಳನ್ನು ತಳ್ಳಿಹಾಕಲಾಗದು. ಐಹೊಳೆಯ ಚಾಲುಕ್ಕರ ದೇವಾಲಯಗಳ 


ಉದಾಹರಣೆಗಳನ್ನೇ ತಗೆದುಕೊಂಡರೆ, ಲಾಡಖಾನ, ಹುಚ್ಚಮಲ್ಲಿ, ಗೌಡರಗುಡಿ ಮೊದಲಾದ 


ಹೆಸರುಗಳು ಮೂಲ ಹೆಸರುಗಳಲ್ಲ. ಕಾಲಾನಂತರದಲ್ಲಿ ಅವುಗಳು ಬದಲಾಗಿವೆ. ಅದೇ 


191 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ರೀತಿಯಲ್ಲಿ ಇಲ್ಲಿನ ದೇವಾಲಯಗಳ ಹೆಸರುಗಳು ಶಾಸನದಲ್ಲಿದ್ದಂತೆ ಪ್ರಸ್ತುತ ಇರದೇ 


rr) 


ಬದಲಾವಣೆ ಹೊಂದಿವೆ. 


ಶೈವ ದೇವಾಲಯಗಳ ಶಾಸನಗಳು; 

ಚಾಲುಕ್ಕರಾಜ ಭುವನೈಕಮಲ್ಲ ಅಂದರೆ ಎರಡನೆಯನೆಯ ಸೋಮೇಶ್ವರನ 
ಶಾಸನವೇ ಶೈವ ಶಾಸನಗಳಲ್ಲಿ ಇಲ್ಲಿ ಪ್ರಾಚೀನ ದಾಖಲೆಯಂದು ಹೇಳಬಹುದು. ಶ್ರೀ 
ರಾಮರದತ್ತಿಯ ಲೊಕ್ಕಿಗೂಂಡಿಯ ಮಹಾಜನರು ಮರುಳೇಶ್ವರದೇವರಿಗೆ ಸುಂಕದಾನ, 
ಗಾಣ ಮತ್ತು ತೋಟಾಗಳನ್ನು ದಾನವಾಗಿ ಬಿಟ್ಟ ವಿವರಗಳನ್ನು ತಿಳಿಸುತ್ತದೆ . ಈ 
ಶಾಸನದಲ್ಲಿ ಪೆರ್ಗಡೆಯ ಸಂಬಧಿಕನಾದ ಮರಳಿಮಯ್ಯ ನೆಂಬುವವನು ಮೂರ್ತಿಯನ್ನು 
ಪ್ರತಿಷ್ಠಾಪಿಸಿ ಹಲವಾರು ಮತ್ತರು ಭೂಮಿಯನ್ನು ದಾನಮಾಡಿದನು. ಆತನ ಮಗ 
ರುದಿಮಯ್ಯ, ದಂಡಾನಾಯಕ  ಮಲ್ಲಿದೇವ, ದಾವಣ್ಣ, ಮಹಾದೇವ, ಬಚ್ಚರ 
ಮಹದೇವಯ್ಯ, ರುದ್ರಯ್ಯ, ಮತ್ತು ಗಗ್ಗರ ಬಮ್ಮಣ್ಣ ಎನ್ನುವವರು ಭೂಮಿ, ಮತ್ತು 
ಸುವರ್ಣ ದಾನಗಳನ್ನು ನೂಲಪರ್ವಗಳಿಗಾಗಿ, ದೇವರ ನಂದಾದೀವಿಗೆಗಾಗಿ, 
ಪುಷ್ಪಾರ್ಚನೆಗಾಗಿ, ಮತ್ತು ಮಾಣಿಯ ಜೀವಿತಕ್ಕೆ ನೀಡಿದಂತೆ ದಾಖಲಾಗಿದೆ. ಇದೇ ಕಾಲದ 
ಮತ್ತೊಂದು ಕಿರು ಶಾಸನದಲ್ಲಿ "' ಕಾಳಮುಖ ಯತಿಗಳ ಉಲ್ಲೇಖವು ಬರುತ್ತದೆ. 
ದೇವೇಂದ್ರ ಶಿಷ್ಯರ ಸಂಕರಕೋಟಿ ಕಲಿದೇವಸ್ವಾಮಿಗೆ ಕೋರುವರಿಯ ಸ್ವತ್ತು ಎಂದು ಮತ್ತು 


ಕೇತೋಜನು ಕಂಭವನ್ನು ಮಾಡಿದ್ದಕ್ಕಾಗಿ ಗದ್ಯಾಣ ಮುವತ್ತು ನೀಡುತ್ತಿರುವುದಾಗಿ 


ಹೇಳಲಾಗಿದೆ. ಕಲಿಸ್ತಾಮಿಯ ಉಲ್ಲೇಖವು ಸ್ಪಷ್ಟವಾಗಿ ಕಾಳಮುಖ ಮತ್ತು ಪಾಶುಪತ 


192 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಆಚರಣೆಗಳ ಬಗ್ಗೆ ಮಾಹಿತಿನೀಡುತ್ತದೆ. ಕ್ರಿ.ಶ.1079ರ ಕಾಲಫಟ್ಟದ ವಿಕ್ರಮಾದಿತ್ಯನ 
ಶಾಸನದಲ್ಲಿ  ಮರುಳೇಶ್ವರದೇವರ ಉಲ್ಲೇಖವಿದೆ. ಮರುಳೇಶ್ವರದೇವರ  ನಿತ್ಯನೈಮಿತ್ಯಕ್ಕೆ 
ಲಕ್ಷುಂಡಿಯ ಪ್ರತಿಯೊಂದು ಅಂಗಡಿಯವರು ಒಂದು ಸಟ್ಟುಗ ಭತ್ತವನ್ನು ನೀಡಿದರೆಂದು 
ಉಲ್ಲೇಖವಿದೆ. ಆನೆಕೇರಿಯ ಮುನ್ನೂರು ನಖರರು, ಬಚ್ಚರಸ ಮತ್ತು ಗಣಗಳು ಸಹ 
ಭತ್ತವನ್ನು ದಾನ ನೀಡಿದ ಉಲ್ಲೇಖವಿದೆ. ಮರುಳೇಶ್ವರದೇವರ ನಂದಾದೀವಿಗೆಗಾಗಿ 
ಹಟ್ಟಗಾರ ಕುಲದ ಕಾಡೆಯನಾಯಕ ಮತ್ತು ಆತನ ಸೋದರಮಾವ ಸೋದೆಯನಾಯಕರು 
ಗಾಣವೊಂದನ್ನು ಬಿಟ್ಟರೆಂದು ಹೇಳಿದೆ. ಹಿರಿಯ ಸೇನಬೋವನಾಗಿ ಕಾರ್ಯನಿರ್ವಹಿಸುತ್ತಿದ್ದ 
ಕೇಶವದೇವಂಣ್ಣನು ಐದು ಗದ್ಯಾಣಗಳನ್ನು ಕೆರೆಕಟ್ಟಿಸಲು ನೀಡಿದನೆಂದು ಹೇಳಲಾಗಿದೆ. ಈ 
ಶಾಸನದಲ್ಲಿ ಶ್ರಿ ಸ್ವಯಂಭುದೇವರ ಉಲ್ಲೇಖವೂ ಬರುತ್ತದೆ. ಶ್ರೀ ಸ್ವಯಂಭುದೇವರ 
ಅಂಗರಂಗಬೋಗಕ್ಕೆ,  ನಿತ್ಯನೈವೀದ್ಯಕ್ಕೆ ಚೈತ್ರದ ಪರ್ವಕ್ಕೆ ನಾನಾ ದಾನಗಳನ್ನು 
ನೀಡಲಾಯಿತು. ಸೆಟ್ಟಿಗಳಿಗೆ ಅಗ್ರಗಣ್ಯನಾದ ತೊಣ್ಣಿಯರಸೆಟ್ಟಿ ಗದ್ಯಾಣವನ್ನು ನೀಡಿದನೆಂದು 
ಉಲ್ಲೇಖಿಸುತ್ತದೆ. ಶಿವಧರ್ಮಪಾಲಕ, ಸಾಧಕ, ಕಲಿಯುಗಬಾಣದೊರೆ, ಮಹೇಶ್ವರನೆಂಬ 
ಬೇಳೈಲೆಯ ಚವುಣ್ಣಸೆಟ್ಟಿಯು ತೀರ್ಥದ ಶ್ರೀಸ್ತಯಂಭುದೇವಗೆನ್ಧ ದೇವರಂಗಬೋಗಕ್ಷೆ ಕೊಟ್ಟ 
ಗದ್ಯಾಣ 2, ಶಿವಪಾದಶೇಖರೆನಿಪ ಕೇತಸೆಟ್ಟಿಯು ನೀವೀದ್ಯಕ್ಕೆ ನೀಡಿದ ಗದ್ಯಾಣ, ಶ್ರೀ 
ದ್ರೋಣಪುರರಾಜ ಮಾರ್ತಾಂಡಸೆಟ್ಟಿಯ ಪುತ್ರ ಹುಣಿಸೆಮ್ಮಸೆಟ್ಟಿ ಒಂದು ಗದ್ಯಾಣ, 
ತಿಳಿವಳ್ಳಿಯ ಯೆಲೆಯಬೋಜಗುರ ಇನೂರ್‌ನಾಲ್ದರ ಪುತ್ರ ರೇಚಸೆಟ್ಟಿ ಒಂದುಗದ್ಯಾಣ, 
ಪನ್ನವಣದ ಚವುಂಡಸೆಟ್ಟಿಗಳಬ್ಬೆ ನಾಗಲಭ್ಲೆಯು ಒಂದು ಗದ್ಯಾಣವನ್ನು ನೀಡಿದಳು. 


ಸೇನಬೋವ ಮಾರ್ತಾಂಡಯ್ಯನು ಈ ಶಾಸನದ ಲಿಪಿಕಾರನಾಗಿದ್ದಾನೆ. ಹೀಗೆ ಈ ಶಾಸನವು 


193 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಹಲವು ವಿಶೇಷಗಳಿಂದ ಕೂಡಿದೆ. ಈ ಶಾಸನದಲ್ಲಿ ಸೋದೆ ಮತ್ತು ತಿಳಿವಳ್ಳಿಯ 
ಉಲ್ಲೇಖಗಳು ಕಂಡುಬರುತ್ತವೆ. ಈ ಎರಡು ಸ್ಥಳಗಳು ಇಂದಿನ ಉತ್ತರಕನ್ನಡದ 
ಭಾಗಗಳಾಗಿವೆ. ಬನವಾಸೆ ಪ್ರದೇಶದ ಒಳಗೆ ಇದ್ದುದರಿಂದ ಪ್ರಾಯಃ; ಅಂದು ಅಲ್ಲಿನ 


ಜನರೂ ಕೂಡಾ ಇಲ್ಲಿನ ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡುತ್ತಿದ್ದರು. 


ಲಕ್ಷುಂಡಿಯ ದೇವಾಲಯಗಳಲ್ಲಿ ದೀಪಾವಳಿಪರ್ವ ಅಂದರೆ ಕಾರ್ತಿಕ 
ದೀಪಾರಾಧನೆಯ ಹಬ್ಬವನ್ನು ಆಚರಿಸಲಾಗುತ್ತಿತ್ತು. ಆ ಕಾರಣಕ್ಕಾಗಿಯೂ ಹಲವಾರು 
ದಾನಗಳನ್ನು ನೀಡಿದ ದಾಖಲೆಗಳು ದೊರೆಯುತ್ತವೆ. ಕ್ರಿಶ.1104 ರ ಶಾಸನದಲ್ಲಿ 
ಸಂಕಿಮಯ್ಯನಾಯಕರು ಮತ್ತು ಮಹದೇವಭಟ್ಟರು ಹಾಗೂ ಅಕ್ಕಸಾಲಿಗರು ದೀಪಾವಳಿ 


ಪರ್ವಕ್ಕಾಗಿ ಬಟ್ಟೆಯನ್ನು ದಾನವಾಗಿ ಕೊಟ್ಟರೆಂದು ಉಲ್ಲೇಖಿಸುತ್ತದೆ. 


ಇಲ್ಲಿನ ಹೊಸ ಶಾಸನವೊಂದರಲ್ಲಿ ಚಟ್ಟೆಶ್ತಂದೇವರ ಉಲ್ಲೇಖವು ದೊರೆಯುತ್ತದೆ. 
ದೇವರ ಷಷ್ಠಿಯಪೂಜೆಗಳಿಗಾಗಿ ಬೇಕಾಗುವ ಹೂಗಳಿಗಾಗಿ ಚೆಬಟ್ಟಿ 
ಅರಿಮಾದೇಯನಾಯಕರು, ಕೊವರಸ್ವಾಮಿ, ವಡ್ಡವ್ಯವಹಾರಿ ದಾಸೆಟ್ಟಿಯರನ್ನು ಮಣಿಗಾರ 
ಗೋವಿಂದಸೆಟ್ಟಿ, ಲೋಕಿಸೆಟ್ಟಿ, ಕೋದಗಣ್ಣಿ, ಆಚೆಸೆಟ್ಟಿ, ಚೆಟ್ಟಿಸೆಟ್ಟಿಯವರು ದಾನ ನೀಡಿದ 
ದಾಖಲೆಯಿರುತ್ತದೆ .  ತೆಲ್ಲಿಗೇಶ್ಚರದೇವರ ದೇವಾಲಯವು ಇಲ್ಲಿದ್ದ ದಾಖಲೆಯನ್ನು 
ಕ್ರಿ.ಪ.1120ರ ಶಾಸನವು ನೀಡುತ್ತದೆ . ತೆಲ್ಲಿಗೇಶ್ಚರದೇವರ ಷಷ್ಪಿಯ ಪೂಜೆಗಾಗಿ 


ಮಲ್ಲಿಸೆಟ್ಟಿಯು ಗದ್ಯಾಣ-1, ಹೊನ್ನ ಹೋಮಕ್ಕೆ ಗದ್ಯಾಣ-1 ನೀಡಿದ ವಿವರವಿದೆ. 


ಟಿ 


194 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಲಕ್ಷುಂಡಿಯಲ್ಲಿ ಹಲವಾರು ಧಾರ್ಮಿಕ ಚಟುವಟಿಕೆಗಳನ್ನು ಮಾಡಿದ ದಾಖಲೆಗಳಿವೆ. ಅಲ್ಲಿನ 
ಹಲವರು ಅರವಟಿಗೆ, ಅನ್ನಛಿತ್ರ ಮುಂತಾದ ಜನೋಪಯೋಗಿ ಕೆಲಸಮಾಡಿದ 
ದಾಖಲೆಗಳಿವೆ. ಕ್ರಿಶ.1121 ರ ಶಾಸನದಲ್ಲಿ *'. ನಾಣಿಮಯ್ಯನಾಯಕ ತನ್ನ ತಂದೆ 
ತೀಕಿಮಯ್ಯನಾಯಕ ಮತ್ತು ತಾಯಿ ರನ್ನಿಕಬ್ಬೆಯರಿಗೆ ಧರ್ಮವಾಗಲೆಂದು ಮತ್ತು 
ಅಕ್ಷಯವಾಗಲೆಂದು ಅರವಟಿಗೆ ಮತ್ತು ಅನ್ನಛತ್ರಗಳನ್ನು ಸತ್ರ ಕೆರೆಯ 
ಜೀರ್ಣೋದ್ದಾರಮಾಡಲು, ಹೊಕ್ಸರಣೆ, ಕಪ್ಪಚರಮಠದಲ್ಲಿ ಭೋಜನ, ಮಠದಲ್ಲಿ ಪುರಾಣ 
ಹೇಳಿಸಲು ಹಾಗೂ ಕೇಳುವ ಮಹಾಜನರು ದೇವರ ನಂದಾದೀವಿಗೆಗಾಗಿ ಪೊನ್ನ 


ಗದ್ಯಾಣಗಳನ್ನು ದಾನವಾಗಿ ನೀಡಿದ ದಾಖಲೆಗಳು ಉಲ್ಲೇಖವಾಗಿವೆ. 


ಶ್ರೀ  ಗೌರವೇಶ್ವ್ಷರದೇವರ ಉಲ್ಲೇಖವು ಕ್ರಿ. ಶ.1140-50 ರ ಶಾಸನದಲ್ಲಿ 
ಕಂಡುಬರುತ್ತದೆ.” ಶ್ರೀರಾಮರದತ್ತಿ ಮಹಾಗ್ರಹಾರ ಲೊಕ್ಕಿಗುಂಡೀಯ ಮಹಾಜನರು, 
ಸಾಸಿರ್ವರು, ಬ್ರಾಹ್ಮಣರು, ಧರ್ಮವನ್ನು ರಕ್ಷಿಸುತ್ತಿರುವಾಗ, ಪೆರ್ಗಡೆ ವಸಂತೆಯ ಕ್ರಮಿತರು 
ತಮ್ಮಕ್ಕನಸಾಲದ ಕೇಣಿಯಲ್ಲಿ ಗೌರವೇಶ್ವರದೇವರ ಪಲಮುಂಡಗೆಯ ನೈವೇದ್ಯಕ್ಕೆ ನೂರಿಪ್ಪತ್ತು 
ಹೊನ್ನಿನ ಗದ್ಯಾಣಗಳನ್ನು ಬಿಟ್ಟ ದಾಖಲೆಯಿದೆ. ಊರ ಕುಳಕರ್ಣಿ, ಸೇನಬೋವ, 
ದೊರೆಯು ಗೌರವೇಶ್ವರದೇವರಿಗೆ ಕಲ್ಲತಗೇರಿಯ ಸಾತ್ರದ ಉತ್ತರದ ಭಾಗದಲ್ಲಿರುವ 
ಮತ್ತರು ಭೂಮಿಯನ್ನು ಬಿಟ್ಟದ್ದು, ಸೇನಬೋವ ಕೇಶಿಯಣ್ಣನು ಶಿವರಾತ್ರಿಯಪೂಜೆಗಾಗಿ 


ಹಣ ದಾನವನ್ನು ನೀಡಿದ ದಾಖಲೆಯನ್ನು ನೀಡುತ್ತದೆ. ಕಲ್ಯಾಣದಚಾಲುಕ್ಯ್ಕರ ರಾಜರಲ್ಲಿನ 


195 


ಅಧ್ಯಾಯ-05 ಲಕ್ಕುಂಡಿಯ ಶಾಸನಗಳು 


ಎರಡನೆಯ ಜಗದೇಕಮಲ್ಲನ ಶಾಸನದಲ್ಲಿ”  ತೆಲ್ಲಿಗೇಶ್ಚರದೇವರ  ಶ್ರೀಗಂಧಕ್ಕೆ 


ದಂಡನಾಯಕನು ಬಿಟ್ಟ ದತ್ತಿಯನ್ನು ಸೂಚಿಸುತ್ತದೆ. 


ಕಾಶಿವಿಶ್ವೇಶರ ದೇವಾಲಯದ ತೊಲೆಯಲ್ಲಿರುವ ಶಾಸನವೊಂದರಲ್ಲಿ ಕವತಾಳೇಶ್ವರ 
ದೇವರ ಉಲ್ಲೇಖವು ದೊರೆಯುತ್ತದೆ". ಕಲ್ಯಾಣಚಾಲುಕ್ಯ  ತ್ರಿಭುವನಮಲ್ಲನನ್ನು 
ಹೆಸರಿಸುತ್ತಿದ್ದು ಅವನ ಕಾಲದಲ್ಲಿ ಕವತಾಳೇಶ್ವರದೇವರ ಪೂಜಿ ಪುನಸ್ಥಾರಕ್ಷಾಗಿ 
ಲೊಕ್ಕಿಗುಂಡಿಯ ಸಾಸಿರ್ವರು ಮಹಾಜನರ ಪ್ರಿಯ ಪುತ್ರನಾದ ಪೆರ್ಗಡೆಯರ ತ್ರಿಭುವನ 
ಕೇಶವ ಅಲ್ಲಿಯ ಸ್ಥಾನಾಚಾರ್ಯರಾದ ಸೋಮೇಶ್ವರಪಂಡಿತರ ಕಾಲ್ತೊಳೆದು 120 ಹೊನ್ನ 
ಗದ್ಯಾಣಗಳನ್ನು ನೀಡಿದನು. ಕೆಶವನು ಬಾಚಿರಾಜ ಮತ್ತು ಮಾಕಿಯವ್ವೆಯರ ಮಗನೆಂದು 
ಅವನ ಗುಣಗಾನವನ್ನು ಈ ಶಾಸನವು ಮಾಡುತ್ತದೆ. ಅಲ್ಲದೇ ಗಂಧಿಗ ದಾಸಿಸೆಟ್ಟಿಯ 
ಮಗ ಸೋಮಿಸೆಟ್ಟಿಯು ದೇವರ ರಾತ್ರಿಯ ಪಾಲ್ಲಂಡೆಯ ನೈವೇದ್ಯಕ್ಕಾಗಿ ಮೂರುಮತ್ತರು 
ಭೂಮಿಯನ್ನು ನೀಡಿದನೆಂದು ಶಾಸನವು ದಾಖಲೆ ಮಾಡುತ್ತದೆ. ಅಲ್ಲದೇ ಇದರದೇ 
ಮುಂದುವರೆದ ಭಾಗವಾಗಿರುವ ಶಾಸನದಲ್ಲಿ ಮೋನಿದೇವರ ಉಲ್ಲೇಖವು ಬರುತ್ತದೆ . 
ಮಾರೆಸ್ತರ ಮಾರೆಮಯ್ಯನಾಯಕನ ಮಗ ಕಾಳೆಯನಾಯಕನು ಮೋನಿದೇವರ ಭಿಕ್ಷೆಗಾಗಿ 
ಒಂದುಮತ್ತರು ಭೂಮಿಯನ್ನು ನೀಡಿದನೆಂದು ಹೇಳುತ್ತದೆ. ಮೋನಿದೇವರು 
ಲೊಕ್ಕಿಗುಂಡಿಯ ಕವತಾಳೇಶ್ವರದೇವರ ಪಾದಾಧಾರಕರಾದ ತಪೋಧನರ ಆಹಾರಕ್ಕಾಗಿ 


ಮತ್ತೆ ದಾನ ನೀಡಿದರೆಂದು ಹೇಳುತ್ತದೆ. ಈ ಮೋನಿದೇವನು ಹುಲಿಗೆಯರಾಮೇಶ್ವರ 


196 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ದೇಗುಲದ ಆಚಾರ್ಯ ಸಾಮವೇದಿಪಂಡಿತರ ಶಿಷ್ಯರಾಗಿದ್ದರೆಂದು ಶಾಸನವು 


ತಿಳಿಸುತ್ತದೆ. 


ಲೊಕ್ಕಿಗುಂಡಿಯ ಮಹಾಜನರ ಬಗ್ಗೆ ಬಹುತೇಕವಾಗಿ ಎಲ್ಲ ಶಾಸನಗಳು 
ಉಲ್ಲೇಖಮಾಡುತ್ತವೆ. ಮಹಾಜನರು ಸ್ಪಕಷ್ಟು ವಿದ್ಯಾವಂತರೂ ಸರ್ವವೇದಪಾರಂಗತರು, 
ಹದಿನೆಂಟುಪುರಾಣ ಶಾಸ್ತ್ರಗಳನ್ನು ತಿಳಿದವರಾಗಿದ್ದು ಚತುರ್ವೇದಗಳನ್ನು ಬಲ್ಲವರಾಗಿದ್ದರೆಂದು 
ಶಾಸನವೊಂದು ವಿವರಿಸುತ್ತದೆ . ನಾಲ್ಲನೆಯ ಸೋಮೇಶ್ವರನ ಕಾಲದ ಶಾಸನವೊಂದರಲ್ಲಿ 
ನೀಲಕಂಠದೇವರ ಉಲ್ಲೇಖವು ದೊರೆಯುತ್ತದೆ *'. ಸಾಸಿರ್ವರ ಸಮ್ಮುಖದಲಿ 
ಸೇನಭೋವ ಗುಣನಿಧಿಕೇಶವದೇವನ ಹೇಳಿಕೆಯಂತೆ ತನ್ನ ಅಕ್ಕಸಾಲದ ಕೇಣಿಯಲ್ಲಿ 
ಬಿಟ್ಟಹಣವನ್ನು ತಿಳಿಸುತ್ತದೆ. ವಿಶೇಷವೆಂದರೆ, ಶ್ರೀ ನೀಲಕಂಠದೇವರ ಅಂಗಭೋಗಕ್ಕೆ ಬಿಟ್ಟ 


ಗದ್ಯಾಣವನ್ನು ಸೂಚಿಸುತ್ತದೆ 


pa - 


ಐದೇಕಾಲದ ಮತ್ತೊಂದು ಶಾಸನವು ಶ್ರೀ 


Ra 


ಭೋಗೇಶ್ವರದೇವರ ಸತ್ರವನ್ನು ಹೆಸರಿಸುತ್ತದೆ. ಕಲ್ಯಾಣದ ವೀರ ಸೋಮೇಶ್ವರನ ಕ್ರಿ.ಶ 
1186 ರ ಕಾಲದ ಶಾಸನವು ನನ್ನೇಶ್ರರ ದೇವರ ಉಲ್ಲೇಖವನ್ನು ನೀಡುತ್ತದೆ, ಕಾಶಿವಿಶ್ವೇಶ್ವರ 
ದೇವಾಲಯದ ಹತ್ತಿರದಲ್ಲಿಯೇ ಇರುವ ನನ್ನೇಶ್ವ್ಷರದೇವಾಲಯಕ್ಕೆ ಸಂಬಂಧಿಸಿದ ಶಾಸನ 
ಐದಾಗಿದೆ ನ.  ನನ್ನೇಶ್ವರದೇವರಅಂಗರಂಗಭೋಗಕ್ಕಾಗಿ  ಅಕ್ಕಸಾಲೆಯ ಅಚ್ಚಿನ 
ಕಮ್ಮಟದಲ್ಲಿಯ ಅಆಣಿಕಾರ ಬಂಡಿಯ ಬಸವಿಸೆಟ್ಟಿಯ ಮಗ ಶಂಕರಸೆಟ್ಟಿಯು ನೀಡಿದ 


ಹಣದಾನವನ್ನು ಉಲ್ಲೇಖಿಸುತ್ತದೆ. ಅಕ್ಕಸಾಲೆಯಕಮ್ಮಟದ ಕೇಣಿಯಲ್ಲಿ ನಡೆವ 


ವ್ಯವಹಾರದ ಬಂದ ಉತ್ಪನ್ನದಲ್ಲಿ ಶಂಕರಸೆಟ್ಟಿಯು ಬಿಟ್ಟ ದತ್ತಿಯ ಹಣವನ್ನು 


197 


ಅಧ್ಲಾಯ-05 ಲಕ್ಸುಂಡಿಯ ಶಾಸನಗಳು 


ಉಲ್ಲೇಖಿಸುತ್ತದೆ. ಇಲ್ಲಿನ ಸಾಸಿರ್ವರು ನನ್ನೇಶ್ವರದೇವರ ಪೂಜೆಗಾಗಿ 
ಸರ್ವಬಾಧಾಪರಿಹಾರವಾಗಿ ಎರಡು ಅಂಗಡಿಗಳನ್ನು ನೀಡಿದ ಉಲ್ಲೇಖವನ್ನು ಶಾಸನವು 
ತಿಳಿಸುತ್ತದೆ 3. ವೀಳೆಯದೆಲೆಗಾಗಿ ಮಹಾಜನರೂ ಕೂಡಾ ಬಿಟ್ಟ ದತ್ತಿಯನ್ನು ಸೂಚಿಸುತ್ತದೆ 
3 ನನನ್ನೇಶ್ರರದೇವಾಲಯದ ಕಂಭಗಳನ್ನು ಮಾಡಿಸಲು ಹೆಬ್ಬೋರಣರ ಅಣ್ಣಯ್ಯನ ಮಗಳು 
ಮುಕುರುಬ್ಬೆ. ಇವಳ ಮಗಳು ದೇವಲಭ್ಗೆ. ಈಕೆ ಈಶ್ವರನ ಪಾದಪಂಕಜೆಯಾಗಿದ್ದು 
ಭ್ರಮರೆಯೂ, ಗುಣಸಂಪನ್ನೆಯೂ ಹಾಗೂ ದಾನಶೀಲೆಯೂ ಆಗಿದ್ದಳು. ಇವಳು ದೇವರಿಗೆ 
ಕಂಬವನ್ನು ಮಾಡಿಸಿಕ್ಟೊಟ್ಟಳಂತೆ. ಈ ಉಲ್ಲೇಖವನ್ನು ಕಂಬದ ಮೂರುಮುಖಗಳಲ್ಲಿ 


ಕಂಡರಿಸಲಾಗಿದೆ. 


ಇಲ್ಲಿನ ಮಾಣಿಕೇಶ್ವರಗುಡಿಯ ಕಂಬದ ಶಾಸನವೊಂದರ ಮೇಲಿನ ಶಾಸನವು 
ಕ್ರಿಯಾಶಕ್ತಿಪಂಡಿತದೇವನು ನಿರ್ಮಿಸಿದ ಬಾವಿಯ ಮೇಲಿರುವ ಭೋಗಮಂಟಪದಲ್ಲಿ 
ಬಸವಿಶೆಟ್ಟಿ ಎಂಬಾತನು ಭಕ್ತಿಪೂರ್ವಕವಾಗಿ ಕಂಭವನ್ನು ಮಾಡಿಸಿದುದಾಗಿ ಹೇಳಿದೆ". 
ನಂತರದ ಕಾಲದ ಹಲವಾರು ಶಾಸನಗಳೂ ಕೂಡಾ ನನ್ನೇಶ್ವರ, ಚಟ್ಟೇಶ್ವರ, ಕವತಾಳೇಶ್ವರ 
ಮೊದಲಾದ ಹೆಸರುಗಳನ್ನು ನೀಡುತ್ತವೆ. ಇಲ್ಲಿ ಬರುವ ಹೆಸರುಗಳೆಲ್ಲವೂ ಶಿವನವಾಗಿವೆ. 
ಇಲ್ಲಿರುವ ಶೈವ ದೇವಾಲಯಗಳಿಗೆ ಈ ಹೆಸರುಗಳಿದ್ದಿರಬಹುದಾಗಿವೆ. ವಿಶೇಷವಾಗಿ ಇಲ್ಲಿನ 
ದೇವಾಲಯಗಳ ಗುರುಗಳು ಕೂಡಾ ಹಲವಾರು ದಾನಗಳನ್ನು ಪಡೆದಿದ್ದು ದೇವರಿಗೆ ಪುನಃ 


ನೀಡಿದ ದಾಖಲೆಗಳನ್ನು ನೋಡಿದ್ದೇವೆ. ಒಟ್ಟಾರೆಯಾಗಿ ಆರಂಭದಿಂದಲೂ ಶೈವ 


198 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿದ್ದು ಸಮಾಜದಲ್ಲಿ ಬಹು ಪ್ರಧಾನವಾದ 


ಪಾತ್ರವನ್ನು ಹೊಂದಿದ್ದವು. 


ಸಾಮಾಜಿಕವಾಗಿ ಅಂದು ಹಲವಾರು ಜನ ಸಮುದಾಯದವರು 
ಗ್ರಾಮದಲ್ಲಿರುತ್ತಿದ್ದರು. ಎಲ್ಲ ಸಮುದಾಯದವರಿಗೂ ಸಾಮಾಜಿಕವಾದ ಪ್ರಾಮುಖ್ಯತೆ 
ಇರುತ್ತಿತ್ತು. ವಿಶೇಷವಾಗಿ ದೇವಾಲಯದ ನಿತ್ಯ ವಿಶೇಷ ಪೂಜಾವಿದಿವಿಧಾನಗಳಲ್ಲಿ 
ಪಾತ್ರದವರ ಸೇವೆಯೂ ಇರುತ್ತಿತ್ತು. ಚಾಮರಧಾರಿಣಿಯರ ಸೇವೆಯನ್ನು ಹಲವಾರು 
ಶಾಸನಗಳಲ್ಲಿ ನೋಡಬಹುದು. ಮಧ್ಯಕಾಲೀನ ಕಾಲದಲ್ಲಿ ವೇಶ್ಯೆಯರಿಗೆ ವಿಶೇಷವಾದ 
ಸ್ಥಾನವಿರುತ್ತಿತ್ತು. ಬಾದಾಮಿ ಚಾಲುಕ್ಯರ ಕಾಲದಿಂದಲೇ ಅವರಿಗೆ ಸಮಾಜದಲ್ಲಿ ಗಣ್ಯವಾದ 
ಸ್ಥಾನವಿತ್ತು. ಮಹಾಕೂಟದ ಶಾಸನವೊಂದರಲ್ಲಿ ವಿನಾಪೋಟಿಯನ್ನು ರಾಜಸೂಳೆಯಂದು 
ಹೇಳಿದೆ. ಅವಳು ದೇವರಿಗೆ ಹಲವಾರು ದಾನ ದತ್ತಿಗಳನ್ನು ಬಿಟ್ಟ ದಾಖಲೆ ಇದೆ. 
ಮಧ್ಯಕಾಲೀನ ಕಾಲದ ಆಚರಣೆಗಳಲ್ಲಿ ಕಂಬದ ಸೂಳೆಯಂಬ ಉಲ್ಲೇಖಗಳು ಹಲವಾರು 
ಶಾಸನಗಳಲ್ಲಿ ಕಂಡುಬರುತ್ತವೆ. ಕ್ರಿ.ಶ.12 ನೆಯ ಶತಾಮಾನದ ಶಾಸನದಲ್ಲಿ ಕಂಬದ 
ಸೂಳೆಯ ಉಲ್ಲೇಖವು ಲಕ್ಕುಂಡಿಯಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಇತ್ತೀಚಿಗೆ 
ಗುರುತಿಸಲಾಗಿದ್ದು ಪ್ರಸ್ತುತ ವಸ್ತುಸಂಗ್ರಹಾಲಯದಲಿದೆ.. ಈ ಶಾಸನದಲ್ಲಿ ಪಾತ್ರದ 
ಕರಬ್ಬೆ ಮತ್ತು ಆಕೆಯ ತಂಗಿ ನಾಗಲತೆಯರು ದೇವರ ಮುಂದಿನ ಕಂಭದ ಚಾಮರದ 


ಸೂಳೆಯರಾಗಿ ಸೇವೆ ಮಾಡುವುದಕ್ಕೆ ಅವರಿಗೆ 16 ಮತ್ತರು ಭೂಮಿಯನ್ನು ಭೂದಾನ 


ನೀಡಲಾಯಿತೆಂದು ಶಾಸನವು ಉಲ್ಲೇಖಿಸುತ್ತದೆ. ಭೂಮಿಯನ್ನು ಎಲೆಸಿಂಗನಹಳ್ಳಿಯ 


199 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಗಾಮುಂಡರು ಮಾನ್ಯಮಾಡಿರುವ ಮುವತ್ತೆರಡಡು ಗೇಣಿನ ಕೋಲಿನಿಂದ ಅಳತೆಯನ್ನು 
ಮಾಡಿದ ವಿಒವರವು ಲಭ್ಯವಾಗಿದೆ. ದೇವರ ಮುಂದೆ ಪೂಜಾ ಸಮಯದಲ್ಲಿ 
ಮೂರುಹೊತ್ತು ವಾದ್ಯ ಸೇವೆ ಮಾಡುವವರನ್ನು ಕುರಿತು ಕೂಡಾ ಈ ಶಾಸನವು ಮಾಹಿತಿ 
ನೀಡುತ್ತದೆ. ಆದರೆ ಈ ಉಲ್ಲೇಖಿತ ವ್ಯಕ್ತಿಗಳು ಯಾವ ದೇವರ ಸೇವೆ 
ಮಾಡುತ್ತಿದ್ದರೆಂಬುದು ಅಸ್ಪಷ್ಟವಾಗಿದೆ. ಬಹುಶಃ ಕಾಶಿವಿಶೇಶರ ದೇವಾಲಯದ 


ಉಲ್ಲೇಖವನ್ನೇ ಐದು ನೀಡುತ್ತಿರಬಹುದೆಂದು ಊಹಿಸಬಹುದಾಗಿದೆ. 


ವೈಷ್ಣವ ದೇವಾಲಯಗಳ ಶಾಸನಗಳು; 

ಲಕ್ಷುಂಡಿಯಲ್ಲಿನ ವೈಷ್ಣವದೇವಾಲಯಗಳು ಶೈವ ದೇವಾಲಯಗಳಷ್ಟು 
ಜನಪೀಯವಾಗದಿದ್ದರೂ ಕಾಲಾನಂತರದಲ್ಲಿ ಅವುಗಳಿಗೂ ಕೂಡಾ ಸಾಕಷ್ಟು ಪ್ರಾಧಾನ್ಯತೆಯು 
ಬಂದಿತು. ಕಳಚೂರ್ಯ, ಕಲ್ಯಾಣಚಾಲುಕ್ಯ ಮತ್ತು ಹೊಯ್ದಳ ರಾಜರುಗಳು ಹಾಗೂ 
ಸ್ಥಳೀಯ ಮಹಾಜನರು ಅವುಗಳ ನಿತ್ಯ ಪೂಜಾವಿಧಿಗಳಿಗಾಗಿ ಹಲವಾರು ದಾನದತ್ತಿಗಳನ್ನು 
ನೀಡಿದರು. ಇಲ್ಲಿ ಕೇಶವ, ಪ್ರಸನ್ನಚೆನ್ನಕೇಶವ, ಮಧೂಸೂಧನ, ಆದಿತ್ಯಕೇಶವ, ಮತ್ತು 
ಶಂಕರನಾರಾಯಣ ಮೊದಲಾದ ವೈಷ್ಣವ ದೇವಾಲಯಗಳ ಉಲ್ಲೇಖಗಳು ದೊರೆಯುತ್ತವೆ. 
ಬಲ್ಲಿ ಕಂಡುಬರುವ ವೈಷ್ಠವ ಸಂಪ್ರದಾಯವು ಅಂದು ಪ್ರಚಲಿತದಲ್ಲಿದ್ದ ಶ್ರೀವೈಷ್ಣವ 
ಸಂಪ್ರದಾಯವಾಗಿರಬಹುದಾಗಿದೆ. ಏಕೆಂದರೇ ಲಕ್ಷುಂಡಿಗೂ ಹೊಯ್ಸಳ ಸಾಮ್ರಾಜ್ಯದ 
ಭಾಗಳಿಗೂ ಪ್ರಾಯಶಃ 12ನೆಯ ಶತಮಾನದ ಆರಂಭದಿಂದಲೇ ಸಂಪರ್ಕವು ಬಂದಿದೆ. 


ಆದುದರಿಂದಲೇ ರಾಮಾನುಜ ಪ್ರಭಾವವನ್ನು ಅಂದಿನ ವಾಸ್ತುಕಲೆಯಲ್ಲೂ 


200 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ನೋಡಬಹುದಾಗಿದೆ. ಇಲ್ಲಿನ ಯಾವ ಶಾಸನಗಳು ಶ್ರೀವೈಷ್ಣವ ಅಥವಾ ರಾಮಾನುಜರ 
ಉಲ್ಲೇಖವನ್ನು ಮಾಡದೇ ಹೋದರೂ ಕೂಡಾ ಅಂದಿನ ಸಾಮಾನ್ಯವಾದ ನಂಬಿಕೆಗಳ 


ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯವನ್ನು ಮಂಡಿಸಬಹುದು. 


ಕ್ರಿಶಾ 1174 ರ ಕಳಚೂರ್ಯ ಚಕ್ರವರ್ತಿ ಸೋವಿದೇವನ ಕಾಲದ ಶಾಸನವು 
ಲಕ್ಸುಂಡಿಯಲ್ಲಿನ"” ಕೇಶವಾದಿತ್ಯ ದೇವರ ಉಲ್ಲೇಖವನ್ನು ನೀಡುತ್ತದೆ. ಅಲ್ಲಿನ ಮಹಾಜನರ 
ಸಮ್ಮುಖದಲ್ಲಿ ಗುಣನಿದಿ ಕೇಶವದೇವನ ತಮ್ಮ ಬಾಚರಸನು ತನ್ನ ತಳಭೋಗದ 
ಕೇಣಿಯಲ್ಲಿ ಬಿಟ್ಟ ಹಣ ದಾನವನ್ನು ಸೂಚಿಸುತ್ತದೆ.  ಮಂಡೆಯಕೆರೆಯ ನಾಯಕನು ತನ್ನ 
ತಳವಾರಿಕೆಯಲ್ಲಿ ಸಂತೆಯ ಆದಾಯವನ್ನು ಮತ್ತು ಬಾವಿಗಳನ್ನು ಕೇಶವಾದಿತ್ಯದೇವರಿಗೆ 


ನೀಡಿದನೆಂದು ಉಲ್ಲೇಖಿಸಿದೆ. 


ಕ್ರಿಶ 1179 ರ ಶಾಸನವು ಕಳಚೂರ್ಯ ಶಾಸನವಾಗಿದ್ದು ಐದರಲ್ಲಿ ಅವರ 


ವಂಶಾವಳಿಯನ್ನು ಹೇಳುತ್ತದೆ. ಅಲ್ಲದೇ ಲಕ್ಷುಂಡಿಯಲ್ಲಿನ ಶ್ರೀ ಪ್ರಸನ್ನ ಕೇಶವದೇವರ 


(€L 


ತಿಷ್ಠಾಪನೆಯನ್ನು ಸೂಚಿಸುತ್ತದೆ. ಈ ಶಾಸನದಲ್ಲಿ ಕಳಚೂರ್ಯ ವಂಶದ ರಾಜರುಗಳ 
ವಂಶವೃಕ್ಷವನ್ನು ಸವಿವರವಾಗಿ ರಚಿಸಿದ್ದು ಅಂದಿನವರೆಗೆ ಎಲ್ಲ ರಾಜರುಗಳ ಹೆಸರುಗಳನ್ನು 
ಮತ್ತು ಅವರ ಪತ್ನಿಯರ ಹೆಸರುಗಳನ್ನು ಉಲ್ಲೇಖಿಸುತ್ತೆ. ಇದೊಂದು ಉತ್ತಮ 
ಐತಿಹಾಸಿಕ ದಾಖಲೆಯಾಗಿದೆ. ಶ್ರೀರಾಮರದತ್ತಿ ಮಹಾಗ್ರಹಾರ ಲೊಕ್ಕಿಗುಂಡಿಯಲ್ಲಿ 


ಊರೊಡೆಯ ಅಷೇಷಮಹಾಜನಗಳು. ಸಾಸಿರ್ವರು, ಸೇನಬೋವ ಕೇಶವದೇವಯ್ಯ 


201 


ಅಧ್ಯಾಯ-05 ಲಕ್ಕುಂಡಿಯ ಶಾಸನಗಳು 


ನವರೆಲ್ಲರು ಸೇರಿ ಧರ್ಮದಿಂದ ಇರುತ್ತಿರುವಾಗ ವೈಶ್ಯವಂಶದ ನಾಗರಕುಲದಲ್ಲಿ ಜನಿಸಿದ 
ವ್ಯವಹಾರಿ ಐಚಿಸೆಟ್ಟಿ ಹಾಗೂ ಜಕ್ಕವ್ರೆಯರ ಮಗನಾದ ಶಂಕರಶೆಟ್ಟಿ ಹಾಗೂ ಸಾವಿತ್ರಿಯರ 
ಮಗ ಮೊರಟದ ಇಚಿಸೆಟ್ಸ್‌ ಈತನು ತಮ್ಮ ಕನ್ನಿ ಸೆಟ್ಟಿ ಮೊರಟದ ಬಚಿಸೆಟ್ಟಿಯ ಪತ್ನಿ 
ಸೋಮವ್ವೆ, ಈ ಎಲ್ಲ ಮಿತ್ರಕಳತ್ರ ಸಮೇತ ಶ್ರೀಮದಭಿನವ ಪ್ರಸನ್ನಕೇಶವದೇವರನ್ನು 
ಪ್ರಾತಿಷ್ಠಾಪಿಸಿ, ದೇವರ ಅಂಗರಂಗಭೋಗಕ್ಕೆ ಸುವರ್ಣದಾನವನ್ನು ಬಿಟ್ಟರೆಂದು ಶಾಸನವು 
ಹೇಳುತ್ತದೆ. ಇದರೊಂದಿಗೆ ಮಹಾನಖರು, ನಾನಾದೇಶಿಗಳು, ತಳವಾರರು ಅದೇ ದೇವರ 
ಅಂಗ ರಂಗ ಭೋಗ ಹಾಗೂ ತಾಂಬೂಲಕ್ಷೆ ಬಿಟ್ಟ ಹಣದ ದಾನವನ್ನು ವಿವರಿಸುತ್ತದೆ. 
ಶಾಸನದಲ್ಲಿ ಈ ದಾನಗಳ ವಿವರಗಳು ಬಹು ಆಕರ್ಷಕವಾಗಿವೆ. ಈ ವ್ಯಾಪಾರಸ್ಥರು 
ತಮ್ಮದೇ ಆದಂತಹ ಅಂಗಡಿಗಳನ್ನು ಹೊಂದಿದ್ದು ಅವರವರ ವ್ಯಾಪಾರಕ್ಕನುಗುಣವಾಗಿ 
ದಾನ ನೀಡಿದ ವಿವರಗಳಿವೆ. ಗಂಧದಂಗಡಿ, ಭತ್ತವಟ್ಟಿಯಂಗಡಿ, ಮೊದಲಾದ ಅಂಗಡಿಯ 
ಉಲ್ಲೇಖ ಬರುತ್ತದೆ. ಅಲ್ಲದೇ ಹಣವನ್ನು ಹಾಗ ಮತ್ತು ಗದ್ಯಾಣವೆಂಬ ಹೆಸರಿನಿಂದ 


ಕರೆಯಲಾಗಿದೆ. ಪ್ರತಿಯೊಬ್ಬರು ಒಂದೊಂದು ಹಾಗ ಆಧವಾ ಗದ್ಯಾಣವನ್ನು ದೇವರ 


ನಿರಂತರವಾದ ಪೂಜೆಗೆ ಬಿಟ್ಟಿದ್ದಾರೆ. 


ಕಳಚೂರ್ಯರ ಸಂಕಮದೇವನ ಕಾಲದ ಶಾಸನವು ಕೇಶವಾದಿತ್ಯದೇವರ ಹೆಸರನ್ನು 
ಉಲೇಖಿಸುತದೆ. ಕ್ರಿ.ಶ.1180 ರ ಕಾಲದ ಶಾಸನವು ಇದಾಗಿದೆ. ಶಾಸನವು ಸಂಕಮನ 


[5c] pe] 


ಆಳ್ಗಿಕೆಯನ್ನು ಸೂಚಿಸುತ್ತದೆ. ಗ್ರಾಮರಕ್ಷಕ ನಾಕೆಯ್ಯ ನಾಯಕನು ಗ್ರಾಮದ ಶ್ರೀ ಕೇಶವಾದಿತ್ಯ 


pe] 


202 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ದೇವರ ಚೈತ್ರಪವಿತ್ರಕ್ಕೆ 4ಪಣವನ್ನು ಬಿಟ್ಟಿರುವದಾಗಿ ಹೇಳಿದೆ. ದೇವರ ವೀಳಯಕ್ಕೆ 


ಎರಡಂಗಡಿ ಮತ್ತು ಎರಡಂಗಡಿಯ ತಾಂಬೂಲವನ್ನು ಬಿಟ್ಟರು. 


ಕಲ್ಯಾಣಚಾಲುಕ್ಕ  ವೀರಸೋಮೇಶ್ವರನು ಕ್ರಿ.ಶ.1184 ರಹೊತ್ತಿಗೆ ಬಹುಶಃ 
ಲಕ್ಕುಂಡಿಯನ್ನು ಮರಳಿ ಪಡೆದಿರಬಹುದಾದ ವಿಷಯವನ್ನು ಹಿಂದಿನ ಅಧ್ಯಾಯದಲ್ಲಿ 
ಚರ್ಚಿಸಿದೆ. ಅವನ ಕಾಲದಲ್ಲಿ ಇಲ್ಲಿನ ಶ್ರೀ ಮಧುಸೂಧನದೇವರ ಉಲ್ಲೇಖವು ಬರುತ್ತದೆ. 
ಕೇಶವ ಮತ್ತು ಕೇಶವಾದಿತ್ಯ ಹಾಗೂ ಮಧುಸೂಧನದೇವರ ಉಲ್ಲೇಖವು ಹೀಗೆ ಹಲವು 
ವೈಷ್ಣವ ದೇವತೆಗಳ ದಾಖಲೆಗಳು ಪ್ರಾಯಃ ಅಂದಿನ ಪ್ರತ್ಯೇಕವಾದ ದೇವಾಲಯಗಳನ್ನು 
ಸೂಚಿಸುತ್ತವೆ. ಇಲ್ಲಿನ ವಿಶೇಷವೆಂದರೆ ಶಾಸನದ ದಾಖಲೆಯ ಪ್ರಕಾರ ಶ್ರೀ 
ಮಧುಸೂಧನ ದೇವಾಲಯದೊಳಗಿನ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಅಚಿಸೆಟ್ಟಿ 
ಎಂಬುವವನು ದಾನ ನೀಡಿದ ದಾಖಲೆಐದೆ. ಆಚಿನಕೇಣಿಯಿಂದ ಬಂದ ಉತ್ಪನ್ನದ 
ಆಯವನ್ನು ದೇವರಿಗೆ ಸಾಸಿರ್ವರ ಸಮ್ಮುಖದಲ್ಲಿ ನೀಡಲಾಗಿದೆ. ಅಂದರೆ ಒಂದೆ 


ಆವರಣದಲ್ಲಿ ಶೈವ-ವೈಷ್ಣವ ದೇವಾಲಯಗಳೆರಡೂ ಇದ್ದುದನ್ನು ಈ ಶಾಸನವು 


ದೃಢಪಡಿಸುತ್ತದೆ 5'. ಅದರೆ ಇನ್ನುಳಿದ ಶಾಸನಗಳ ಪ್ರಕಾರ ಕೇಶವಾದಿತ್ಯ ಮತ್ತು 


ಚಾಲುಕ್ಯ ವೀರಸೋಮೇಶ್ವರನ ಕಾಲದ ಮತ್ತೊಂದು ಶಾಸನದ ಪ್ರಕಾರ ವಿನಯ 
ಸಂಪನ್ನನಾದ, ಪ್ರಸನ್ನ ಕೇಶವದೇವರಪಾದಧಾರಕನಾದ  ಯೇಚಿಸೆಟ್ಟಿಯು ಅಸೀತರ 


ಕೇಶವಾದಿತ್ಯದೇವರ ತನ್ನ ಹಿರಿಯಕ್ಕನ ಸಾಲದ ಕೇಣಿಯಲು ಅಲ್ಲಿನ ಎಲ್ಲ ಸಾಸಿರ್ವರ 


203 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಸಮ್ಮುಖದಲ್ಲಿ 5 ಹಣವನ್ನು ಬಿಟ್ಟನೆಂದು, ಮತ್ತು ನಡೆವಣಿಕಾರ ಮಹದೇವ ಸೆಟ್ಟಿಯವರು 
ಎರಡು ಹಣವನ್ನು ಧೂಪಕ್ಕೆ ಕೊಟ್ಟರೆಂದು,, ಹಿರಿಯ ಸೇನಭೋವ ಮಾಧವದೇವನು 
ಒಂದು ಹಣವನ್ನು ದೇವರ ಸೇವೆಗೆ ಬಿಟ್ಟ ಹಣವನ್ನು ಉಲ್ಲೇಖಿಸುತ್ತವೆ. ಕ್ರಿ.ಶ 1184-85 
ರಲ್ಲಿ ಸೋಮೇಶ್ವರನಕಾಲದ ಹಲವಾರು ಕಿರುಶಾಸನಗಳಲ್ಲಿ ಈ ದೇವರಿಗೆ ದಾನ 
ಬಿಟ್ಟವಿವರಗಳನ್ನು ತಿಳಿಸಲು ಹಾಕಲಾಗಿದೆ. ಅಲ್ಲಿನ ದಂಡನಾಯಕ ಬಸರಸನು, ನಖರರು 
ಹಣದಾನವನ್ನು ಬಿಟ್ಟಿರುವ ವಿಷಯಗಳೂ ಕೂಡಾ ಶಾಸನೋಕ್ತವಾಗಿವೆ . ಐದೇ ದೇವರ 
ಮತ್ತೊಂದು ಶಾಸನದಲ್ಲಿ" ಕೇಶವದೇವರಿಗೆ ಐಚಿಸೆಟ್ಟಿ ನಾಗೇಂದ್ರನು ತನ್ನಹಿರಿಯ ಕಮ್ಮಟ 
ಅಕ್ಕಸಾಲೆಯ ಕೇಣಿಯಲ್ಲಿ ಎರಡು ಗದ್ಯಾಣಗಳನ್ನು ದಾನವಾಗಿ ನೀಡಿದನು. 
ಊರೊಡೆಯರು, ಪ್ರಮುಖರು ಅದೇ ದೇವರ ನಂದಾದೀವಿಗೆಗೆ ಸೊಡರೆಣ್ಣೆಯಗಾಣದ 
ತೆಲ್ಲಿಗ ಮನೆಗೆ ಹೊಸ ತಿಲುವಣ(ಎಳ್ಳು, ಡೊಂಕಿವಣಗಳ ಸಹಿತ ಸರ್ವನಮಶ್ಯವಾಗಿ 
ಬಿಟ್ಟರು. ಶಂಕರಪ್ರಸನ್ನಕೇಶವದೇವ, ನಾಗೇಂದ್ರ ಕೇಶವದೇವ, ಈಶ್ವರದೇವ ಎಂಬ ದೇವರ 
ಹೆಸರುಗಳು ಇಲ್ಲಿ ಕಂಡುಬರುತ್ತವೆ. ವೈಷ್ಣವ ಧಾರ್ಮಿಕ ಆಚರಣೆಗಳು ಧರ್ಮಾತೀತವಾಗಿ 


ಅಂದು ಎಲ್ಲರ ಜನಪರವಾದುದರಿಂದ ಸಹಜವಾಗಿ ನಡೆದುಕೊಂಡುಬಂದವು. 


ಹೊಯ್ಸಳ ವೀರಬಲ್ಲಾಳನು ಲಕ್ಷುಂಡಿಯನ್ನು ಸುಮಾರು ಕ್ರಿ.ಶ.1190 ರಹೊತ್ತಿಗೆ 
ಆಕ್ರಮಿಸಿಕೊಂಡು ಹೊಯ್ದಳ ಸಾಮ್ರಾಜ್ಯದ ಅಧಿಕಾರವನ್ನು ಸ್ಥಾಪಿಸಿದ್ದನು. ಸಹಜವಾಗಿ 


ಅವನು ಇಲ್ಲಿನ ಆಡಳಿತವನ್ನಿ ವಹಿಸಿಕೊಂಡಾದ ಮೇಲೆ ಇಲ್ಲಿನ ದೇವಾಲಯಗಳಿಗೆ 


ನೀಡುವ ದಾನ ದತ್ತಿಗಳನ್ನು ಮುಂದುವರೆಸಿದ್ದಾನೆ. ವೀರಬಲ್ಲಾಳನ ಕ್ರಿ.ಶ.1195 ರ 


204 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಶಾಸನದಲ್ಲಿ “' ವಿಷ್ಣುಭಟ್ಟರ ಶ್ರೀ ಕೇಶವದೇವರ, ಯಡಕೆರೆಯ ಕೇಶವದೇವರು ಇವರಿಗೆ 
ಶ್ರೀ ಸಾಸಿರ್ವರಿ ಬೇಡಿಕೊಂಡು ನಾಗರಬಾವಿಯ ಧರ್ಮೇತಕ್ಕೆ ಅವರವರ ಭೋಗದ 
ಗೇಣಿಗಾರತನದಲ್ಲಿ ಬಿಟ್ಟ ಹನ್ನೆರಡು ಗದ್ಯಾಣವನ್ನು ವಿವರಿಸುತ್ತದೆ. ಸುಮಾರು ಕ್ರಿ.ಶ1200 
ರ ಮತ್ತೊಂದು ಶಾಸನವು * ಶಂಕರನಾರಾಯಣದೇವರ ಉಲ್ಲೇಖವನ್ನು ನೀಡುತ್ತದೆ. 
ಲೊಕ್ಕಿಗುಂಡಿಯ ವಶಿಷ್ಟ ಗೋತ್ರೋದ್ದವನಾದ ಹಾತಿಕರ ಭಟ್ಟಮರಸನ ಮಗ ರಾಯಸರ 
ಶಂಕರ ನಾರಾಯಣ ದೇವರ ರಂಗಭೋಗಗಕ್ಕೆ ಬಿಟ್ರ ತೋಟದ ಭೂದತ್ತಿಯನ್ನು 
ಹೆಸರಿಸುತ್ತದೆ. ಈ ಶಾಸನದಲ್ಲಿ ತೋಟದ ಸೀಮೆಯನ್ನು ವಿವರಿಸಿರುವ ರೀತಿಯು 
ವಿಶಿಷ್ಟವಾಗಿದೆ. ಚಂದ್ರೇಶರ ದೇವರ ತೋಟ ಮತ್ತು ಕಪಿಲೇಶ್ವರದೇವರ ತೋಟದ 
ಸೀಮೆಗಳಿಗೆ ಹೊಂದಿಕೊಂಡಂತೆ ಇರುವ ಪ್ರಸ್ತುತ ತೋಟವನ್ನು ಸೂಚಿಸುತ್ತದೆ. 
ಕ್ರಿ.ಶ.1112 ರ ವೀರಬಲ್ಲಾಳನ ಶಾಸನದಲ್ಲಿ ಶ್ರಿ ಮದುಸೂಧನದೇವರ ಉಲ್ಲೇಖವನ್ನು 


ನೀಡಲಾಗಿದೆ “.  ಸಾಸಿರ್ವರ ಸಂನಿಧಾನದಲ್ಲಿ ಸೆಟ್ಟಿಯರು ನಿತ್ಯಾರಾಧನೆಗಾಗಿ ಹಲವು 


ಗದ್ಯಾಣಗಳನ್ನು ಬಿಟ್ಟರೆಂದು ವಿವರಿಸುತ್ತದೆ. 


ಲಕ್ಷುಂಡಿಯಲ್ಲಿನ ದೇವಾಲಯಗಳ ಉಲ್ಲೇಖಗಳನ್ನು ನೋಡಿದಾಗ ಹಲವಾರು 
ವಿಶಿಷ್ಟವಾದ ದಾಖಲೆಗಳು ದೊರೆಯುತ್ತವೆ. ಈ ಮೊದಲೇ ಚರ್ಚಿಸಿದಂತೆ ಶೈವ, ಜೈನ 
ಮತ್ತು ವೈಷ್ಣವ ದೇವಾಲಯಗಳು ಸಮಾನವಾಗಿ ನಿರ್ಮಾಣವಾಗಿದ್ದು ಅವುಗಳ ಧಾರ್ಮಿಕ 
ಚಟುವಟಿಕೆಗಳಿಗೆ ಪೂರಕವಾಗಿ ಸ್ಥಳೀಯರು ನಿರಂತರವಾಗಿ ಗದ್ಯಾಣ ಭೂಮಿ, ಸುಂಕ 


ಮೊದಲಾದ ದಾನ ದತ್ತಿಗಳನ್ನು ನೀಡಿದ್ದಾರೆ. ದಾನಗಳು ನಿರಂತರವಾಗಿದ್ದಾಗ ಮಾತ್ರ 


205 


ಅಧ್ಯಾಯ-05 ಲಕ್ಕುಂಡಿಯ ಶಾಸನಗಳು 


ಅಂದು ದೇವತಾರ್ಚನೆಗಳು ತಪ್ಪದೇ ನಡೆದುಕೊಂಡುಬರುತ್ತಿದ್ದವು. ಶಾಸನಗಳು ಅಂದಿನ 
ಕಾಲದ ಭೂಮಿ, ಬೆಳೆಗಳು, ತೋಟಗಳು ಹಾಗೂ ಹಣಗಳ ಕುರಿತಾದ ಮಾಹಿತಿಗಳನ್ನು 
ನೀಡುತ್ತವೆ. ಅಂದಿನ ಅಧಿಕಾರಿವರ್ಗದವರ ಬಗ್ಗೆಯೂ ಕೂಡಾ ಮಾಹಿತಿದೊರೆಯುತ್ತದೆ. 
ವಿಶೇಷವಾಗಿ ದೇವರ ವಿವಿಧ ಪರ್ವಗಳು, ಅರ್ಚನೆಗಳು, ಹಬ್ಬಗಳು-ಕಾರ್ತಿಕ, ದೀಪಾವಳಿ, 
ಚೈತ್ರದ ಹಬ್ಬ, ಷಷ್ಠಿ ಹಬ್ಬ ಮೊದಾಲಾದ ಪರ್ವಗಳ ಬಗ್ಗೆಯೂ ಉಲ್ಲೇಖವಾಗಿವೆ. 
ಶಾಸನಗಳ ಆಧಾರದಿಂದ ನೋಡಿದಾಗ ಒಟ್ಟಾಗಿ ಲಕ್ಷುಂಡಿ ಅಂದಿನ ಜನಪದದಲ್ಲಿ ಅತ್ಯಂತ 
ಪ್ರಮುಖವಾದ ಸ್ಥಾನವಾಗಿತ್ತು. ಸಾಹಿತ್ಯಕವಾಗಿ ನೋಡಿದಾಗ ಕವಿ ರನನ್ನನ ಗದಾಯುದ್ದ, 
ಬಿಲ್ಲಣನ ವಿಕ್ರಮಾಂಕದೇವ ಚರಿತ ಮೊದಲಾದ ಪ್ರಮುಖವಾದ ಸಾಹಿತ್ಯಕ ಚಟುವಟಿಕೆಗಳು 
ಅಂದಿನ ಕಾಲದಲ್ಲಿ ರಚನೆಯಾಗಿದ್ದವು. ಇವುಗಳು ಸಾಹಿತ್ಯಕವಾದ ವಿವರ ಹಾಗೂ 
ರಾಜಕೀಯವಾದ ದಾಖಲೆಗಳನ್ನೂ ಕೂಡಾ ನೀಡುತ್ತವೆ. ಲಕ್ಷುಂಡಿಯ ವಿದ್ಯಾವಂತ 
ಸಾಸಿರ್ವ ಮಹಾಜನಗಳು ಅಲ್ಲಿನ ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ 
ಬೆನ್ನೆಲುಬಾಗಿ ನಿಂತು ಬಭಾಗವಹಿಸುತಿದ್ದರು. ಅಲ್ಲದೇ ಅಲ್ಲಿನ ಸೆಟ್ಟಿ ನಖರರು, 
ವಡ್ಡವ್ಯವಹಾರಿಗಳು ಅಂದಿನ ಧಾರ್ಮಿಕ ಚಟುವಟಿಕೆಗಳಿಗೆ ಹೇರಳವಾಗಿ ದಾನ ದತ್ತಿಗಳನ್ನು 
ನೀಡುವುದರ ಮೂಲಕವಾಗಿ ನಿರಂತರವಾಗಿ ದೇವಾಲಯಗಳಲ್ಲಿ ಪುಜಿ ಪುನಸ್ತಾರಗಳು 
ನಡೆಯುವಲ್ಲಿ ಪ್ರಮುಖವಾದ ಪಾತ್ರವಹಿಸುತ್ತಿದ್ದರು. ಅವರ ಸಹಾಯದಿಂದಲೇ ಲಕ್ಷುಂಡಿಯ 
ಬಹುತೇಕ ಎಲ್ಲ ಕಾಲಘಟ್ಟಗಳಲ್ಲಿ ನಿರಂತರವಾಗಿ ದೇವತಾ ಪೂಜೆಗಳು ವಿವಿಧ ಧಾರ್ಮಿಕ 
ಆಚರಣೆಗಳು ನಡೆದುಕೊಂಡುಬಂದಿವೆ. ನೇರವಾಗಿ ರಾಜನೇ ಇಲ್ಲಿನ ದೇವಾಲಯಗಳಿಗೆ 


ದಾನ ನೀಡಿದ ದಾಖಲೆಗಳು ಇಲ್ಲವೆಂದರೆ ಅತಿಶಯೋಕ್ಷಿಯಾಗಲಾರದು. ಅವನ 


206 


ಅಧ್ಯಾಯ-05 ಲಕ್ಸುಂಡಿಯ ಶಾಸನಗಳು 


ಅಧಿಕಾರ ವರ್ಗ, ಮಾಹಂಡಳೇಶ್ವರ, ದಂಡನಾಯಕ, ಪೆರ್ಗಡೆ, ಸೇನಭೋವ 
ಮೊದಲಾದವರು, ಹಾಗೂ ಅಲ್ಲಿನ ಸಾಸಿರ್ವರು ಅಂದಿನ ಧಾರ್ಮಿಕ ಚಟುವಟಿಕೆಗಳನ್ನು 
ನಡೆಸಿಕೊಂಡುಬಂದರು. ಹೀಗಾಗಿ ಕ್ರಿ. ಶ.16ನೆಯ ಶತಮಾನದಲ್ಲಿಯೂ ಲಕ್ಷುಂಡಿಯ 


ದೇವಾಲಯಗಳು ಧಾರ್ಮಿಕ ಆಚರಣೆಗಳನ್ನು ಮುಂದುವರೆಸಿಕೊಂಡುಬರಲಾಗಿದೆ. 


207 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


ಅಡಿಟಿಪ್ಪಣಿಗಳು 


1. ಹನುಮಾಕ್ಷಿ. ಗೋಗಿ. ಲಕ್ಷುಂಡಿ ಶಾಸನಗಳು 2010. ಗದಗ 
2. ಅದೇ.ಸಂ೦-01 

3. ಅದೇ.ಸ೦-02 

4. ಎಸ್‌.ಐ.ಐ.11-1, ಸಂ-53 

5. ಎಸ್‌.ಐ.ಐ.11-1, ಸಂ-52 

6. ಹನುಮಾಕ್ಷಿ ಗೋಗಿ. ಪೂರ್ಮೋಕ್ಷ-5 
7. ಅದೇ. ಸಂ-8 

8. ಅದೇ. ಸಂ.-14 

9. ಎಸ್‌.ಐ.ಐ-11-1,ಸಂ-187 

10. ಹನುಮಾಕ್ಷಿ ಗೋಗಿ. ಪೂರ್ಮೋಕ್ವ-29 
11.ಅದೇ-ಸಂ-30 

12. ಎಸ್‌.ಐ.ಐ.15.ಸಂ.119 

13. ಹನುಮಾಕ್ಷಿ ಗೋಗಿ. ಪೂರ್ಮೋಕ್ಕ-56 
14. ಎಸ್‌.ಐ.ಐ.15.ಸಂ೦.67 

15. ಎಸ್‌.ಐ.ಐ.15. ಸಂ.557 
16.ಕೆ.ಐ.2, ಸಂ.೨,ಪು25 


17.ಎಸ್‌.ಐ.ಐ.15,ಸಂ-533 


208 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


18. ಎಸ್‌.ಐ.ಐ11-1,ಸಂ.187 

19. ಹನುಮಾಕ್ಷಿ ಗೋಗಿ, ಪೂರ್ವೋಕ್ವ-29 
20.ಅದೇ-30 
21.ಎಸ್‌.ಐ.ಐ.11-1.ಸಂ-196 

22. ಹನುಮಾಕ್ಷಿ ಗೋಗಿ, ಪೂರ್ವೋಕ್ವ-33 
23. ಎಸ್‌.ಐ.ಐ.15.ಸಂ-21 

24. ಎಸ್‌.ಐ.ಐ.15.ಸಂ-48 

25. ಎಸ್‌.ಐ.ಐ.15.ಸಂ-50 
26.ಕೆ.ಐಏ-2.ಸ೦22,ಪು-85 

27. ಹನುಮಾಕ್ಷಿ, ಗೋಗಿ, ಪೂರ್ವೋಕ್ವ-56 
28. ಅದೇ-55 

29. ಎಸ್‌.ಐ.ಐ15,ಸಂ-70 

30. ಎಸ್‌.ಐ.ಐ.15.ಸಂ.558 

31. ಎಸ್‌.ಐ.ಐ.15.ಸಂ.559 

32. ಎಸ್‌.ಐ.ಐ.15.ಸ೦-560 

33. ಹನುಮಾಕ್ಷಿ ಗೋಗಿ, ಪೂರ್ವೋಕ್ವ-79 
34. ಎಸ್‌.ಐ.ಐ.15,ಸಂ೦-125 


35. ಎಸ್‌.ಐ.ಐ.15,ಸಂ-135 


209 


ಅಧ್ಯಾಯ-05 ಲಕ್ಷುಂಡಿಯ ಶಾಸನಗಳು 


36. ಎಸ್‌.ಐ.ಐ.15.ಸಂ-137 

37. ಎಸ್‌.ಐ.ಐ.15.ಸಂ-61 

38. ಎಸ್‌.ಐ.ಐ.15.ಸಂ೦-67 

39. ಎಸ್‌.ಐ.ಐ.15.ಸ೦-60,63 

40. ಹನುಮಾಕ್ಷಿ ಗೋಗಿ, ಪೂರ್ವೋಕ್ಷ-53 
41.ಎಸ್‌.ಐ.ಐ.15.ಸ೦-209 

42. ಹನುಮಾಕ್ಷಿ ಗೋಗಿ, ಪೂರ್ವೋಕ್ವ-86 


43. ಅದೇ-86 


210 


ಅಧ್ಯಾಯ-06 ಸಮಾರೋಪ 


ಅಧ್ಯಾಯ-06 


ಸಮಾರೋಪ 


ಲಕ್ಕುಂಡಿಯ ದೇವಾಲಯಗಳು ಕರ್ನಾಟಕದ ಮಧ್ಯಕಾಲೀನ ವಾಸ್ತು ಮತ್ತು 
ಶಿಲ್ಲಕಲೆಯ ಭವ್ಯವಾದ ಇತಿಹ್ಯದ ಭಾಗವಾಗಿ ಬೆಳವಣಿಗೆ ಹೊಂದಿವೆ. ಇಲ್ಲಿನ 
ವಾಸ್ತುಕಲೆಯ ಬೆಳವಣಿಗೆಯು ಅಂದಿನ ದೇವಾಲಯವಾಸ್ತುವಿನ ಅಭಿವೃದ್ದಿಗೆ ಪ್ರೇರಣೆಯನ್ನು 
ನೀಡುತ್ತವೆ. ಅಂದರೆ ಇಲ್ಲಿನ ದೇವಾಲಯಗಳು ಆ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ 
ದೇವಾಲಯ ವಾಸ್ತುಕಲೆಯ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪ್ರಭಾವವನ್ನು ಬೀರಿವೆ 
ಎಂದು ಸ್ಪಷ್ಟವಾಗಿ ಹೇಳಬಹುದು. ಇಡೀ ಕಲ್ಯಾಣದ ಚಾಲುಕ್ಕರ ಕಾಲದ 
ದೇವಾಲಯಗಳನ್ನು ವಾಸ್ತುಕಲಾ ದೃಷ್ಟಿಯಿಂದ ಗಮನಿಸಿದಾಗ ಲಕ್ಕುಂಡಿ ಹಾಗೂ 
ಡಂಬಳಗಳಲ್ಲಿ ಮಾತ್ರ ವೈಭವೋಪೇತವಾಗಿ ಮತ್ತು ಅತ್ಯಂತ ಅಲಂಕಾರಯುತವಾಗಿ 
ಹಾಗೂ ವಿಶಿಷ್ಠವಾದ ವಾಸ್ತು ವಿನ್ಯಾಸಗಳಿಂದ ನಿರ್ಮಿಸಲಾದ ದೇವಾಲಯಗಳು 


ಕಂಡುಬರುತ್ತವೆ. ಲಕ್ಷುಂಡಿಯ ದೇವಾಲಯಗಳಲ್ಲಿ ಕಾಲಾನುಕ್ರಮಣಿಕೆಯಲ್ಲಿನ 


211 


ಅಧ್ಯಾಯ-06 ಸಮಾರೋಪ 


ಬೆಳವಣಿಗೆಯ ಹಂತಗಳನ್ನು ಗಮನಿಸಬಹುದು. ಆರಂಭಿಕವಾಗಿ ನಿರ್ಮಿಸಲಾದ 
ದೇವಾಲಯವು ಸರಳವಾಗಿದ್ದರೆ, ಕಾಲಾನಂತರದಲ್ಲಿ ನಿರ್ಮಿಸಿದ ದೇವಾಲಯವು ಬಹು 
ಸಂಕೀರ್ಣತೆಯಿಂದ ಹಾಗೂ ಅಲಂಕಾರಯುತವಾಗಿ ರಚನೆಗೊಂಡಿರುವುದನ್ನು 
ನೋಡಬಹುದು. ದೇವಾಲಯಗಳ ಬಾಹ್ಯ ವಿನ್ಯಾಸ, ಕೂಟ, ಶಾಲ, ಪಂಜರಗಳು, ಕಿರು 
ಶಿಖರಗಳ ವೈವಿಧ್ಯಮಯವಾದ ವಿನ್ಯಾಸಗಳು, ಹಾರ, ಬಾಗಿಲವಾಡಗಳು, ಒಳಮಾಳಿಗೆಗಳು, 
ಅಂತರಾಳ, ವಿಮಾನದ ರಚನೆಗಳು ಹೀಗೆ ಹಲವಾರು ವಿಶಿಷ್ಠವಾದ ಅಂಶಗಳು 
ಲಕ್ಷುಂಡಿಯ ದೇವಾಲಯಗಳ ಅಧ್ಯಯನದಲ್ಲಿ ಪ್ರಮುಖವಾಗಿ ಗೋಚರಿಸುತ್ತವೆ. ಈ 


ಅಂಶಗಳೇ ಅಧ್ಯಯನಕ್ಕೂ ಎಡೆಮಾಡಿಕೊಡುತ್ತವೆ. 


ತೌಲನಿಕವಾಗಿ ಇಲ್ಲಿನ ದೇವಾಲಯಗಳನ್ನು ವಾಸ್ತು ವಿನ್ಯಾಸದ ದೃಷ್ಟಿಯಿಂದ 
ನೋಡಿದಾಗ ಸಂಶೋಧನೆಗೆ ಬಹುವಾಗಿ ವಸ್ತು ವಿಷಯವನ್ನು ನೀಡುವಂತಹ 
ದಾಖಲೆಗಳು ದೊರೆಯುತ್ತವೆ. ವಾಸ್ತವಿಕವಾಗಿ ಲಕ್ಷುಂಡಿಯಲ್ಲಿ ವಾಸ್ತು ಚಟುವಟಿಕೆಗಳು 
ಕ್ರಿ.ಶ.೨950 ರ ಕಾಲಫಟ್ಟದಿಂದಲೇ ಪ್ರಾರಂಭವಾಗಿರಬಹುದಾದ ಸಾಧ್ಯತೆ ಇದೆ. ಏಕೆಂದರೆ 
ಆ ಹೊತ್ತಿಗಾಗಲೇ ರಾಷ್ಟಕೂಟರ ದೊರೆಗಳ ಅಧಿಕಾರವು ಕ್ಷೀಣವಾದತೊಡಗಿದ್ದು, ಕಲ್ಯಾಣದ 
ಚಾಲುಕ್ಕರ ದೊರೆಗಳು ಕ್ರಮೇಣವಾಗಿ ಅಧಿಕಾರವನ್ನು ಪಡೆಯುವದಲರಲ್ಲಿದ್ದರು. ಇಲ್ಲಿ 
ರಾಷ್ಟಕೂಟರ ಕಾಲದಿಂದಲೂ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ 
ಚಲಾವಣೆಯಲ್ಲಿದ್ದವೆಂದು ಹೇಳಬಹುದು. ಲಕ್ಷುಂಡಿಯು ಮಾಸವಾಡಿ-140 ರ 


ಆಡಳಿತದ ಭಾಗವಾಗಿ ಆರಂಭದಿಂದಲೂ ಡಂಬಳದ ಜೊತೆಗೆ ಹೆಚ್ಚು ಚಟುವಟಿಕೆಗಳ 


212 


ಅಧ್ಯಾಯ-06 ಸಮಾರೋಪ 


ಕೇಂದ್ರವಾಗಿತ್ತು. ಡಂಬಳವನ್ನು ಧರ್ಮವೊಳಲ್‌ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. 
ಅಲ್ಲದೇ ಅಲ್ಲಿನ ಧಾರ್ಮಿಕ ಚಟುವಟಿಕೆಗಳನ್ನು ನೋಡಿದರೆ, ವೈದೀಕ, ಜೈನ ಮತ್ತು ಬೌದ್ದ 
ಧಾರ್ಮೀಯರು ಜೊತೆಯಲ್ಲಿಯೇ ಇದ್ದು ತಮ್ಮತಮ್ಮ ಧಾರ್ಮಿಕ ಆಚರಣೆಗಳನ್ನು 
ಮಾಡುತ್ತಿದ್ದರೆಂದು ಹೇಳಬಹುದು. ಧಾರ್ಮಿಕ ಚಟುವಟಿಕೆಗಳಿಗೆ ಪೂರಕವಾದ 
ದೇವಾಲಯಗಳು, ಬಸದಿಗಳು ಮತ್ತು ಚೈತ್ಯಾಲಯಗಳನ್ನು ಕೂಡಾ 
ನಿರ್ಮಾಣಮಾಡಿಸಿದಂತಹ ಹಲವಾರು ದಾಖಲೆಗಳಿವೆ. ಹೀಗಾಗಿ ಲಕ್ಷುಂಡಿ ಮತ್ತು 


ಡಂಬಳಗಳು ಜೊತೆಯಲ್ಲಿಯೇ ವಾಸ್ತು ಮತ್ತು ಶಿಲ್ಲಕೆಯ ಬೆಳವಣಿಗೆಯಲ್ಲಿ ತೊಡಗಿದ್ದವು. 


ಕ್ರಿ.ಶ.95೦0 ರ ಹೊತ್ತಿಗೆ ಆಗಲೇ ಪ್ರಾಯಶಃ ಲಕ್ಕುಂಡಿಯಲ್ಲಿನ ವ್ಯಾಪಾರಿ ವರ್ಗ, 
ಸೆಟ್ಟು ನಖರರು, ವಡ್ಡವ್ಯವಹಾರಿಗಳು, ಉಭಯನಾನಾದೇಸಿಗಳು,  ತೆಲ್ಲಿಗರು, 
ಐವತ್ತೊಕ್ಕಲಿನವರು, ದವಣಿಗರು, ಅಲ್ಲದೆ ಮುಖ್ಯವಾಗಿ ಲಕ್ಷುಂಡಿಯ ಊರೋಡೆಯರಾದ 
ಸಾಸಿರ್ವ ಮಹಾಜನರು ಮತ್ತು ಬ್ರಾಹ್ಮಣರು ಹಾಗೂ ಸಮಾಜದ ಇನ್ನಿತರ 
ಜನಪದದವರು ಇಲ್ಲ ವಾಸವಾಗಿದ್ದರು. ಅತ್ಯಂತ ಪ್ರಧಾನವಾದ ವಿಷಯವೆಂದರೆ, 
ಲಕ್ಷುಂಡಿಯ ಸಾಸಿರ್ವ ಮಹಾಜನರು ಅಂದಿನ ಆಡಳಿತದಲ್ಲಿ ಹಾಗೂ ಧಾರ್ಮಿಕ 
ಚಟುವಟಿಕೆಗಳಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು. ಲಕ್ಕುಂಡಿಯಲ್ಲಿನ 
ಶಾಸನಗಳನ್ನು ನೋಡಿದರೆ ಒಟ್ಟಾರೆ ಅಲ್ಲಿನ ಶಾಸನಗಳಲ್ಲಿ ಪ್ರತಿಶತ ಅಂದಾಜು 
ಎಂಭತ್ತರಷ್ಟು ಶಾಸನಗಳಲ್ಲಿ ಸಾಸಿರ್ವ ಮಹಾಜನರ ಉಲ್ಲೇಖಗಳಿವೆ. ಇನ್ನೂ 


ವಿಶೇಷವೆಂದರೆ, ಮಹಾಜನರ ಬಗ್ಗೆ ಶಾಸನಗಳು ಬಹು ಉತ್ಸೇಕ್ಷಾಪೂರ್ವಕವಾದ 


213 


ಅಧ್ಯಾಯ-06 ಸಮಾರೋಪ 


ವಿವರಗಳನ್ನು ನೀಡುತ್ತವೆ. ಮುಖ್ಯವಾಗಿ ಅವರ ವಿದ್ಯಾಪಾರಂಗತೆ. ವೇದ, ಉಪನಿಷತ್ತು, 
ಪುರಾಣ, ಶಾಸ್ತ್ರ, ಅಲ್ಲದೆ ಧಾರ್ಮಿಕತೆ, ಹಾಗೂ ಧೈರ್ಯ ಮೊದಲಾದ ಗುಣಗಳಬಗ್ಗೆ 
ಅತ್ಯಂತ ವಿವರವಾಗಿ ಹೊಗಳಲ್ಲಟ್ಟಿವೆ. ಪ್ರತಿಯೊಂದು ದಾನ ದತ್ತಿಯ ಮತ್ತು ಗ್ರಾಮದ 
ಮುಖ್ಯ ನಿರ್ಧಾರಗಳಲ್ಲಿ ಸಾಸಿರ್ವ ಮಹಾಜನರ ಉಪಸ್ಥಿತಿಯಿಲ್ಲದೇ ಯಾವುದೂಕೂಡ 
ನಡೆಯುತ್ತಿರಲಿಲ್ಲ. ಹೀಗಾಗಿ ಲಕ್ಷುಂಡಿಯ ಎಲ್ಲ ವಿಧವಾದ ಚಟುವಟಿಕೆಗಳು ರಾಜನ ಮತ್ತು 
ಅವನ ಅಧಿಕಾರ ವರ್ಗದವರ ಅಣತಿಯ ಮೇರೆಗೆ ನಡೆದಾಗಲೂ ಸಾಸಿರ್ವ ಮಹಾಜನರ 
ಸಾನಿಧ್ಯವಿದ್ದೇ ಇರುತಿತ್ತು. ಆದುದರಿಂದ ಅಂದಿನ ರಾಜಕೀಯ ಪರಿಸ್ಥಿತಿಯು 
ಬದಲಾವಣೆಯಾದಗಲೆಲ್ಲ ಲಕ್ಕುಂಡಿಯಲ್ಲಿ ಯಾವುದೇ ಗಣನೀಯ ಪ್ರಭಾವವು 
ಕಂಡುಬರುವುದಿಲ್ಲ. ಪ್ರಾಯಶಃ ಸಾಸಿರ್ವ ಮಹಾಜನರೇ ಅಲ್ಲಿನ ಸ್ಥಳೀಯವಾದ 
ಆಡಳಿತದ ರೂವಾರಿಗಳಾಗಿದ್ದರಿಂದ ಯಾವುದೇ ರಾಜಕೀಯ ಬದಲಾವಣೆ ಕೇವಲ 
ಕ್ಷಣಿಕವಾದ ಪ್ರಭಾವವನ್ನು ಬೀರಿತ್ತು ಎಂದು ಹೇಳಬಹುದು. ಉದಾಹರಣೆಗೆ, ಲಕ್ಷುಂಡಿಯು 
ಅರಂಭದಲ್ಲಿ ರಾಷ್ಟಕೂಟ,ನಂತರದಲ್ಲಿ ಕಲ್ಯಾಣದ ಚಾಲುಕ್ಕರು ಸುಮಾರು ಕ್ರಿ.ಶ.1170 
ರವರೆಗೂ ಇಲ್ಲಿನ ಶಾಸನಗಳಲ್ಲಿ ಕಂಡುಬರುತ್ತಾರೆ. ನಂತರದಲ್ಲಿ ಕಳಚೂರ್ಯರ 
ಶಾಸನಗಳು ಇಲ್ಲಿವೆ. ಅಂದರೆ ಸುಮಾರು ಕ್ರಿ.ಶ.1180 ರ ವರೆಗೂ ಕಳಚೂರುರ 
ಅಧಿಕಾರವು ಇಲ್ಲಿ ಇದ್ದಂತೆ ತೋರುತ್ತದೆ. ಪುನಃ ಕಲ್ಯಾಣದ ಚಾಲುಕ್ಕರ ನಾಲ್ಲನೆಯ 
ಸೋಮೇಶ್ವರನು ಅಧಿಕಾರದಲ್ಲಿದ್ದುದು ಇಲ್ಲಿನ ಶಾಸನಗಳಿಂದ ತಿಳಿದುಬರುತ್ತದೆ. ಆ 


ನಂತರದಲ್ಲಿ ಹೊಯ್ಸಳ ಎರಡನೆಯ ಬಲ್ಲಾಳನು ಲಕ್ಷುಂಡಿಯನ್ನು ಆಕ್ರಮಿಸಿದನು ಮತ್ತು 


ಐಲ್ಲಿನ ಹಲವು ದೇವಾಲಯಗಳಿಗೆ ಅವನ ಅಧಿಕಾರಿವರ್ಗದವರು ದಾನಗಳನ್ನು ನೀಡಿದ 


214 


ಅಧ್ಯಾಯ-06 ಸಮಾರೋಪ 


ಉಲ್ಲೇಖಗಳೂ ದೊರೆಯುತ್ತವೆ. ಸುಮಾರು ಕ್ರಿಶ 1200 ನಂತರದವರೆಗೂ ಅವನು 
ಲಕ್ಷುಂಡಿಯ ಭಾಗದಲ್ಲಿ ಅಧಿಕಾರವನ್ನು ಹೊಂದಿದ್ದನು. ಯಾದವರ ಒಂದೇ ಒಂದು 
ಶಾಸನವು ಇಲ್ಲಿ ದೊರೆತಿದೆ. ಕೊನೆಯದಾಗಿ ಸುಮಾರು 15-16 ನೆಯ ಶತಮಾನದ 
ಶಾಸನವೂ ಕೂಡಾ ಇಲ್ಲಿದೊರೆತಿದೆ. ಹೀಗಾಗಿ ಸುಮಾರು 10 ನೆಯ ಶತಮಾನದ 
ಮಧ್ಯಭಾಗದಿಂದ ನಿರಂತರವಾಗಿ ಕರ್ನಾಟಕದ ರಾಜಕೀಯದಲ್ಲಿ ಆಡಳಿತಾತ್ಮಕವಾದ 
ಬದಲಾವಣೆಗಳಾದಾಗಲೆಲ್ಲ ಲಕ್ಷುಂಡಿಯು ಅವರ ಆಡಳಿಕ್ಕೆ ಬಂದಿದೆ. ವಿಶೇಷವೆಂದರೆ ಎಲ್ಲ 
ಆಡಳಿತದ ಕಾಲದಲ್ಲಿಯೂ ಅಲ್ಲಿನ ಸಾಸಿರ್ವ ಮಹಾಜನಗಳು ತಮ್ಮ ಅಧಿಕಾರವನ್ನು 
ಉಪಯೋಗಿಸಿಕೊಂಡು ವಾಸ್ತು ಕಲಾ ಚಟುವಟಿಕೆಗಳು ನಿರಂತರವಾಗಿ ನಡೆಯುವಂತೆ 
ನೋಡಿಕೊಂಡರು. ಅಲ್ಲಿನ ಶ್ರಿಮಂತ ವ್ಯಾಪಾರಿಗಳು, ದವಣಿಗರು ಮತ್ತು ಧಾರ್ಮಿಕ ಶ್ರದ್ದೆ 
ಯಿರುವಂತಹವರಿಂದ ದೇವಾಲಯಗಳ ನಿರ್ಮಾಣ ಮತ್ತು ಅವುಗಳ ನಿರಂತರ ಚಾಲನೆಗೆ 
ಅನುವಾಗುವಂತಹ ದಾನ ದತ್ತಿಗಳನ್ನು ನೀಡುವಲ್ಲಿ ಪ್ರೇರಣೆಯಾಗಿದ್ದರು. ಈ ಎಲ್ಲ 
ಕಾರಣಗಳಿಂದಲೇ ಲಕ್ಕುಂಡಿಯಲ್ಲಿ ನಿರಂತರವಾದ ವಾಸ್ತುಕಲಾ ಚಟುವಟಿಕೆಗಳು 
ನಡೆದುಕೊಂಡು ಬಂದವು. ಲಕ್ಷುಂಡಿಯಲ್ಲಿನ ವಾಸ್ತುಕಲಾ ಚಟುವಟಿಕೆಗಳು ಬಹು 
ಸ್ವಾರಸ್ಯವಾಗಿ ಅಭಿವೃದ್ದಿಹೊಂದಲು ಮುಖ್ಯವಾದ ಕಾರಣವು ಅ ಕಾಲದ 
ರಾಜಮನೆತನಗಳವರ ಚಿಂತನೆಗಳು ಹಾಗೂ ಅವರ ಧಾರ್ಮಿಕ ನಂಬಿಕೆಗಳು 


ಕಾರಣವಾಗುತ್ತವೆ. 


215 


ಅಧ್ಯಾಯ-06 ಸಮಾರೋಪ 


ಲಕ್ಕುಂಡಿಯ ಆರಂಭಿಕ ವಾಸ್ತು ಜೈನ ಅಥವಾ ಶೈವ ಅಥಾ ವೈಷ್ಣವ ಧಾರ್ಮಿಕ 
ನಿರ್ಮಾಣದಿಂದ ಪ್ರಾರಂಭವಾದವೆಂದು ಹೇಳುವುದು ಕಷ್ಟ ಸಾಧ್ಯವಾಗಿದೆ. ಕರ್ನಾಟಕದ 
ಅಂದಿನ ಧಾರ್ಮಿಕ ಸನ್ನಿವೇಶವನ್ನು ಗಮನಿಸಿದರೆ, ಒಟ್ಟಾರೆಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ 
ಹಲವಾರು ವೈವಿಧ್ಯಮಯವಾದ ಚಟುವಟಿಕೆಗಳು ನಿರಂತರವಾಗಿ ನಡೆದಿದ್ದವು. 
ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಗಂಗರು ಮತ್ತು ಚೋಳರ ವಾಸ್ತು ಚಟುವಟಿಕೆಗಳು 
ನಡೆದಿದ್ದವು. ಚೋಳವಾಸ್ತು ಪ್ರಭಾವದಿಂದ ಅಂದಿನ ವಾಸ್ತು ನಿರ್ಮಾಣದಲ್ಲಿ 
ವೈವಿಧ್ಯಮಯವಾದ ರಚನಾವಿಧಾನಗಳು ಹಾಗೂ ಅಂಶಗಳನ್ನು ನೋಡಬಹುದು. ಇತ್ತ 
ಉತ್ತರ ಭಾಗದಲ್ಲಿ ರಾಷ್ಟಕೂಟೋತ್ತರ ಕಾಲದಲ್ಲಿ ಬೆಳವಣಿಗೆಯಾದ ವಾಸ್ತು ರಚನೆಗಳು 
ವಿಶಿಷ್ಠವಾದ ರಚನೆಗಳೊಂದಿಗೆ ಅಭಿವೃದ್ಧ್ದಿಯಾದವು. ಈ ಪ್ರಭಾವಗಳನ್ನು ಶ್ರವಣ 
ಬೆಳಗೊಳದ ಹಲವು ಬಸದಿಗಳಲ್ಲಿ ಹಾಗೂ ಮೈಸೂರು ಪ್ರದೇಶದ ಬಹುತೇಕ 11-12 
ನೆಯ ಶತಮಾನಗಳ ದೇವಾಲಯಗಳಲ್ಲಿ ಕಾಣಬಹುದು. ಹೀಗಾಗಿ ಚೋಳ ಪ್ರಭಾವವನ್ನು 


ಆ ಭಾಗಗಕ್ಕೇ ಸೀಮಿತವಾಗಿ ಗಮನಿಸಬಹುದು. 


ಲಕ್ಷುಂಡಿ ಪ್ರದೇಶದಲ್ಲಿ ಆರಂಭದಿಂದಲೂ ಈ ಹಲವಾರು ವಾಸ್ತು ಕಲಾ 
ಚಟುವಟಿಕೆಗಳು ನಿರಂತರವಾಗಿ ನಡೆದಿವೆ. ಸ್ವಲ್ಲವೇ ದೂರದಲ್ಲಿರುವ ಬಾದಾಮಿ ಚಾಲುಕ್ಕರ 
ವಾಸ್ತುಕೃತಿಗಳಾನು ಗಮನಿಸಿದಾಗ, ಸ್ಪಷ್ಠವಾಗಿ ಕಲ್ಯಾಣದಚಾಲುಕ್ಕರ ಕಾಲದಲ್ಲಿ ಅವರಿಗೂ 
ಕೂಡಾ ಅಂದಿನ ಧಾರ್ಮಿಕ ನಂಬಿಕೆಗಳಾದ ಕೆರೆ, ಬಾವಿ, ಛತ್ರ ಅರವಟಿಗೆ, ಶಾಲೆ ಮತ್ತು 


ದೇವಾಲಯಗಳ ನಿರ್ಮಾಣ ಮತ್ತು ಸ್ಥಾಪನೆಗಳನ್ನು ಧರ್ಮ ಸಾಧನೆಗಾಗಿ 


[ನ [) 


216 


ಅಧ್ಯಾಯ-06 ಸಮಾರೋಪ 


ಮಾಡುವಂಧಹುದು ಸಾಮಾಜಿಕ ಗಟ್ಟಿ ನಂಬಿಕೆಯಾಗಿತ್ತು. ಅಂದಿನ ರಾಜರು ಅವರ 
ಅಧಿಕಾರಿಗಳು ಹಾಗೂ ಶ್ರೀಮಂತ ವರ್ಗದ ಜನರು ಯಥಾ ಶಕ್ತಿಯಾಗಿ ಹಣ 
ವ್ಯಯಮಾಡಿ ನಿರ್ಮಾಣ ಕಾರ್ಯದಲ್ಲಿ ತೊಡಗುತ್ತಿದ್ದರು. ಇದಕ್ಕೆ ಅತುತ್ತಮವಾದ 
ದಾಖಲೆಗಳನ್ನು ಲಕ್ಷುಂಡಿಯಲ್ಲಿಯೇ ಕಾಣಬಹುದು. ಇಲ್ಲಿನ ಬಹುತೇಕ ದೇವಾಲಯಗಳು 
ಮತ್ತು ಬಸದಿಗಳು ನೇರವಾಗಿ ರಾಜನಿಂದ ನಿರ್ಮಾಣವಾಗಿರುವುದಿಲ್ಲ. ಇಲ್ಲಿನ ಶಾಸನಗಳು 
ವಡ್ಡವ್ಯವಹಾರಿ,  ನಖರರು, ಸೆಟ್ಟಿಗಳು,ು ಹಾಗೂ ಶ್ರೀಮಂತ ಮಹಿಳೆಯರು, 
ಮೊದಲಾದವರನ್ನು ಹೆಸರಿಸುತ್ತವೆ. ಲಕ್ಕುಂಡಿಯ ಸ್ಥಳೀಯವಾದ ಆಡಳಿತವು ಕೂಡ ಇಲ್ಲಿನ 
ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಅರ್ದಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು 
ಹೋಗವಲ್ಲಿ ಅಲ್ಲಿನ ಸಾಸಿರ್ವ ಮಹಾಜನರು, ವಿಭಿನ್ನ ಒಕ್ಕಲಿನವರು ತಮ್ಮ ಅಮೂಲ್ಯವಾದ 
ಸೇವೆ ಸಲ್ಲಿಸಿರುವ ವಿಷಯವು ಶಾಸನೋಕ್ತವಾಗಿದೆ. ಬಹುತೇಕ ಶಾಸನಗಳು ಸಾಸಿರ್ವ 


ಮತ್ತು ಮಹಾಜನರ ಉಲ್ಲೇಖಗಳನ್ನು ನೀಡುತ್ತವೆ. 


ಲಕ್ಷುಂಡಿಯ ವಾಸ್ತುಕಲೆಯು ಹಲವಾರು ಹೊಸತುಗಳನ್ನು ಪರಿಚಯಿಸುತ್ತದೆ. 
ಬಾದಾಮಿ ಚಾಲುಕ್ಕರ ಕಾಲದಿಂದ ಪ್ರಚೂರಗೊಂಡಂತಹ ದ್ರಾವಿಡ ಮತ್ತು ನಾಗರ 
ವಿನ್ಯಾಸದ ದೇವಾಲಯ ಶೈಲಿಗಳನ್ನು ಇಲ್ಲಿನ ದೇವಾಲಯ ಮತ್ತು ಬಸದಿಗಳಲ್ಲಿ 
ಬಹುಸೊಗಸಾಗಿ ದುಡಿಸಿಕೊಳ್ಳಲಾಗಿದೆ. ಔತ್ತರೇಯ ಅಂಶಗಳಾದ ಶಿಖರದ ಅಂಗಗಳಲ್ಲಿ 
ಕಂಡುಬರುವಂಥ ಅಂಶಗಳು ಹಾಗೂ ಕೂಟ , ಶಾಲ ಮತ್ತು ಪಂಜರದ ವಿನ್ಯಾಸಗಳು 


ಬಹು ಸೊಗಸಾಗಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ವೈವಿಧ್ಯಮಯವಾದ ವಿನ್ಯಾಸಗಳಿಂದ 


217 


ಅಧ್ಯಾಯ-06 ಸಮಾರೋಪ 


ರಚನೆಯಾಗಿವೆ. ಶಿಲ್ಪಗಳನ್ನು ಅಲ್ಲಲ್ಲಿ ದುಡಿಸಿಕೊಳ್ಳಲಾಗಿದ್ದು, ವಿಶೇಷವಾಗಿ ವೇದಿಗಳ 
ನಾಶಿಗಳಲ್ಲಿ ಕಂಡುಬರುತ್ತವೆ. ಬಿಡಿಯಾಗಿ ದೇವಾಲಯದ ಭಿತ್ತಿ, ದ್ಹಾರಬಂಧ, ಅಧಿಷ್ಠಾನ 
ಮತ್ತು ತೊಲೆಪಟ್ಟಿಕೆಗಳಲ್ಲಿಯೂ ಕೂಡ ಹಲವಾರು ಶಿಲ್ಪಗಳನ್ನು ಕಾಣಬಹುದು. 
ಈ ಎಲ್ಲ ದೇವಾಲಯಗಳಲ್ಲಿನ ಶಿಲ್ಪ ರಚನಾ ಸ್ಥಾನಗಳನ್ನು ಮೊದಲೇ ಚಾಲುಕ್ಕಶಿಲ್ಲಗಳು 
ಅರ್ಥಪೂರ್ಣವಾಗಿ ದುಡಿಸಿಕೊಂಡಿರುವುದನ್ನು ನೆನಪಿಸಿಕೊಳ್ಳಬಹುದು. ಅದರ 
ಹಿನ್ನೆಲೆಯಲ್ಲಿಯೇ ಲಕ್ಕುಂಡಿಯಲ್ಲಿ ಶಿಲ್ಲಿಗಳಳು ಬಹು ಸೊಗಸಾಗಿ ದೇವಾಲಯಗಳ 


[5c] 


ಅಲಂಕರಣದಲ್ಲಿ ದುಡಿಸಿಕೊಂಡಿದ್ದಾರೆ. 


ಲಕ್ಷುಂಡಿಯ ದೇವಾಲಯಗಳ ಜೊತೆಗೆ ಇಲ್ಲಿನ ಕುಂಡಗಳನ್ನು ಗಮನಿಸಿದಾಗ 
ಹಲವಾರು ವಿಶಿಷ್ಠವಾದ ಅಂಶಗಳು ಬೆಳಕಿಗೆ ಬರುತ್ತವೆ. ಸ್ಥಳೀಯರಪ್ರಕಾರ ಲಕ್ಕುಂಡಿಯಲ್ಲಿ 
ಒಂದುನೂರಾಒಂದು ಗುಡಿ ಮತ್ತು ಬಾವಿಗಳಿದ್ದವಂತೆ. ಇದು ಭಾಗಶಃ ನಿಜವಾಗಿದೆ. 
ಪ್ರಾಚೀನ ಲಕ್ಷುಂಡಿಯು ಕೋಟೆಯಲ್ಲಿ ನಿರ್ಮಾಣವಾಗಿತ್ತು. ಕೋಟೆಯ ಪುರಾವೆಗಳು ಇನ್ನು 
ಅಲ್ಲ ಸ್ವಲ್ಪ ಉಳಿದಿವೆ. ಆದರೆ ನವೀಕರಣದ ಹಿನ್ನೆಲೆಯಲ್ಲಿ ಮೂಲ ಕೋಟೆಯು ಇಂದು 
ಬಹುತೇಕವಾಗಿ ಅವಸಾನವಾಗಿದೆ. ಇಲ್ಲಿನ ಹಲವಾರು ದೇವಾಲಯಗಳು ಮತ್ತು 
ಬಸದಿಗಳೂ ಕೂಡಾ ಕಾಲಗರ್ಭದಲ್ಲಿ ಸೇರಿಹೋಗಿವೆ. ಇಂದು ಉಳಿದಿರುವ ಕೆಲವೇ ಕೆಲವು 
ದಾಖಲೆಗಳನ್ನು ಗಮನಿಸಿ ಅಧ್ಯಯನವನ್ನು ಮಾಡಲಾಗಿದೆ. ಇನ್ನು ಬಾವಿಗಳ 


ವಿಷಯವನ್ನು ನೋಡಿದಾಗ, ಹಲವಾರು ಅಲಂಕಾರಿಕ ಬಾವಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. 


ಒಂದು ಅಂಶವನ್ನು ಗಮನಿಸಬಹುದು, ಲಕ್ಲುಂಡಿಯ ಸುತ್ತಮುತ್ತಲೂ ಹಲವಾರು 


ರ J) p) 


218 


ಅಧ್ಯಾಯ-06 ಸಮಾರೋಪ 


ಕೆರೆಗಳಿವೆ. ಇಲ್ಲಿ ಹತ್ತಿರದಲ್ಲಿ ಯಾವುದೇ ನದಿಗಳು ಇರುವುದಿಲ್ಲ. ಹೀಗಾಗಿ ವರ್ಷಪೂರ್ತಿ 
ನೀರು ಸಂಗ್ರಹಕ್ಕಾಗಿ ಕೆರೆಕಟ್ಟೆಗಳ ನಿರ್ಮಾಣವು ಅನಿವಾರ್ಯವೂ ಹಾಗೂ ಅವಶ್ಯಕವೂ 
ಆಗಿತ್ತು. ವಿಶೇಷವೆಂದರೆ ಅಂದಿನ ಕಲಾಪ್ರಜ್ಞೆ ಮತ್ತು ಅವರ ಆಸಕ್ತಿಯಿಂದಾಗಿ ಅವುಗಳ 
ನಿರ್ಮಾಣದಲ್ಲಿಯೂ ಕಲಾತ್ಮಕವಾದ ಅಂಶಗಳನ್ನು ಕಾಣಬಹುದು. ಬಾವಿಗಳು ಬಹುಶಃ 
ಕುಡಿವ ನೀರಿಗಾಗಿ ನಿರ್ಮಾಣವಾಗಿದ್ದವು. ಆಯಾ ವಿಭಾಗಗಳ ಜನರ 
ಅವಶ್ಯಕತೆಗಳಿಗನುಗಣವಾಗಿ ಬಾವಿಯ ವಿಸ್ತೀರ್ಣಗಳೂ ಕಂಡುಬರುತ್ತವೆ. ಲಕ್ಕುಂಡಿಯಲ್ಲಿನ 


ಬಾವಿಗಳು ಅಲಂಕಾರಿಕ ಬಾವಿಗಳಾಗಿವೆ. 


ಮಾಣಿಕೇಶ್ವ್ಷರ ದೇವಾಲಯದ ಹತ್ತಿರದ ಬಾವಿಯನ್ನು ಮುಸುಕಿನಬಾವಿಯಂದು 
ಹೇಳಲಾಗುತ್ತದೆ. ಇದರ ಒಳಭಾಗವನ್ನು ಸೋಪಾನವಾಗಿ ನಿರ್ಮಿಸಿದ್ದು, ಕೋಷ್ಟಗಳನ್ನು 
ದೇವಾಲಯದ ಮಾದರಿಯಲ್ಲಿ ಬಾವಿಯ ಸುತ್ತಲೂ ಒಳಭಾಗದಲ್ಲಿ ನಿರ್ಮಿಸಿದ್ದು ಬಹು 
ಸುಂದರವಾಗಿ ಕಾಣುವಂತೆ ನೋಡಿಕೊಳ್ಳಲಾಗಿದೆ. ಇಂತಹದೇ ಮತ್ತೊಂದು ಸುಂದರ 
ಉದಾಹರಾಣೆಯಾಗಿ ರೋಣ ತಾಲ್ಲೂಕಿನ ಸೂಡಿ ಗ್ರಾಮದ ಬಾವಿಯನ್ನು ನೋಡಬಹುದು. 
ಲಕ್ನುಂಡಿಯ ಬಾವಿಗಳು ಸಾಕಷ್ಟು ನೀರು ಸಂಗ್ರಹಮಾಡಲು ಸಾಮಥ್ಯವನ್ನು ಹೊಂದಿವೆ. 
ಲಕ್ಷುಂಡಿಯ ಮುಸುಕಿನ ಬಾವಿಯ ಹತ್ತಿರದ ಮತ್ತೊಂದು ಬಾವಿ ಹಾಗೂ ಕೋಟೆಯಲ್ಲಿನ 
ವೀರಭದೇಶ್ವರ ದೇವಾಲಯದ ಮುಂಭಾಗದ ಸಿದ್ದರಬಾವಿಗಳನ್ನು ಗಮನಿಸಬಹುದು. 
ಒಟ್ಟಾರೆಯಾಗಿ ಲಕ್ಷುಂದಿಯ ದೇವಾಲಯಗಳಂತೆಯೇ ಅಂದಿನ ನೀರು ಸಂಗ್ರಹಗಳಾದ 


ಬಾವಿಗಳ ಅಲಂಕಾರದಲ್ಲೂ ಅಂದಿನ ಜನರ ಆಸಕ್ಷಿಯನ್ನು ಗುರುತಿಸಿ ದಾಖಲಿಸಬಹುದು. 


219 


ಅಧ್ಯಾಯ-06 ಸಮಾರೋಪ 


ಅಲಂಕಾರಿಕ ಕುಂಡಗಳನ್ನು ಆರಂಭದಿಂದಲೂ ಕಾಣಬಹುದು. ಚಾಲುಕ್ಕರ ಮಹಾಕೂಟದ 
ದೇವದ್ರೋಣಿ, ಐಹೊಳೆಯಲ್ಲಿನ ದುರ್ಗದ ದೇವಾಲಯ, ಹುಚ್ಚಮಲ್ಲಿ ದೇವಾಲೌಯದ 
ಆವರಣದಲ್ಲಿ ಕುಂಡಗಳಿರುವುದು ಅಮ್ದಿನ ವಾಸ್ತುಕಲಾ ಪ್ರಕಾರದ ಶಾಸ್ತ್ರದ ಭಾಗವಾಗಿಯೂ 
ಗಮನ ಸೆಳೆಯುತ್ತವೆ. ಲಕ್ಷುಂಡಿಯ ಕುಂಡಗಳು ಅದೇ ಮಾದರಿ ಮತ್ತು ಸಂವೇದನೆಗಳಲ್ಲಿ 


ನಿರ್ಮಾಣವಾಗಿವೆ. 


ಒಟ್ಟಾರೆಯಾಗಿ ಪ್ರಸ್ತುತ ಅಧ್ಯಯನವು ಸ್ಪಷ್ಟವಾಗಿ ಲಕ್ಕುಂಡಿಯಲ್ಲಿನ ದೇವಾಲಯಗಳ 
ಮತ್ತು ಬಸದಿಯ ನಿರ್ಮಾಣಗಳ ಬಗ್ಗೆ ಚಿತ್ರಣವು ದೊರೆಯುತ್ತದೆ. ಅಂದಿನ ಧಾರ್ಮಿಕ 
ನಂಬಿಕೆಗಳು ಮತ್ತು ಆಚರಣೆಗಳು ಇವುಗಳ ನಿರ್ಮಾಣಕ್ಕೆ ಪ್ರೇರಣೆಯಂದು ಹೇಳಬಹುದು. 
ಸಮಕಾಲೀನವಾದ ವಾಸ್ತು ಶೈಲಿ ಮತ್ತು ಕಲಾ ಸಂವೆದನೆಗಳನ್ನು ಇಲ್ಲಿ ಕಾಣಬಹುದು. 
ಲಕ್ಷುಂಡಿಯ ದೇವಾಲಯಗಳಲ್ಲಿಯೇ ಬ್ರಹ್ಮಜಿನಾಲಯ, ಕಾಶಿವಿಶ್ರೇಶರ ಮತ್ತು ನನ್ನೇಶ್ವರ 
ದೇವಾಲಯಗಳು ಅತ್ಯುತ್ತಮವೆಂದು ಹೇಳಬಹುದು. ಅವುಗಳ ಧಾರ್ಮಿಕ ಹಿನ್ನೆಲೆಯು 
ಬೇರೆಯಾಗಿದ್ದರೂ ಅವುಗಳ ವಾಸ್ತು ವಿನಾಸ ಮತ್ತು ರಚನಾ ತಾಂತ್ರಿಕತೆಗಳು ಒಂದೇ 
ಸೆಲೆಯಿಂದ ಅಭಿವೃದ್ದಿಯಾಗಿವೆ. ಲಕ್ಷುಂಡಿಯ ದೇವಾಲಯಗಳು ಮಧ್ಯಕಾಲೀನ ವಾಸ್ತುಕಲಾ 


ಸಂಸ್ಕೃತಿಯನ್ನು ಪ್ರೌಢವಾಗಿ ಬಿಂಬಿಸುವಲ್ಲಿ ಬಹುಮುಖ್ಯವಾದ ಪ್ರೇರಣೆ ಮತ್ತು 


220 


ಪರಾಮರ್ಶನ ಗಂಥಢಗಳು# 


ಇ 
Ne 
— 
Ny Rs 
x Y 
( 

~' 
ಜ್ನ 
a 

~~] 

kd yR 


ಪರಾಮರ್ಶನ ಗಂಥಗಳು 
ಕನ್ನಡ ಗಂಥಗಳು 


ಅಣ್ಣಾರಾಯ ಮಿರ್ಜಿ- ಜೈನ ಧರ್ಮ- 1969 
ಚಾವುಂಡರಾಯ- ಚಾವುಂಡರಾಯ ಪುರಾಣ, ಬೆಂಗಳೂರು-1928 


ಚಿದಾನಂದಮೂರ್ತಿ ಎಂ- ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನಕ್ರಿ.ಶ 400- 
1150) ಮೈಸೂರು-1966 


ಜೈನ ಹೀರಾಲಾಲ- ಭಾರತದ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ-ಸೊಲ್ಲಾಪೂರ- 
1971 


ಕೃಷ್ಣರಾವ ಎಂ.ವಿ ಮತ್ತು ಕೇಶವಭಟ್ಟ.ಎಂ-ಕರ್ನಾಟಕದ ಇತಿಹಾಸ ದರ್ಶನ. 
ಬೆಂಗಳೂರು-1970 


ಕೃಷ್ಣರಾವ ಕಪಟರಾಳ-ಕರ್ನಾಟಕದಲ್ಲಿ ಲಾಕುಳರ ಇತಿಹಾಸ.ಧಾರವಾಡ-1955 
ಕುಲಕರ್ಣಿ.ಬಿ.ಎಸ್‌. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ.ಧಾರವಾಡ-1963 


ಮುಗಳಿ.ರಂಶ್ರೀ. ಕನ್ನಡ ಸಾಹಿತ್ಯ ಚರಿತ್ರೆ.(ಮೂರನೆಯ ಮುದಣ) ಮೈಸೂರು- 
1964 


ನಂದಿಮಠ.ಎಚ್‌.ಎಸ್‌. ಕನ್ನಡ ನಾಡಿನ ಚರಿತ್ರೆ. ಬೆಂಗಳೂರು-1941 


ಪಂಚಮುಖಿ.ಆರ್‌.ಎಸ್‌' ಮತ್ತು ಲಕ್ಷೀನಾರಾಯಣರಾವ್‌.ಎನ್‌-ಕರ್ನಾಟಕದ 
ಅರಸುಮನೆತನಗಳು.ಧಾರವಾಡ-1946 


ರಾಮಾನುಜ ಐಯ್ಯಂಗಾರ್‌-ಗಧಾಯುದ್ದಮ್‌ ಮೈಸೂರು-1925 


ಸೀತಾರಾಮಯ್ಯ.ಎಂ.ವಿ ಕವಿರಾಜಮಾರ್ಗ. ಬೆಂಗಳೂರು-1968 
“ಮಹಾಕವಿ ಪಂಪ. ಮೈಸೂರು-1975 


221 


ಪರಾಮರ್ಶನ ಗಂಥಗಳು4 


2 ಕಲ್ಲುರ್ಗಿ ಎಂ.ಎಂ. 1998, ಸರ್ವಜ್ಞ ಸೋಮೇಶ್ವರ ವಿರಚಿತ 
ಮಾನಸೋಲ್ಲಾಸ  : ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ 


ಕೆಳದಿ ಬಸಪ್ಪನಾಯಕ ಶಿವತತ್ವ ರತ್ನಾಕರ ಸಂ. ಗುಂಡಾಜೋಯಿಸ್‌, ಕೆಳದಿ. 
* ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರ ಶ್ರೀ ತತ್ತ್ವನಿಧಿ , ಮೈಸೂರು 


€ ಗೋವಿಂದಾಚಾರ್ಯ ಬನ್ನಂಜೆ, 1998, ಪ್ರಾಚೀನ ಭಾರತದಲ್ಲಿ ಕಾಮಶಾಸ್ತ್ರ , 
ಚಿರಂತನ ಪ್ರತಿಷ್ಠಾನ 


ಕುಲಕರ್ಣಿ, ಆರ್‌. ಎಚ್‌. 2009, ಕರ್ನಾಟಕದ ಆರಂಭಿಕ ಶಿಲ್ಲಕಲೆ, 
ಬೆಂಗಳೂರು 


* ಹನುಮಾಕ್ಷಿ ಗೋಗಿ-ಡಂಬಳ ಒಂದು ಸಾಂಸ್ಕೃತಿಕ ಅಧ್ಯಯನ- ಗದಗ-2010 
-ಲಕ್ಷುಂಡಿಯ ಶಾಸನಗಳು-2008 


* ವಿರೂಪಾಕ್ಷ ಕುಲಕರ್ಣಿ(ಅನು) -ಕಾಪಾಲಿಕರು ಮತ್ತು ಕಾಳಮುಖರು - 2005, 
ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 


* ಇತಿಹಾಸ ದರ್ಶನ ಸಂಪುಟಗಳು, ಕರ್ನಾಟಕ ಇತಿಹಾಸ ಅಕೆಡೆಮಿ, ಬೆಂಗಳೂರು. 


* ಕರ್ಣಾಟಕ ಭಾರತಿ. ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ, ನಿಯತಕಾಲಿಕೆ 
*€ ಮಾನವಿಕ ಕರ್ಣಾಟಕ. ಮೈಸೂರು ವಿಶ್ವವಿದ್ಯಾಲಯದ ನಿಯತಕಾಲಿಕೆ 


ಶಾಸನಗ್ರಂಥಗಳು ಮತ್ತು ನಿಯತಕಾಲಿಕೆಗಳು 


e Annual Report of Indian Epigraphy, 1946 onwards 


e Annual Report of the Mysore Archaeological Department, 1906 
onwards 


e Annual Report on South Indian Epigraphy, 1887 onwards 

e Annual Report on Kannada Research in Bombay State -1939-40 

e Epigraphia Carnatica - (Old) Volumes 1-17, (Revised) Vol.1, 1972, 
Vol.2-1973, Vol.3-1974, Vol.5-1975, Vol.6-1979 


e Epigraphia Indica, 1892 onwards 


e Hyderabad ArchCeological Serise-1915 onwards 


e Indian Antiquary - Bombay, Vols. 1-60 


222 


ಪರಾಮರ್ಶನ ಗ್ರಂಥಗಳು4# 


e Karnataka Inscriptions Vol. 1-6 Dharwar-1 941-73 


e South Indian inscriptions, Vol IX part 1-1939 Vol. XV 1964 
Vol. XVII 1965 Vol. XX-1975 


e Kundanagar K.G.-Inscriptions in Northern Karnataka & Kollapur 
State Kollapur-1 939. 


ನಿಯತಕಾಲಿಕೆಗಳು ಮತ್ತು ಗೆರುಟಿಯರುಗಳು 


e Bombay Gazetteers: Vol. XXI (Belgaum) XXIII (Bijapur) 


e Mysore Gazetteers: B.L. Rice, 2 Vols. Westminister-1987 


e Mysore Gazetteers: Hayavadana Rao, 5 Vols. Bangalore, 1927- 
30 


e R.G.Bhandarkar Commemoration Volume, Poona-1971 
e Prof. P.B.Desai, - Felicitation Volume, Dharwar-1971 


e Karnataka Darshana{(Volume Presented to R.R.Diwakar), 
Bombay-1955 

*e Annals of the Bhandarkar Oriental Research Institute, Poona. 

e Archaeological Survey of India, New Delhi. 

e Annual Report of the Mysore Archaeological Department, 
Bangalore 1912, 1930, 1934. 

e Annual Report of the South Indian Epigraphy since 1908. 

e Archaeological Survey of India, Mysore, Belur, 1932, Halebid 
1933, 


e Architecture and Sculpture in Mysore No 11, Belur Temple. 


ಆಂಗ್ಲ ಪುಸ್ತಕಗಳು 


Agrawal.V.S, 1936, ‘Mathura Terracottas’, J.U.P.H.S. IX 
-‘Purnakalasa’, Roopa Lekha, 22 No.l, 22-31. 
Ananda K. Coomaraswamy, 1927, ‘History of Indian and Indonesian 


Art’, London. 


223 


ಪರಾಮರ್ಶನ ಗ್ರಂಥಗಳು4# 


- 1974, The Transformation of Nature in Art, Munshiram 
Manoharlal, New Delhi. 

-, 1971, Yaksas’, Munshiram Manoharlal, New Delhi. 

-1929, ‘Arts and Crafts of India and Ceylon’, London. 

Anand, Mulk Raj, 1958, ‘Kama Kala’, Nagel Publishers, Geneva. 
Agarwala P.K, 1983, ‘Mithuna’, Munshiram Manoharlal, New Delhi. 

- 1965, ‘Purna Kalasa’, Prithvi Prakashan, Varanasi. 

-1965, Indian Art’, Prithvi Prakashan, Varanasi. 

- 1967, ‘Skanda-Kartikeya’, Varanasi. 

- 1964, ‘Khajuraho Sculptures and their significance’, Chand and Co, 
Delhi. 

Acharya P.K, 1933, Ed and translation of ‘Manasara’, Oxford 
University Press. 

- 1927-46, ‘An Encyclopedia of Hindu Architecture’. 

Altekar A.S, 1934, ‘The Rashtrakutas and their Times’, Poona. 

Anand M.R, 1933, ‘The Hindu Views of Art’, London. 

- 1958, ‘Kamakala’, Nagel Publishers, Geneva. 

Anngeri A.M, 1978, ‘Cave Temples of Badami, Dharwad’ 

Archer W.G, 1957, ‘The Love of Krishna in Indian Painting’, George 
Allen and Unwin Ltd, London. 

Auboyer J, 1965, ‘Daily Life in Ancient India’, Macmillan Co, New 
York. 

Anand, Mulk Raj and Dane, Lance (Ed), 1983, ‘Kamasutra of 
Vatsyayana’, New Delhi. 

Bannerjee J.N, 1973, ‘Puranic and Tantric Religion’, Calcutta 
University, Calcutta. 

- 1956, ‘The Development of Hindu Iconography’, Calcutta 

Banerji R.D, 1924, The Temple of Sive at Bhumana’, MASI No.16, 
Calcutta. 

---, 1928, Bas Relief of Badami, MASI, No.25, Calcutta. 

Bhandarkar D.R, 1906-7, ‘Lakulisa’, A.S.I.AR 

---, 1908-9, The Temples of Orissa’, A.S.I.A.R. 


224 


ಪರಾಮರ್ಶನ ಗ್ರಂಥಗಳು4# 


Bhandarkar R.G, 1913, Vaishnavism, Saivism and Minor Religious 
System’, Strasburg. 


Barrett D, 1954, ‘Sculptures from Amaravati in the British Museum’, 


London. 

Basham A.L, 1954, ‘The Wonder that was India’, Macmillan & Co, 
New York. 

Benjamin Rowland, 1954, ‘The Art and Architecture of India’, 
Suffolk. 


Bhattacharyya B, 1932, ‘An Introduction to Buddhist Esoterism’, 
Oxfort University Press, London. 

Bhattacharya N.N, 1968, Indian Puberty Rites, Indian studies Past 
and - 1974, ‘History of Sakta religion’, New Delhi. 

- 1975, ‘History of Indian Erotic Literature’, New Delhi. 

Bhattacharji S, 1970, ‘The Indian Theogony’, Cambridge, 1970. 
Bhattacharya T, 1963, ‘Canons of Indian Art’, Calcutta. 

Bolon Carol Radcliffe, 1992, ‘Forms of The Goddess Lajja Gauri in 
Indian Art’, The Pennsylvania State University Press, Pennsylvania. 
Bose N.K, 1932, ‘Canons of Orisan Architecture’, Calcutta. 

Brown P, 1959(Rp), Indian Architecture’, Taraporevala’s publications, 
Bombay. 

Boner Alice, 1962, Principles of Composition in Hindu Sculpture’. 
Burnier R, 1950, ‘Hindu Medieval Sculpture’, Paris. 

Chattopadhyaya D, 1959, ‘Lokayata - A Study in Ancient Indian 
Materialism’, P.Publishing house, New Delhi. 

Chitalia K, 1964, The Chalukya-Kula’, University of Bombay. 

Coelho W, 1950, ‘The Hoysala Varmsha’, Bombay. 

Cousen H, 1931, ‘The Medieval Temples of Deccan’, Calcutta. 

- 1926, ‘The Architectural Antiquities of Western India’, London. 

- 1926, The Chalukyan Architecture of the Kanarese Districts’, A.S.I1 
Reports, 42, Calcutta. 

Cunningham A, 1871-87, ‘Archaeological Survey of India Reports’ 
(Vol I1-XXII]), Calcutta. 


225 


ಪರಾಮರ್ಶನ ಗ್ರಂಥಗಳು4 


Desai M, 1958, ‘The Gupta Temple at Deogarh’, Bhulabhai 
Publications, 1958. 
Desai P.B. —A History of Karnataka, Dharwar 1970 


- (Ed) A Corpus of Inscriptions in the Kannada Districts of 
Hyderabad State-Hyderabad-1958 


-Studies in Epigraphy, Dharwarl1956 


-Jainism in South India and Some Jaina Epigraphs-Sholapur- 
1957 

Desai Devangana, 1975, ‘Erotic Sculpture of India’, Delhi. 

Derret J.D.M, 1965, ‘The Hoysalas’, Oxford. 

Deva, Krishna, 1969, ‘Temples of North India’, New Delhi. 

Dhaky M.A, 1965, The Vyala Figures on the Medieval Temples of 
Gujarat’, Prithvi Prakashan, Varanasi. 

-Indian Temple forms, with references to inscriptions from Karnataka, 
New Delhi-1971 

-Encyclopaedia of Indian temple Architecture, Lower Dravida Desa, 
Upper Dravida desa, North India volumes . New Delhi-1990-96. 
Dhavalikar M.K, 1977, Masterpieces of Indian Terracotta’, Bombay. 
Divakaran O, 1981], ‘The Beginnings of Early Western Chalukya Art’, 
Banaras. 


Dikshit D.P. -The Chalukyas of Badami, Delhi 1980 
Dipakranjan Das - Economic History of the Deccan, Delhi 1969 


Diwakar K.R.(Ed) - Karnataka Through The Ages, Bangalore 
1968 

Ellis H, 1936, ‘Studies in the Psychology of Sex’ (4 vols), Random 
House, New York. 

Eliade Mircea, 1970, ‘Yoga, Immortality and Freedom’, Princeton 
University Press. 

- 1961, Images and Symbols’. 

‘Encyclopedia of World Art (vol 1-4) (Deccan School and Dravidian 
Art). 


226 


ಪರಾಮರ್ಶನ ಗ್ರಂಥಗಳು4# 


Elmore W.T, 1915, ‘Dravidian Gods in Modern Hinduism’, Madras. 

Fa-Hien, 1886, ‘A Record of Buddhist Kingdoms’, Oxfort. 

Fergusson J and Bugress J, 1880, ‘the Cave Temples of India’, 

London. 

Fleet J.F, 1963, ‘Inscriptions of the Early Gupta Kings’. 

Foote R.B, 1916, Indian Pre-historic and Proto-historic Antiquities’, 

Madras. 

Frederic L, ‘The Art of India: Temples and Sculpture’, Harry N 

Abram’s Inc, New York. 

Fergusson J, 1969, ‘The Cave Temple of India’, Oriental Books, New 

Delhi. 

- 1971, ‘History of Indian and Eastern Architecture’, Bombay. 

Ganguly 0.C, 1956, ‘Konark’, Calcutta. 

- 1956, ‘Orissan Sculpture and Architecture’, Calcutta. 

- 1957, ‘The Art of Chandelas’, Calcutta. 

- 1933, ‘History of the Paramara Dynasty’, Dacca. 

-1954, ‘Indian Architecture’, Bombay. 

Gerard, Foekema, 1992- The architecture of the Hoysala. New Delhi. 
1993. 

- The Temples of the Chalukyas of Kalyana. New Delhi. 

Gichner L.E, 1949, ‘Erotic Aspects of Hindu Sculpture, U.S.A. 

Goetz H, 1964, ‘India -- Five Thousand Years of Indian Art’ 

Taraporevali Publications, Bombay. 

Goldenberg B.Z, 1937, ‘the Sacred Fire, The Story of Sex in Religion’, 

London. 

Gupte R.S, 1964, ‘The Iconography of Buddhist Sculptures of Ellora’, 

Marathawada University, Aurangabad. 

- 1967, ‘The Art and Architecture of Aihole’, Taraporevala Publication, 

Bombay. 

Gupte R.S and Mahajan, 1962, ‘Ajanta, Ellora and Aurangabad 

Caves’, Taraporevala Publications, Bombay. 

Gupta.S.P.1980. Roots of Idian art. New Delhi. 


Ganguly O.Goswami A, Indian Temple Sculpture’, Calcutta. 


227 


ಪರಾಮರ್ಶನ ಗ್ರಂಥಗಳು4# 


Ghosh, Niranjan, 1979, ‘Concept and Iconography of the Goddess of 
Abundance and Fortune in Three Religions of India’, Burdwan. 
Gopinath Rao T.A, 1968, ‘Elements of Hindu Iconography, Rep of 
1914, ed: Delhi. 

Gupta, Swarajya Prakash, 1980, ‘The Problem of the Origin of 
Srivatsa - in the Roots of Indian Art’, New Delhi. 

Garrison O.Mar.v, 1964, The Yoga of Sex’, Julian Press, New York. 
Gupta B.P, 1980, ‘The Roots of Indian Art’, Delhi. 

Hallade.J M, 1968, ‘the Gandhara Style’, Thames and Hudson, 
London. 

Handiqui K.K, 1949, ‘Yasastilaka and Indian Culture’, Jaina 
Samskriti Samrakshana Sangha, Sholapur. 

Havell E.B, 1964, ‘The Art Heritage of India, Comprising Indian 
Sculpture and Painting and Ideals of Indian Art’, Taraporevala’s 
publications, Bombay. 

Hazra R.C, 1940, ‘Studies in the Puranic Records on Hindu Rites and 
Customs’, University of Dacca. 

Hingroni.R.P.1978. Jain Iconography in Rupamandana. Varanasi. 
Hiuen Tsan, translated by T.Walters, 1904-5, ‘On Yuan Chwang’s 
Travels in India’ (2 vols), London. 

Hopkins E.W, 1962, The Religions of India’, Boston. 

Havell E.B, 1928, Indian Sculpture and Painting’, London. 

- 1913, Indian Architecture’, London. 

Huntington, Susan L and John C.Huntington, 1985, The Art of 
Ancient India’, New York and Tokyo. 

Jaiswal Suvira, 1967, ‘The Origin and Development of Vaisnavism’, 
Munshiram Manoharlal, Delhi. 

Krishna Deva, 1990, ‘Temples of Khajuraho’, Archaeological Survey 
of India, Janpath, New Delhi. 

Kane P.V, 1930-62, ‘History of Dharmasastra’ (5 vols), B.O.R.l, 
Poona. 


Keloson Koliyer. 1991. The Hoysalla Artists. Mysore. 


228 


ಪರಾಮರ್ಶನ ಗ್ರಂಥಗಳು4# 


Kosambi D.D, 1956, ‘An Introduction to the Study of Indian History’, 
Popular Book Depot, Bombay. 

- 1965, ‘The culture and Civilisation of Ancient India’, Routledge and 
Kegan Paul, London. 

- 1962, ‘Myth and Reality’, Bombay. 

Kramrisch S, 1924, Visnudharmottaram,” Part IIL, ‘A Treatise on 
Indian Painting’, Calcutta. 

- 1933, Indian Sculpture, Calcutta. 

- 1946, ‘The Hindu Temple’ (2 vols), Calcutta. 

- 1965, ‘The Art of India Through the Ages’, Phaidon Press, London. 
Krishna Deva, 1969, ‘Temples of North India’, New Delhi. 
Kulkarni.R.H.2010.Pre and Early Chalukya Sculpture (Origin and 
Development) New Delhi. 

Kumar Pushpendra, 1974, ‘Sakti Cult in Ancient India’, Varanasi. 

Lal K, 1965, Immortal Khajuraho’, Asian Press, Delhi. 

- 1966, The Cult of Desire—an Interpretation of Erotic Sculpture of 
India’, Asia Press, Delhi. 

Lal, Shyam Kishore, 1980, ‘Female Divinities in Hindu Mythology 
and Ritual’, Poona. 

Lennoy, Richard, 1976, ‘The Eye of Love in the Temple Sculpture of 
India’, London. 

Lorenzen David N, 1972, The Kapalikas and the Kalamukhas, Two 
Lost Saivite Sects’, New Delhi. 

Macdonell A, 1897, Vedic mythology’, Strassburg. 

Majumdar M.R, 1960, ‘Chronology of Gujarat’, Baroda. 

Majumdar A.K, 1956, ‘Chalukyas of Gujarat’, Bharatiya Vidya 
Bhavan, Bombay. 

Meyer J.J, 1930, ‘Sexual Life in Ancient India’ (2 vols), London. 
Mirashi V.V, 1955, ‘Inscriptions of Kalachuri Chedi Era’, 
Ootacamund. 

Mookerji. A, 1966-67, “Tantra Art, its Philosophy and Physics’, 
Kumar Gallery, Delhi. 


229 


ಪರಾಮರ್ಶನ ಗಂಥಗಳು4# 


Moti Chandra, 1953, ‘Sarthavaha’ (in Hindi), Bihar Rashtrabhasa 
parishad, Patna. 

Majumdar R.C, ‘Ancient India’, Delhi (not dated). 

Misra, Omprakash, 1985, ‘Mother Goddess in Central India’, Delhi. 
Misra, Ramnath, 1981, ‘Yaksha Cult and Iconography’, Delhi. 
Mookerjee A, 1969, ‘The Art of India’, Calcutta. 

Munshi K.M, 1957, ‘Sages of Indian Sculpture’, Bombay. 

Maity S.K, 1978, ‘Masterpieces of Hoysala Art’, Taraporevala Sons & 
Co, Private L.T.0, Bombay. 

Narasimha Murty A.V.- Archaeology in Karnatka, Mysore-1978 


- The coins of Karnataka, Mysore-1975 
— The Sounas of Devagiri, Mysore-1972 


Neumann, Errich. 1955.” The Great Mother” New York. 
Narasimhachar.R.1919. “ Keshava Temple at Belur”. Bangalore. 
-1917.Keshava Temple at Somanathapur”. Bangalore 


Nilakantasastri K.A. —-A History of South India, Mysore-1958 


— Sources of Indian History, with special reference to South 
India, Bombay-1964 

Padigar.S.V.1995. Cult of Vishnu In Karnataka. Mysore. 
Patel.T.D.1984.Keshava Temple at Somanathapura. New Delhi. 
Panchamukhi.R.S.1954. Gandharvas and Kinnaras.Dharwad. 
Rajashekhara.S.1982. The Early Chalukyan Architecture at Aihole. 
New Delhi. 

-  1994.Rashtrakuta architecture in Karnataka. Dharwad 
Ramesh.K.V.1983.Chalukyas of Vatapi. New Delhi. 

— A History of South Kanara, Dharwar-1970 


Rea, Alexander.1896. “Chalukyan Architecture” Madras. 
Ray.Amita. 1983. Life and Art of Early Andhradesa”. New Delhi. 


Ritti Srinivas & Shelke G.C.(Ed) Kannada Inscription from 
Nanded District, Nanded-1968. 


Saletore B.A. - Mediaval Jainism, Bombay-1938 


230 


ಪರಾಮರ್ಶನ ಗ್ರಂಥಗಳು4# 


Sivaramamurti.C.1944. “ Epigraphical Echoes of Kalidasa”. Madras 
-1961. Indian Sculpture. New Delhi. 

Shettar.S.1992. The Hoysala Temples. Bangalore. 
Soundarajan.K.V.1981.” Glimpses of Indian Art and Culture”. New 
Delhi. 

-1983. Indian Religious Art and Ideals and Idols. New Delhi. 
Shastri.H.K.1974.South Indian Images of Gods and Goddesses . New 
Delhi. 

Sharma.l.K.1982. The Development of Early Saiva Art and 
Architecture. New Delhi. 

-1982. Temples of Gangas of Karnataka. ASI. New Delhi. 
Sivaramamurthy C, 1955, ‘Sanskrit Literature and Art—Mirrors of 
Indian Culture’, MASI, No.7, no.2. 

---, 1957, ‘Early Eastern Chalukya Sculpture’, bulletin of the Madras 
Government Museum N.S.7, No.2. 

Upadhyaya.S.J.1963. Kamasutra of Vatsayana. (tra. Eng) Bombay 
Vatsyana Kapila.1977. Classical Indian Dance in Literature and Arts. 
New Delhi. 

Yazadani G.(Ed) - The Early History of Deccan, 2 Vols. Bombay- 
1960 

Zimmer.H.1955. Art of Indian Asia. New York. 

-Myths and Symbols in Indian Art and Civilization. New York. 


231 


ಪರಾಮರ್ಶನ ಗಂಥಢಗಳು# 


ಇ 
Ne 
— 
Ny Rs 
x Y 
( 

~' 
ಜ್ನ 
a 

~~] 

kd yR 


ಪರಾಮರ್ಶನ ಗಂಥಗಳು 
ಕನ್ನಡ ಗಂಥಗಳು 


ಅಣ್ಣಾರಾಯ ಮಿರ್ಜಿ- ಜೈನ ಧರ್ಮ- 1969 
ಚಾವುಂಡರಾಯ- ಚಾವುಂಡರಾಯ ಪುರಾಣ, ಬೆಂಗಳೂರು-1928 


ಚಿದಾನಂದಮೂರ್ತಿ ಎಂ- ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನಕ್ರಿ.ಶ 400- 
1150) ಮೈಸೂರು-1966 


ಜೈನ ಹೀರಾಲಾಲ- ಭಾರತದ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ-ಸೊಲ್ಲಾಪೂರ- 
1971 


ಕೃಷ್ಣರಾವ ಎಂ.ವಿ ಮತ್ತು ಕೇಶವಭಟ್ಟ.ಎಂ-ಕರ್ನಾಟಕದ ಇತಿಹಾಸ ದರ್ಶನ. 
ಬೆಂಗಳೂರು-1970 


ಕೃಷ್ಣರಾವ ಕಪಟರಾಳ-ಕರ್ನಾಟಕದಲ್ಲಿ ಲಾಕುಳರ ಇತಿಹಾಸ.ಧಾರವಾಡ-1955 
ಕುಲಕರ್ಣಿ.ಬಿ.ಎಸ್‌. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ.ಧಾರವಾಡ-1963 


ಮುಗಳಿ.ರಂಶ್ರೀ. ಕನ್ನಡ ಸಾಹಿತ್ಯ ಚರಿತ್ರೆ.(ಮೂರನೆಯ ಮುದಣ) ಮೈಸೂರು- 
1964 


ನಂದಿಮಠ.ಎಚ್‌.ಎಸ್‌. ಕನ್ನಡ ನಾಡಿನ ಚರಿತ್ರೆ. ಬೆಂಗಳೂರು-1941 


ಪಂಚಮುಖಿ.ಆರ್‌.ಎಸ್‌' ಮತ್ತು ಲಕ್ಷೀನಾರಾಯಣರಾವ್‌.ಎನ್‌-ಕರ್ನಾಟಕದ 
ಅರಸುಮನೆತನಗಳು.ಧಾರವಾಡ-1946 


ರಾಮಾನುಜ ಐಯ್ಯಂಗಾರ್‌-ಗಧಾಯುದ್ದಮ್‌ ಮೈಸೂರು-1925 


ಸೀತಾರಾಮಯ್ಯ.ಎಂ.ವಿ ಕವಿರಾಜಮಾರ್ಗ. ಬೆಂಗಳೂರು-1968 
“ಮಹಾಕವಿ ಪಂಪ. ಮೈಸೂರು-1975 


221 


ಪರಾಮರ್ಶನ ಗಂಥಗಳು4 


2 ಕಲ್ಲುರ್ಗಿ ಎಂ.ಎಂ. 1998, ಸರ್ವಜ್ಞ ಸೋಮೇಶ್ವರ ವಿರಚಿತ 
ಮಾನಸೋಲ್ಲಾಸ  : ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ 


ಕೆಳದಿ ಬಸಪ್ಪನಾಯಕ ಶಿವತತ್ವ ರತ್ನಾಕರ ಸಂ. ಗುಂಡಾಜೋಯಿಸ್‌, ಕೆಳದಿ. 
* ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರ ಶ್ರೀ ತತ್ತ್ವನಿಧಿ , ಮೈಸೂರು 


€ ಗೋವಿಂದಾಚಾರ್ಯ ಬನ್ನಂಜೆ, 1998, ಪ್ರಾಚೀನ ಭಾರತದಲ್ಲಿ ಕಾಮಶಾಸ್ತ್ರ , 
ಚಿರಂತನ ಪ್ರತಿಷ್ಠಾನ 


ಕುಲಕರ್ಣಿ, ಆರ್‌. ಎಚ್‌. 2009, ಕರ್ನಾಟಕದ ಆರಂಭಿಕ ಶಿಲ್ಲಕಲೆ, 
ಬೆಂಗಳೂರು 


* ಹನುಮಾಕ್ಷಿ ಗೋಗಿ-ಡಂಬಳ ಒಂದು ಸಾಂಸ್ಕೃತಿಕ ಅಧ್ಯಯನ- ಗದಗ-2010 
-ಲಕ್ಷುಂಡಿಯ ಶಾಸನಗಳು-2008 


* ವಿರೂಪಾಕ್ಷ ಕುಲಕರ್ಣಿ(ಅನು) -ಕಾಪಾಲಿಕರು ಮತ್ತು ಕಾಳಮುಖರು - 2005, 
ಕನ್ನಡ ಪುಸ್ತಕ ಪ್ರಾಧಿಕಾರ, ಬೆಂಗಳೂರು. 


* ಇತಿಹಾಸ ದರ್ಶನ ಸಂಪುಟಗಳು, ಕರ್ನಾಟಕ ಇತಿಹಾಸ ಅಕೆಡೆಮಿ, ಬೆಂಗಳೂರು. 


* ಕರ್ಣಾಟಕ ಭಾರತಿ. ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡ, ನಿಯತಕಾಲಿಕೆ 
*€ ಮಾನವಿಕ ಕರ್ಣಾಟಕ. ಮೈಸೂರು ವಿಶ್ವವಿದ್ಯಾಲಯದ ನಿಯತಕಾಲಿಕೆ 


ಶಾಸನಗ್ರಂಥಗಳು ಮತ್ತು ನಿಯತಕಾಲಿಕೆಗಳು 


e Annual Report of Indian Epigraphy, 1946 onwards 


e Annual Report of the Mysore Archaeological Department, 1906 
onwards 


e Annual Report on South Indian Epigraphy, 1887 onwards 

e Annual Report on Kannada Research in Bombay State -1939-40 

e Epigraphia Carnatica - (Old) Volumes 1-17, (Revised) Vol.1, 1972, 
Vol.2-1973, Vol.3-1974, Vol.5-1975, Vol.6-1979 


e Epigraphia Indica, 1892 onwards 


e Hyderabad ArchCeological Serise-1915 onwards 


e Indian Antiquary - Bombay, Vols. 1-60 


222 


ಪರಾಮರ್ಶನ ಗ್ರಂಥಗಳು4# 


e Karnataka Inscriptions Vol. 1-6 Dharwar-1 941-73 


e South Indian inscriptions, Vol IX part 1-1939 Vol. XV 1964 
Vol. XVII 1965 Vol. XX-1975 


e Kundanagar K.G.-Inscriptions in Northern Karnataka & Kollapur 
State Kollapur-1 939. 


ನಿಯತಕಾಲಿಕೆಗಳು ಮತ್ತು ಗೆರುಟಿಯರುಗಳು 


e Bombay Gazetteers: Vol. XXI (Belgaum) XXIII (Bijapur) 


e Mysore Gazetteers: B.L. Rice, 2 Vols. Westminister-1987 


e Mysore Gazetteers: Hayavadana Rao, 5 Vols. Bangalore, 1927- 
30 


e R.G.Bhandarkar Commemoration Volume, Poona-1971 
e Prof. P.B.Desai, - Felicitation Volume, Dharwar-1971 


e Karnataka Darshana{(Volume Presented to R.R.Diwakar), 
Bombay-1955 

*e Annals of the Bhandarkar Oriental Research Institute, Poona. 

e Archaeological Survey of India, New Delhi. 

e Annual Report of the Mysore Archaeological Department, 
Bangalore 1912, 1930, 1934. 

e Annual Report of the South Indian Epigraphy since 1908. 

e Archaeological Survey of India, Mysore, Belur, 1932, Halebid 
1933, 


e Architecture and Sculpture in Mysore No 11, Belur Temple. 


ಆಂಗ್ಲ ಪುಸ್ತಕಗಳು 


Agrawal.V.S, 1936, ‘Mathura Terracottas’, J.U.P.H.S. IX 
-‘Purnakalasa’, Roopa Lekha, 22 No.l, 22-31. 
Ananda K. Coomaraswamy, 1927, ‘History of Indian and Indonesian 


Art’, London. 


223 


ಪರಾಮರ್ಶನ ಗ್ರಂಥಗಳು4# 


- 1974, The Transformation of Nature in Art, Munshiram 
Manoharlal, New Delhi. 

-, 1971, Yaksas’, Munshiram Manoharlal, New Delhi. 

-1929, ‘Arts and Crafts of India and Ceylon’, London. 

Anand, Mulk Raj, 1958, ‘Kama Kala’, Nagel Publishers, Geneva. 
Agarwala P.K, 1983, ‘Mithuna’, Munshiram Manoharlal, New Delhi. 

- 1965, ‘Purna Kalasa’, Prithvi Prakashan, Varanasi. 

-1965, Indian Art’, Prithvi Prakashan, Varanasi. 

- 1967, ‘Skanda-Kartikeya’, Varanasi. 

- 1964, ‘Khajuraho Sculptures and their significance’, Chand and Co, 
Delhi. 

Acharya P.K, 1933, Ed and translation of ‘Manasara’, Oxford 
University Press. 

- 1927-46, ‘An Encyclopedia of Hindu Architecture’. 

Altekar A.S, 1934, ‘The Rashtrakutas and their Times’, Poona. 

Anand M.R, 1933, ‘The Hindu Views of Art’, London. 

- 1958, ‘Kamakala’, Nagel Publishers, Geneva. 

Anngeri A.M, 1978, ‘Cave Temples of Badami, Dharwad’ 

Archer W.G, 1957, ‘The Love of Krishna in Indian Painting’, George 
Allen and Unwin Ltd, London. 

Auboyer J, 1965, ‘Daily Life in Ancient India’, Macmillan Co, New 
York. 

Anand, Mulk Raj and Dane, Lance (Ed), 1983, ‘Kamasutra of 
Vatsyayana’, New Delhi. 

Bannerjee J.N, 1973, ‘Puranic and Tantric Religion’, Calcutta 
University, Calcutta. 

- 1956, ‘The Development of Hindu Iconography’, Calcutta 

Banerji R.D, 1924, The Temple of Sive at Bhumana’, MASI No.16, 
Calcutta. 

---, 1928, Bas Relief of Badami, MASI, No.25, Calcutta. 

Bhandarkar D.R, 1906-7, ‘Lakulisa’, A.S.I.AR 

---, 1908-9, The Temples of Orissa’, A.S.I.A.R. 


224 


ಪರಾಮರ್ಶನ ಗ್ರಂಥಗಳು4# 


Bhandarkar R.G, 1913, Vaishnavism, Saivism and Minor Religious 
System’, Strasburg. 


Barrett D, 1954, ‘Sculptures from Amaravati in the British Museum’, 


London. 

Basham A.L, 1954, ‘The Wonder that was India’, Macmillan & Co, 
New York. 

Benjamin Rowland, 1954, ‘The Art and Architecture of India’, 
Suffolk. 


Bhattacharyya B, 1932, ‘An Introduction to Buddhist Esoterism’, 
Oxfort University Press, London. 

Bhattacharya N.N, 1968, Indian Puberty Rites, Indian studies Past 
and - 1974, ‘History of Sakta religion’, New Delhi. 

- 1975, ‘History of Indian Erotic Literature’, New Delhi. 

Bhattacharji S, 1970, ‘The Indian Theogony’, Cambridge, 1970. 
Bhattacharya T, 1963, ‘Canons of Indian Art’, Calcutta. 

Bolon Carol Radcliffe, 1992, ‘Forms of The Goddess Lajja Gauri in 
Indian Art’, The Pennsylvania State University Press, Pennsylvania. 
Bose N.K, 1932, ‘Canons of Orisan Architecture’, Calcutta. 

Brown P, 1959(Rp), Indian Architecture’, Taraporevala’s publications, 
Bombay. 

Boner Alice, 1962, Principles of Composition in Hindu Sculpture’. 
Burnier R, 1950, ‘Hindu Medieval Sculpture’, Paris. 

Chattopadhyaya D, 1959, ‘Lokayata - A Study in Ancient Indian 
Materialism’, P.Publishing house, New Delhi. 

Chitalia K, 1964, The Chalukya-Kula’, University of Bombay. 

Coelho W, 1950, ‘The Hoysala Varmsha’, Bombay. 

Cousen H, 1931, ‘The Medieval Temples of Deccan’, Calcutta. 

- 1926, ‘The Architectural Antiquities of Western India’, London. 

- 1926, The Chalukyan Architecture of the Kanarese Districts’, A.S.I1 
Reports, 42, Calcutta. 

Cunningham A, 1871-87, ‘Archaeological Survey of India Reports’ 
(Vol I1-XXII]), Calcutta. 


225 


ಪರಾಮರ್ಶನ ಗ್ರಂಥಗಳು4 


Desai M, 1958, ‘The Gupta Temple at Deogarh’, Bhulabhai 
Publications, 1958. 
Desai P.B. —A History of Karnataka, Dharwar 1970 


- (Ed) A Corpus of Inscriptions in the Kannada Districts of 
Hyderabad State-Hyderabad-1958 


-Studies in Epigraphy, Dharwarl1956 


-Jainism in South India and Some Jaina Epigraphs-Sholapur- 
1957 

Desai Devangana, 1975, ‘Erotic Sculpture of India’, Delhi. 

Derret J.D.M, 1965, ‘The Hoysalas’, Oxford. 

Deva, Krishna, 1969, ‘Temples of North India’, New Delhi. 

Dhaky M.A, 1965, The Vyala Figures on the Medieval Temples of 
Gujarat’, Prithvi Prakashan, Varanasi. 

-Indian Temple forms, with references to inscriptions from Karnataka, 
New Delhi-1971 

-Encyclopaedia of Indian temple Architecture, Lower Dravida Desa, 
Upper Dravida desa, North India volumes . New Delhi-1990-96. 
Dhavalikar M.K, 1977, Masterpieces of Indian Terracotta’, Bombay. 
Divakaran O, 1981], ‘The Beginnings of Early Western Chalukya Art’, 
Banaras. 


Dikshit D.P. -The Chalukyas of Badami, Delhi 1980 
Dipakranjan Das - Economic History of the Deccan, Delhi 1969 


Diwakar K.R.(Ed) - Karnataka Through The Ages, Bangalore 
1968 

Ellis H, 1936, ‘Studies in the Psychology of Sex’ (4 vols), Random 
House, New York. 

Eliade Mircea, 1970, ‘Yoga, Immortality and Freedom’, Princeton 
University Press. 

- 1961, Images and Symbols’. 

‘Encyclopedia of World Art (vol 1-4) (Deccan School and Dravidian 
Art). 


226 


ಪರಾಮರ್ಶನ ಗ್ರಂಥಗಳು4# 


Elmore W.T, 1915, ‘Dravidian Gods in Modern Hinduism’, Madras. 

Fa-Hien, 1886, ‘A Record of Buddhist Kingdoms’, Oxfort. 

Fergusson J and Bugress J, 1880, ‘the Cave Temples of India’, 

London. 

Fleet J.F, 1963, ‘Inscriptions of the Early Gupta Kings’. 

Foote R.B, 1916, Indian Pre-historic and Proto-historic Antiquities’, 

Madras. 

Frederic L, ‘The Art of India: Temples and Sculpture’, Harry N 

Abram’s Inc, New York. 

Fergusson J, 1969, ‘The Cave Temple of India’, Oriental Books, New 

Delhi. 

- 1971, ‘History of Indian and Eastern Architecture’, Bombay. 

Ganguly 0.C, 1956, ‘Konark’, Calcutta. 

- 1956, ‘Orissan Sculpture and Architecture’, Calcutta. 

- 1957, ‘The Art of Chandelas’, Calcutta. 

- 1933, ‘History of the Paramara Dynasty’, Dacca. 

-1954, ‘Indian Architecture’, Bombay. 

Gerard, Foekema, 1992- The architecture of the Hoysala. New Delhi. 
1993. 

- The Temples of the Chalukyas of Kalyana. New Delhi. 

Gichner L.E, 1949, ‘Erotic Aspects of Hindu Sculpture, U.S.A. 

Goetz H, 1964, ‘India -- Five Thousand Years of Indian Art’ 

Taraporevali Publications, Bombay. 

Goldenberg B.Z, 1937, ‘the Sacred Fire, The Story of Sex in Religion’, 

London. 

Gupte R.S, 1964, ‘The Iconography of Buddhist Sculptures of Ellora’, 

Marathawada University, Aurangabad. 

- 1967, ‘The Art and Architecture of Aihole’, Taraporevala Publication, 

Bombay. 

Gupte R.S and Mahajan, 1962, ‘Ajanta, Ellora and Aurangabad 

Caves’, Taraporevala Publications, Bombay. 

Gupta.S.P.1980. Roots of Idian art. New Delhi. 


Ganguly O.Goswami A, Indian Temple Sculpture’, Calcutta. 


227 


ಪರಾಮರ್ಶನ ಗ್ರಂಥಗಳು4# 


Ghosh, Niranjan, 1979, ‘Concept and Iconography of the Goddess of 
Abundance and Fortune in Three Religions of India’, Burdwan. 
Gopinath Rao T.A, 1968, ‘Elements of Hindu Iconography, Rep of 
1914, ed: Delhi. 

Gupta, Swarajya Prakash, 1980, ‘The Problem of the Origin of 
Srivatsa - in the Roots of Indian Art’, New Delhi. 

Garrison O.Mar.v, 1964, The Yoga of Sex’, Julian Press, New York. 
Gupta B.P, 1980, ‘The Roots of Indian Art’, Delhi. 

Hallade.J M, 1968, ‘the Gandhara Style’, Thames and Hudson, 
London. 

Handiqui K.K, 1949, ‘Yasastilaka and Indian Culture’, Jaina 
Samskriti Samrakshana Sangha, Sholapur. 

Havell E.B, 1964, ‘The Art Heritage of India, Comprising Indian 
Sculpture and Painting and Ideals of Indian Art’, Taraporevala’s 
publications, Bombay. 

Hazra R.C, 1940, ‘Studies in the Puranic Records on Hindu Rites and 
Customs’, University of Dacca. 

Hingroni.R.P.1978. Jain Iconography in Rupamandana. Varanasi. 
Hiuen Tsan, translated by T.Walters, 1904-5, ‘On Yuan Chwang’s 
Travels in India’ (2 vols), London. 

Hopkins E.W, 1962, The Religions of India’, Boston. 

Havell E.B, 1928, Indian Sculpture and Painting’, London. 

- 1913, Indian Architecture’, London. 

Huntington, Susan L and John C.Huntington, 1985, The Art of 
Ancient India’, New York and Tokyo. 

Jaiswal Suvira, 1967, ‘The Origin and Development of Vaisnavism’, 
Munshiram Manoharlal, Delhi. 

Krishna Deva, 1990, ‘Temples of Khajuraho’, Archaeological Survey 
of India, Janpath, New Delhi. 

Kane P.V, 1930-62, ‘History of Dharmasastra’ (5 vols), B.O.R.l, 
Poona. 


Keloson Koliyer. 1991. The Hoysalla Artists. Mysore. 


228 


ಪರಾಮರ್ಶನ ಗ್ರಂಥಗಳು4# 


Kosambi D.D, 1956, ‘An Introduction to the Study of Indian History’, 
Popular Book Depot, Bombay. 

- 1965, ‘The culture and Civilisation of Ancient India’, Routledge and 
Kegan Paul, London. 

- 1962, ‘Myth and Reality’, Bombay. 

Kramrisch S, 1924, Visnudharmottaram,” Part IIL, ‘A Treatise on 
Indian Painting’, Calcutta. 

- 1933, Indian Sculpture, Calcutta. 

- 1946, ‘The Hindu Temple’ (2 vols), Calcutta. 

- 1965, ‘The Art of India Through the Ages’, Phaidon Press, London. 
Krishna Deva, 1969, ‘Temples of North India’, New Delhi. 
Kulkarni.R.H.2010.Pre and Early Chalukya Sculpture (Origin and 
Development) New Delhi. 

Kumar Pushpendra, 1974, ‘Sakti Cult in Ancient India’, Varanasi. 

Lal K, 1965, Immortal Khajuraho’, Asian Press, Delhi. 

- 1966, The Cult of Desire—an Interpretation of Erotic Sculpture of 
India’, Asia Press, Delhi. 

Lal, Shyam Kishore, 1980, ‘Female Divinities in Hindu Mythology 
and Ritual’, Poona. 

Lennoy, Richard, 1976, ‘The Eye of Love in the Temple Sculpture of 
India’, London. 

Lorenzen David N, 1972, The Kapalikas and the Kalamukhas, Two 
Lost Saivite Sects’, New Delhi. 

Macdonell A, 1897, Vedic mythology’, Strassburg. 

Majumdar M.R, 1960, ‘Chronology of Gujarat’, Baroda. 

Majumdar A.K, 1956, ‘Chalukyas of Gujarat’, Bharatiya Vidya 
Bhavan, Bombay. 

Meyer J.J, 1930, ‘Sexual Life in Ancient India’ (2 vols), London. 
Mirashi V.V, 1955, ‘Inscriptions of Kalachuri Chedi Era’, 
Ootacamund. 

Mookerji. A, 1966-67, “Tantra Art, its Philosophy and Physics’, 
Kumar Gallery, Delhi. 


229 


ಪರಾಮರ್ಶನ ಗಂಥಗಳು4# 


Moti Chandra, 1953, ‘Sarthavaha’ (in Hindi), Bihar Rashtrabhasa 
parishad, Patna. 

Majumdar R.C, ‘Ancient India’, Delhi (not dated). 

Misra, Omprakash, 1985, ‘Mother Goddess in Central India’, Delhi. 
Misra, Ramnath, 1981, ‘Yaksha Cult and Iconography’, Delhi. 
Mookerjee A, 1969, ‘The Art of India’, Calcutta. 

Munshi K.M, 1957, ‘Sages of Indian Sculpture’, Bombay. 

Maity S.K, 1978, ‘Masterpieces of Hoysala Art’, Taraporevala Sons & 
Co, Private L.T.0, Bombay. 

Narasimha Murty A.V.- Archaeology in Karnatka, Mysore-1978 


- The coins of Karnataka, Mysore-1975 
— The Sounas of Devagiri, Mysore-1972 


Neumann, Errich. 1955.” The Great Mother” New York. 
Narasimhachar.R.1919. “ Keshava Temple at Belur”. Bangalore. 
-1917.Keshava Temple at Somanathapur”. Bangalore 


Nilakantasastri K.A. —-A History of South India, Mysore-1958 


— Sources of Indian History, with special reference to South 
India, Bombay-1964 

Padigar.S.V.1995. Cult of Vishnu In Karnataka. Mysore. 
Patel.T.D.1984.Keshava Temple at Somanathapura. New Delhi. 
Panchamukhi.R.S.1954. Gandharvas and Kinnaras.Dharwad. 
Rajashekhara.S.1982. The Early Chalukyan Architecture at Aihole. 
New Delhi. 

-  1994.Rashtrakuta architecture in Karnataka. Dharwad 
Ramesh.K.V.1983.Chalukyas of Vatapi. New Delhi. 

— A History of South Kanara, Dharwar-1970 


Rea, Alexander.1896. “Chalukyan Architecture” Madras. 
Ray.Amita. 1983. Life and Art of Early Andhradesa”. New Delhi. 


Ritti Srinivas & Shelke G.C.(Ed) Kannada Inscription from 
Nanded District, Nanded-1968. 


Saletore B.A. - Mediaval Jainism, Bombay-1938 


230 


ಪರಾಮರ್ಶನ ಗ್ರಂಥಗಳು4# 


Sivaramamurti.C.1944. “ Epigraphical Echoes of Kalidasa”. Madras 
-1961. Indian Sculpture. New Delhi. 

Shettar.S.1992. The Hoysala Temples. Bangalore. 
Soundarajan.K.V.1981.” Glimpses of Indian Art and Culture”. New 
Delhi. 

-1983. Indian Religious Art and Ideals and Idols. New Delhi. 
Shastri.H.K.1974.South Indian Images of Gods and Goddesses . New 
Delhi. 

Sharma.l.K.1982. The Development of Early Saiva Art and 
Architecture. New Delhi. 

-1982. Temples of Gangas of Karnataka. ASI. New Delhi. 
Sivaramamurthy C, 1955, ‘Sanskrit Literature and Art—Mirrors of 
Indian Culture’, MASI, No.7, no.2. 

---, 1957, ‘Early Eastern Chalukya Sculpture’, bulletin of the Madras 
Government Museum N.S.7, No.2. 

Upadhyaya.S.J.1963. Kamasutra of Vatsayana. (tra. Eng) Bombay 
Vatsyana Kapila.1977. Classical Indian Dance in Literature and Arts. 
New Delhi. 

Yazadani G.(Ed) - The Early History of Deccan, 2 Vols. Bombay- 
1960 

Zimmer.H.1955. Art of Indian Asia. New York. 

-Myths and Symbols in Indian Art and Civilization. New York. 


231 


